ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ 


(೧) 


ಮೋ. ಕ. ಗಾಂಧೀ 


ಸ್ರ ಕಾಶಕರು : 
ಗಾಂಧೀ ಸ್ಮಾರಕ ನಿಧಿ 
ಕುಮಾರ ಪಾರ್ಕ್‌ ಪೂರ್ವ, ಬೆಂಗಳೂರು-೫೬೦ ೦೦೧. 


ಗಾಂಧೀ ಗ್ರಂಥಮಾಲೆ-ಂ 


L 


ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷ 
(೧) 


ಮೋ. ಕ. ಗಾಂಧೀ 


ಅನುವಾದಕರು : 
ಗೊರೂರು ರಾಮಸ್ವಾನಿಂ ಅಯ್ಯಂಗಾರ್‌ 


ಪ್ರಕಾಶಕರು : 
ಗಾಂಧೀ ಸ್ಮಾರಕ ನಿಧಿ 
ಕುಮಾರೆ ಪಾರ್ಕ್‌ ಪೂರ್ವ, ಬೆಂಗಳೂರು-೫೬೦ ೦೦೧. 


ATMAKATHE ATHAVA NANNA SATYANVESHANE 
Author - Mohandas Karamchand Gandhi 
Translator : Gorur Ramaswamy lyengar 


Publisher : Karnataka Gandhi Smarak Nidhi 
Kumara Park, Bangalore-1. 
(By the kind permission of the 
Navajeevan Trust, Ahmedabad-14.) 


ಮೊದಲನೆಯ ಮುದ ೈಣ ೧೯೬೨ 


ಎರಡನೆಯ. ಮುದ ್ರಣ ೧೯೮೭ 


ಜಿಲೆ : ೧೫-೦೦ 


( ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಧನ ಸಹಾಯದಿಂದ 
ರಿಯಾಯಿತಿ ಜಿಲೆ ) i 


ಮುದ ಕರು ಕ 


ಶ್ರೀನಿಧಿ ಪವರ್‌ ಪ್ರೆಸ್‌ 
ನಂ. ೫/೧, ಆರ್‌. ಕೆ. ಪುರೊ, ಬೆಂಗಳೂರು-೫೬೦ ೦೦೯. 


ತಹ... ಹಾಡ. ಈ 


ಲಂಡಸ್ಸ್ಟಿನಲ್ಲಿ ನ್ಯಾಯಶಾಸ್ತ್ರದ ವಿದ್ಯಾರ್ಥಿಯಾಗಿ ಗಾಂಧೀ 


ಕೆಂಡುಲಕರರ ' ಮಹಾಶ್ಮಾ ಜೆ ರಥದಿಂದ 


ಬಃ 


41 


ಜು 


ಗೆ. ಟ್ಟ Wed 
$i, SF 


ಭ್‌ 


wp 


ಗಂಂ 


ಶೈ ಸೂನ್‌ 3 


ಛೀ ಜನ್ಮಸ್ಥಳ 


ತ್ರಮ್‌'ಚಂದ್‌ ಗಾಂಧೀ 


$ 
B 
೦೨ 
3 
೪ 
32 
ಇ) 
ಜು 


[a 
2 


ತಂದಿ 


ಗ್ಗೆ ಂಥದಿಂದ) 


s 


ಕಾಶೌ 


"ಕೆಂಡುಲಕರರ "ಮ 


ಪುತಲೀಬಾಯಿ 


ಶಾಯಿ 


೧೪ ನರ್ಷದ ಬಾಲಕ ಗಾಂಧೀ - ರಾಜಕೋಟಿಯಕ್ಲಿ 


೦ಡುಲಕರರ "ಮಹಾಶ್ಚಾ' ಗ್ರಂಥದಿಂದ) 


ತೆ 


| 
x 


ಸಹೋದರ ಲಕ್ಷಿ 


(ವಾಸ್‌ ಸಂಗಡ-೧೮೮೬ 
ಇ ' (ತೆಂಡುಲಕರರೆ "ಮಹಾತ್ಮಾ' ಗ್ರಂಥದಿಂದ) 


ಹಾ 


6ಂ ೦೨೧೦-ಸಿಜುಲಿಂಲ ೪0೮೧% ೧ peop 


೧೮೬ ಕ್ರ 


ನಿಪ 


pc ಆ 


ii 
ಪ್ರಕಾಶಕರ ಬಿನ್ನಹ 


ತ್‌ 5 48859 * 285 4 88 4 4289 18 225 14 ರ್‌ ರ 82 ೫೫ 20 


ಮಹಾತ್ಮಾ ಗಾಂಧೀಯವರ “ಆತ್ಮಕಥೆ ಅಥವಾ ನನ್ನ ಸತ್ಯಾನೆ ್ರೇಷಣೆ” 
ಗ್ರಂಥ ವಾಚಕರ ಕೈ ಸೇರುತ್ತಿದೆ. ಮೊದಲನೆಯ ಮುದ್ರಣ ಮುಗಿದು 
ಹೆಲವಾರು ವರ್ಷಗಳು ಕಳೆದುಹೋದವು. ಆರ್ಥಿಕ ಅಡಚಣೆಯಿಂದಾಗಿ ಈ 
ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಲು ಸಾಧ್ಯವಾಗಲಿಲ್ಲ. ಮೇಲೆ ಮೇಲೆ 
ಚಕರ ಒತ್ತಾಯ ಸಂಿಸುತ್ತಿ ದ್ವುದರಿಂದ ಹೇಗಾದರೂ ಮಾಡಿ ಗ ಗ್ರಂಥವನ್ನು 
ಹೊರತರುವ ನಿರ್ಣಯವನ್ನು. ಗಾಂಧೀ ನಿಧಿಯ ಕಾರ್ಯಕಾರಿ ಸಮಿತಿ 2 
ಅನುಮೋದಿಸಿತು. 


ಮಹಾಪುರುಷರ ಜೀವನ ಇಡೀ ಮನುಕುಲಕ್ಕೇ ದಾರಿದೀಪವಿದ್ದಂತೆ 
ಸೂರ್ಯ- ಚಂದ್ರರ ಬೆಳಕು ಹೇಗೋ ಹಾಗೆ. ಅವರ ಜೀವನವನ್ನು ಅವರೇ 
ಬರೆದಾಗ ಅದೊಂದು ಶಾಶ್ವತ ನಿಧಿ ಎನಿಸಿಕೊಳ್ಳು ತ್ತದೆ. ಅಂತಹ ಒಂದು ನಿಧಿ 
ಇಡೀ ಮಾನವ ಜಾತಿಯ ಕ್ರೈ ಸೇರಿರುವುದು, ಸೇರುತ್ತಿರುವುದು, ಒಂದು ಮಹಾ 
ಭಾಗ್ಯ. ಇದು ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ದೇವ ಮಾನವನಾಗಿ 
ಬೆಳಗಿದ ಗಾಂಧೀಜಿಯ ಸಾಧನೆ ಮತ್ತು ತಪಸ್ಸಿನ ಬೆಳಕು ಚಲ್ಲುವ ಚಾರಿತ್ರಿಕ 
ಗ್ರಂಥವೂ ಹೌದು ; ಅಂತೆಯೇ ಆಧ್ಯಾತ್ಮಿಕ ಮೌಲ್ಯದ ಆತ್ಮೋನ್ನತಿಯ 
ಪರಿಪಾಕವೂ ಹೌದು. 


ಗಾಂಧೀಜಿ ನಡೆಸುತ್ತಿದ್ದ ಸತ್ಯಾಗ್ರಹ ಸಂಗ್ರಾಮದಲ್ಲಿ ಹೊರಬಂದ 
ಅಪೂರ್ವ ಗ್ರಂಥ ಇದು. ಗೆಳೆಯರ ಒತ್ತಾ ಯಕ್ಕೆ ಮಣಿದು ಅವರು ಬಿಡು 
ವಾದಾಗಲೆಲ್ಲ ಇದನ್ನು ಬರೆದು ಮುಗಿಸಿದರು. ೧೯೨೦ರ ವರೆಗಿನ ಅವರ 
ಜೀವನ ಚಿತ್ರ ಇದರಲ್ಲಿ ಮೂಡಿ ಬಂದಿದೆ. ಆಮೇಲೆ ಅವರಿಗೆ ಬಿಡುವೇ 
ಸಿಗಲಿಲ್ಲ. ಸ್ವಾ ತಂತ್ರ 3 ಹೋರಾಟದ ಪಾಂಚಜನ್ಯವನ್ನು ಮೊಳಗಿಸುವುದರಲ್ಲ 
ಅವರು ತಲ್ಲೀನೊಗಿದ್ದ ಡೆ ಅದರ ಪ್ರತಿಧ ನಿಗೆ ಸ್ಪಂಧಿಸುತ್ತಿ ದ್ದ ಕೋಟ್ಯಾನ ನು 
ಕೋಟ ಜನತೆಗೆ ಸಾರಧಿಯಾಗಿದ್ದರು. ಹಾಗಾಗಿ ಅವರ ಉಳಿದೆ Mos 
ಅವರ ಲೇಖನಿಯಿಂದ ಹೊರಬರುವುದು ಸಾಧ್ಯವಾಗಲಿಲ್ಲ. ಆ ಕೆಲಸವನ್ನು 


11% 


ಅವರ ಸಮಿ€ಪವರ್ತಿಗಳು ಮಾಡಿ ಮುಗಿಸಿದ 
ಪಟು ಕೊಳ ಬೇಕಾಗಿದೆ. 


ಷೆ 
೦. ಅದನ್ನಷ್ಟೆ ಸಾವು ಓದಿ 


ತ 
ಎ 


ಮಹಾತ್ಮಾ ಗಾಂಧಿಯವರು ಬರೆದ “ಅತ್ಮಕಥೆ ಅಥವಾ ನನ್ನ್ನ ಸತ್ಯಾನ್ವೇ 
ಸಣೆಯ” ಈ ಕನ್ನಡ ಅನುವಾದವನ್ನು ಮುಕ್ಕೋಟಿ ಕನ್ನಡಿಗಂಗೆ ಸಮರ್ಪಿಸು 
ತ್ತಿದ್ದೇವೆ. ಕಾಗದದ ಜಿಲೆ, ಮುದ್ರಣ ವೆಚ್ಚ ವಿಸರೀತವಾಗಿ ಏರಿರುವ ಈ 
ಕಾಲದಲ್ಲಿ ಗ್ರಂಥಗಳನ್ನು ಅಚ್ಚು ಹಾಕಿಸುವುದೇ ಕಠಿಣವಾಗಿದೆ. ಆದರೂ 
ಕರ್ನಾಟಕ ಸರ್ಕಾರ ನೀಡಿರುವ ಅನುದಾನದಿಂದಾಗಿ ಈ ಗ್ರಂಥ ಹೊರಬರಲು 
ಸಾಧ್ಯವಾಯಿತು. ಮೈಸೂರು ಕಾಗದೆ _ ಕಾರ್ಪಾನೆಯ ಅಧಿಕಾರಿಗಳು 
ನೇರವಾಗಿ ಸಹಕರಿಸಿ ನಮಗೆ ಸಹಾಯ ಮಾಡಿದ್ದಾರೆ. ಎರಡೇ ಎರಡು 
ತಿಂಗಳಲ್ಲಿ ಸುಮಾರು ೪೦೦ ಪುಟಿದ ಈ ಗ್ರಂಥವನ್ನು ಮೊರತರಲು ಶ್ರೀನಿಧಿ 
ಮುದ್ರಣಾಲಯದ ಮಾಲೀಕರು ಮತ್ತು ಅವರ ಕಾರ್ಯಕರ್ತರು ತುಂಬಾ 
ಶ್ರಮವಹಿಸಿದ್ದಾರೆ. ಅವರಿಗೆ ನನ್ಮ ಕೃತಜ್ಞತೆ ಸಲ್ಲಬೇಕು. ಸಹೃದಯರಾದ 
ವಾಚಕರು ತಮ್ಮದೇ ಆದ ಈ ಗ್ರಂಥನನ್ನು ಸ್ವೀ ಕರಿಸುವಕಿಂದು ನಂಬಿದ್ದೇವೆ. 


ಹಾಕ ಟಾ ಪಿ. ನೆಂಕೋಬರಾವ್‌ 
pd ಕಾರ್ಯದರ್ಶಿ 
ಜೆಂಗಳೂರು-೧ ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಯಥಾದರ್ಶನ 


ರ್ಗ ತ 2081 ೫ 3205 7 22235 5 0637 2 ರಾ ರ್‌ ಗ ವಾ ೫ ರ್‌ ೫ ರ್‌ ಅ ಮರಾ ನರಾ ರ್‌ 5 ಎಡ್‌ ನ ಖು 


ಪ್ರತಿ ವೃಕ್ತಿಯ ಜೀವನದಲ್ಲಿಯೂ ಬಹಿರಂಗ ಮತ್ತು ಅಂತರಂಗ ಎಂಬ 
ಎರೆಡು. ಮುಖಗಳಿರುತ್ತವೆ, ಹಿರಿಯ ವ್ಯಕ್ತಿಗಳು ಬರೆದ ಆತ್ಮಕಥೆಗಳಲ್ಲಿ 
ಕೆಲವು ಬಹಿರಂಗ ಪ್ರಧಾನವಾದವು. ಮತ್ತೆ ಕೆಲವು: ಅಂತರಂಗ ಪ್ರಧಾನ 
ಷಾದವು. ಇನ್ನೂ ಕೆಲವು ಅಂತರಂಗ ಬಹಿರಂಗಗಳೆರಡನ್ನೂ ಒಮ್ಮುಖವಾಗಿ 
ಜೆಸೆದಂಥವು. ಗಾಂಧೀಜಿಯ ಆತ್ಮಕಥೆ ಈ ಮೂರನೆಯ ವರ್ಗಕ್ಕೆ ಸೇರಿದುದು. 
ಗಾಂಧೀಜೀ ತಮ್ಮ ಆತ್ಮಕಥೆಗೆ ಕೊಟ್ಟಿರುವ "ನನ್ನ್ನ ಸತ್ಯಾನ್ವೇಷಣೆ” ಎಂಬ 
ಹೆಸರು ಬಹಿರೆಂಗದಲ್ಲಿ ಅಂತರಂಗ ಸಾಧನೆಯ ದ್ಯೋತಕವಾಗಿದೆ. 

ಗಾಂಧೀಜಿಯ ದೈಸ್ಟಯೆಲ್ಲಿ, ಜೀವನದಲ್ಲಿ ವ್ಯವಹಾರವಲ್ಲದ ಸತ್ಯ 
ಸಮಗೆ ಪ್ರಯೋಜನನಿಲ್ಲವ ಗ್ರಾಂಥಿಕ ಸತ್ಯ. ಪ್ರಯೋಗವೇ ಸತ್ಯದ 
ಒರೆಗಲ್ಲು. ಈ ದೃಷ್ಟಿಯಿಂದ ಬರೆದುದು ಈ ಆತ್ಮಕಥೆ. 


೧೯೨೫ ಡಿಸೆಂಬರ್‌ ೩ರೆ "ಯಂಗ್‌ ಇಂಡಿಯಾ'ದಲ್ಲಿ ಆತ್ಮಕಥೆಯನ್ನು 
ಲೇಖನ ಮಾಲೆಯಾಗಿ ಬರೆಯಲು ಮೊದಲು ಮಾಡಿದರು ಗಾಂಧೀಜಿ. 
ಅದರ ಆರಂಭವನ್ನು ಕುರಿತು ಈ ಗೀತಿ ಬರೆದಿದ್ದಾರೆ : “ಸತ್ಯಶೋಧನೆಗಾಗಿ 
ಸಾನು ನಡೆಸಿದ ಅನೇಕ ಪ್ರಯೋಗಗಳನ್ನು ಹೇಳಬಯಸುತ್ತೇನೆ. ಸ್‌ 
ಪ್ರಯೋಗಗಳೇ ವಿನಾ ಮತ್ತೇನೂ ನನ್ನ ಜೀವನದಲ್ಲಿ ಇಲ್ಲ. ಆದುದರಿಂದ 
ಇದೇ ನನ್ನ ಆತ್ಮಕಥೆಯ ರೂನವನ್ನು ತಾಳುವುದು ನಿಜ. ಅದೆರೆ ಪ್ರತಿಯೊಂದು 
ಪುಟಿವೂ ಈ ಸತ್ಯದ ಪ್ರಯೋಗವೇ ಆಗುವುದಾದರೆ ನನಗೆ ಚಿಂತೆಯಿಲ್ಲ. 
ನಾನು ಸಾಧಿಸಬೇಕೆಂದು ಬಯಸುತ್ತಿರುವುದು, ಹೆಂಬಲಿಸುತ್ತಿರುವುದು ಆತ್ಮ 
ಸಾಕ್ಷಾತ್ಕಾರ, ಎಂದರೆ ಈಸ್ತರನ ಪ್ರತ್ಯಕ್ಷ ದರ್ಶನ. ಈ ಗುರಿಯನ್ನು ಮುಟ್ಟು 
ವುದರಲ್ಲಿಯೇ ನನ್ನ ಉಳಿವು, ನನ್ನ ಗತಿ, ನೆರೆ. ನಾನು ನುಡಿಯುವುದರ, 
ph ಗುರಿಯೂ ರಾಜಕೀಯ ಕ್ಷೇತ್ರದೆಲ್ಲಿ ನೆನ್ನೆ ಉದ್ಜೀಶಗಳೆಲ್ಲದತ 


Vi 


“ನನ್ನನ್ನು ಪರೀಕ್ಷಿಸಿಕೊಳ್ಳುವಾಗ ಸತ್ಯದಷ್ಟೇ ನಿಷ್ಮುರನಾಗಿರಲು 
ಸುತ್ತೇನೆ. ಇತರರೂ ಹಾಗೆ ನಡೆದುಕೊಳ್ಳ ಲೆಂದು ಆಶಿಸುತೆ ಕ್ರೀನೆ”. 


ಈ ಆತ್ಮಕಥೆಯಲ್ಲಿ ಗಾಂಧೀಜಿಯ ಜೀವನ ಒಂದು ತೆರೆದಿಟ್ಟ ಪುಸ್ತಕ 
ಡಂತೆ ಇಡೆ. ಇದರಲ್ಲಿ ಮುಚ್ಚು ಮರೆಯಿಲ್ಲ. ಒಲ್ಲದುದನ್ನು ಮುಸುಕಿನಲ್ಲಿ 
ಬಚ್ಚಿ ಡುವ ಪ್ರಯತ್ನ ನಿಲ್ಲ. ಇದ್ದುದನ್ನು ಇದ್ದಂತೆ ಚಿತ್ರಿಸಿ, ತಾನು ಜೀವನ 
ದಲ್ಲಿ ಎಡನಿದಾಗಲೆಲ್ಲ ದೋಷಗಳನ್ನು ತಾನೇ ಪ್ರಾಮಾಣಿಕವಾಗಿ ವಿಮರ್ಶೆಗೆ 
ಈಡುಮಾಡಿಕೊಳ್ಳುವ ಅಸಾಧಾರಣ ಕಠೋರ ಸತ್ಯನಿಷ್ಠೆ ಇಲ್ಲಿದೆ. 


ಗಾಂಧೀಜಿಯ ಜೀವನ ಸಂತರ ಜವನ. “ನಾನು ರಾಜಕಾರಣಿಯಲ್ಲ, 
ಒಬ್ಬ ಮುಮುಕ್ಷು. ಈಶ ರನ ಸಾನ್ಸಿಧ್ಯ” ವೆಂಬ ಈ ನೋಕ್ಷವನ್ನು ಅರಸುವ 
ಪ್ರಯತ್ನದಲ್ಲಿ ರಾಜಕ(ಯಕ್ಕೂ ಇಳಿಯಬೇಕಾಯಿತು ಎಂದು ಒಪ್ಪಿ ಕೊಂಡಿ 
ದ್ದಾರೆ... ಇವರ ಭಗವದ್ಭಕ್ತಿ ಭಾಗವತ ಪ್ರೇಮದಲ್ಲಿಯೂ, ಮತ್ತು 
ದೈವಭಕ್ತಿ ಮಾನವ ಪ್ರೀತಿಯಲ್ಲಿಯೂ ಪರ್ಯವಸಾನವಾದ ಕಥೆ ಈ ಆತ್ಮಕಥೆ. 


ಗಾಂಧೀ ಜೀವನತತ್ತ ಎದೆ ಭಾಷ್ಯ ಅವೆರ ಆತ ಕಥೆ. ಅವರ ಮಠದಲ್ಲಿ 
ಮತಾಂಧತೆ ಇಲ್ಲ. ಮಾಲ ಪ್ರೇಮ ತುಂಬಿದೆ. ವೈಜ್ಞಾನಿಕರೆ ಮತ್ತು 
ದಾರ್ಶನಿಕರ ತತ ತ್ರ್ವವಿವೇಚನೆ ಇದೆ. ಸಮಾಜ ಸುಧಾರಕನ ಆಶಾವಾದವಿದೆ. 
ಯೋಗಿಯ ಅಧ್ಯಾ ತ್ಮ ಸಾಧನೆ ಇದೆ. ಭಕ್ತನ ನಮ್ರತೆ ಇದೆ. ಜ್ಞಾ ನಿಯ 
ಸ್ಪಷ್ಟ ತಿಳುವಳಿಕೆ ಇಡಿ. | 

ಈ ಆತ್ಮಕಥೆ ಆತ್ಮನೀವೇದನದ ಕಥೆ. ಗಾಂಧೀಜಿಯ ಶರೆಣಾಗತಿ 


ಗದ್ದ ಇದು. 
4 ಜ ಓದುಗರು ಈ ಆತ್ಮಕಥೆಯನ್ನು ವ್ಯ ದೃಷ್ಠಿ ಬ್ರಯಿಂದ ಅಸಾ ದಿಸ 


ಹಾ ಸಾಂ ಸಾಬಾ 


& 


ಇದು ನಮ್ಮ ಗ್ರಂಥಮಾಲೆಯ ಪ್ರಥಮ ಸಂಪುಟಕ್ಕೆ ಅರೆದಿರುವ 
"ವಿಶೇಶದೃಷ್ಟ್ರಿ 'ಯ ಸಾರಸಂಗ್ರಹ. 


Vii 


ಪರಿವಿಡಿ 


ಭಾಗ ೧ 


ಪತಿಯ ಅಧಿಕಾರ 

ಪ್ರೌಢಶಾಲೆಯಲ್ಲಿ 

ದುಃಖಪ್ರಸಂಗ-() 
EE 

ಕ" ಸನ ಮತ್ತು ಪ್ರಾಯಶ್ಚಿತ್ತ 

ನಮ್ಮ ತಂಸೆಯ ಮರಣ ಮತ್ತು ನನ್ನ ಇಮ್ಮಡಿ ಅವಮಾನ 

ಧರ್ಮೆದ ಬೆಳಕು 

ವಿಲಾಯಿತಿಗೆ ಪ್ರಯಾಣ ಸಿದ್ಧತೆ 

ಜಾತಿ ಬಹಿಷ್ಕಾರ 

ವಿಲಾಯಿತಿಗೆ ತಲುಪಿದ್ದು 

ನನ್ನ ಆಯ್ಕೆ 

ಆಂಗ್ಲ ಸ ಸ್ಯೈನಾಗುವ ಪ್ರಯತ್ನ 

ಪರಿವರ್ತನೆ 

ಆಹಾ: ವಿಷಯದಲ್ಲಿ ಪ ಅಯೋ ಗೆಗೆಳು 

ಲಜ್ಜೆ ಯೇ ನನ್ನ ರಕ್ಷಕ 

ಅಸತ್ಯವೆಂಬ ವ್ರಣ 

ಮತಗಳ ಪರಿಚಯ 

ಠಿರ್ಬಲರ ಬಲ ರಾಮ 


೨... 1೧! 2೭ ೭?೧ಊ೬೯೬೯..:೫-೫- 


೨ 


38 ೪೪% 6 8ರ 83ಸಿ £ ಕ 865 


383 


೨೩, 


೨೪. 


a ಜಯ ಘಿ ಡಿ ಧಿ 


'11! 
ಮಹಾ ವಸ್ತುಪ್ರದರ್ಶನ 
ಬ್ಯಾರಿಸ್ಟರ್‌ ಏನೋ ಆಡೆಆದತಿ ಆಮೇಲೆ ? 
ನನ್ನ ನಿಸೈಹಾಯಕತೆ 


ಭಾಗ ೨ 


ರಾಯಚಂದ ಭಾಯೀ 

ಸಂಸಾರೆ ಪ್ರವೇಶ 

ಮೊದಲನೆಯ ಮೊಕದ್ದಮೆ 

ಮೊದಲನೆಯ ಆಘಾತ 

ಆಫ್ರಿಕಾಕ್ಕೆ ಹೊರಡಲು ಸಿನ ತೆ 

ನೆಟಾಲನ್ನು ತಲಪಿದುದು 

ಕೆಲವು ಅನುಭವಗಳು 

ಏ )`ಟೋರಿಯಾಕ್ಕೆ ಹೋಗುವಾಗ 

ಇನ್ನೂ ಹೆಚ್ಚಿನ ಕಷ್ಟಗಳು 

ಪ್ರಿಟೋರಿಯಾದಲ್ಲಿ ಮೊದಲನೆ ಖು ದಿಷ 

ಕ್ರೈ ಸ ಮತ ಸಂಪರ್ಕಗಳು 

ಭಾರತೀಯರೊಂದಿಗೆ ಪರಿಚಯ 
"ಕೂಲಿ'ಯಾಗಿರುವುದರ ಅನುಭಷ 

ಮೊಕದ್ದ ಮೆಗೆ ಸಿದ್ಧ ತೆ 

ಧಾರ್ಮಿಕ ಮಂಥನ 

ನಾವೊಂದು ನೆನೆದರೆ ಜೀವರು ಮತ್ತೊ ಂಹನ್ನು 
ಕೆನೆಯುತ್ತಾನೆ 
ನೆಟಾಲಿನಲ್ಲಿ ನೆಲೆಸಿದುದು 
ವರ್ಣದಿ ಸ 

ನೆಟಾಲ್‌ ಇಂಡಿಯನ್‌ ಕಾಂಗೆಸ್‌ 
ಬಾಲಸುಂದರೆ 


೧3೨ 


೨೧. ಮೂರು ಪೌಂಡಿನ ತೆರಿಗೆ 

೨೨. ಧರ್ಮಗಳ ತುಲನಾತ್ಮಕ ಅಧ್ಯಯನ 
ಗ್ಳ ಹಸ ನಾಗಿ 

ಸೆ ದೇಶದತ್ತ 

ಬಂದೂಸ್ಥಾನದಲ್ಲಿ 

ರಾಜನಿಷ್ಕೆ ; ರೋಗಿಗಳ ಶುಶ್ರೂಷೆ 
ಬೊಂಬಾಯಿಯಲ್ಲಿ ಸಭೆ 

ಪೂನಾ ಮತ್ತು ಮದಾರಾಸುಗಳಲ್ಲಿ 
ಬೀಗ ಹಿಂದಿರುಗಿ 


೫ 


slid 


ಭಾಗ ೩ 

ಬಿರುಗಾಳಿಯ ಚಿಸೆ 5 
ಚಂಡಮಾರುತ 
ಪರೀಕ್ಷೆ 
ಬಿರುಗಾಳಿಯ ನಂತೆರ ಶಾಂತಿ 
ಹುಡುಗರ ವಿದ್ಯಾಭ್ಯಾಸ 
ಸೇವೆಯ ಭಾವನೆ 
ಬೃಹ್ಮಚರ್ಯ-೧ 

೨ -೨ 
ಸರಳ ಜೀವೆನ 
ಬೋಯರ" ಯುದ್ಧ 
ನೆ ಕೈರ್ಮಲ್ಯ ಮತ್ತು "ಕಾಮ ನಿವಾರಣೆ 
ಬುಕು ನಕ್ಕೆ “`ಂದಿರುಗಿದುದು 
ಪುನಃ ಭಾರತದಲ್ಲಿ 
ಗುಮಾಸ್ತ ಮತ್ತು ಜವಾನ 
ಕಾಂಗ್ರೆಸ್‌ ಮಹಾಸಭೆಯಲ್ಲಿ 
ಲಾರ್ಡ್‌ ಕರ್ಜನ್‌ರ ದೆರೆಬಾರು 


1111 16197 


ಸತಿ 


Acs 
Ha 

AN 
ಕ್ಯ ಅ 


88186 ಸಕ 


೩ 


ಗೋಖಲೆಯವರೊಂದಿಗೆ ಒಂದು ತೀಗಳು-೧ 


» » ಗ್‌ 


ಖ ೫ ಎ 
ವಾರಾಣಸಿಯಲ್ಲಿ 
ಬೊಂಬಾಯಿಯಲ್ಲಿ ನೆಲೆಸಿಜೆನು 
ಧರ್ಮ ಸಂಕಟ 
ಮತ್ತೆ ದಕ್ಷಿಣ ಆಫ್ರಿಕಾಕ್ಕೆ 
ಚಿತೆ ಗಳು 


ಪೀಠಿಕೆ 


ನಾಲ್ಕು ಐದು ವರುಷಗಳ ಕೆಳಗೆ: ನನ್ನ್ನ ನಿಕಟಿನರ್ತಿಗಳಾದ ಸಹ 
ಕಾರ್ಯಕರ್ತರ ' ಸೂಚನೆಯಂತೆ, ನನ್ನ ಆತ್ಮಕಥೆಯನ್ನು ಬರೆಯಲು 

ಪ್ರಿಜೆನು. ನಾನು ಕೆಲಸ ಸವನ್ನು ಪ್ರಾರಂಭಿಸಿ ಮೊದಲನೆಯ ಹಾಳೆಯನ್ನು 
ತೆ ವಕು ಜೊಂಬಾಯಿನಲ್ಲಿ.: ಹೊಡೆದಾಟ ಪ್ರಾರಂಭವಾ 
ದುದರಿಂದ ಕೆಲಸ ಅಷ್ಟಕ್ಕೇ ನಿಂತುಹೋಯಿತು. ಅನಂತರ ಅನೇಕ 
ಸಂಗತಿಗಳು ನಡೆದು ಕೊನೆಗೆ ಯರವಡಾ ಸೆರೆಮನೆಯಲ್ಲಿ ನನ್ನ ಬಂಧನ 
ವಾಯಿತು. ಅಲ್ಲಿ ನನ್ನೂ ೦ದಿಗೆ ಕೈದಿಯಾಗಿದ್ದ ಜಯರಾಹ ಸರತ 
ಉಳಿದುದನ್ನೆ ಲ್ಲ ಬಿಟ್ಟು ನನ. ಆತ ಕಥೆಯನ್ನು ನಾನು ಬರೆದು ಮುಗಿಸ 
ಬೇಕೆಂದು ಹೇಳಿವಕ ಇದಕ್ಕೆ was Wh ನಾನು ಆಗಲೇ ಒಂದು 
ವ್ಯಾಸಂಗಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇನೆಂದೂ ಅದನ್ನು ಮುಗಿಸುವ 
ವಕಿಗೆ ಮತ್ತಾಪ್ರುದನ್ನೂ ಮಾಡಲು ಯೋಚಿಸುವುದು ಸಾಧ್ಯವಿಲ್ಲವೆಂದೂ 
ಹೇಳಿದೆನು. ಯರವಡಾದಲ್ಲಿ ನನ್ನ ಶಿಕ್ಷೆಯ ಪೂರ್ಣ ಅವಧಿಯನ್ನು ನಾನು 
ಮುಗಿ ಸಿದ್ದರೆ, ಅಲ್ಲಿ ನನ್ನ ಆತ್ಮಕಥೆಯನ್ನು. ನಿಜವಾಗಿಯೂ ಮುಗಿಸ 
ಬಹುದಾಗಿದ್ದಿ ತು. ಏಕೆಂದರೆ ನನ್ನನ್ನು ಬಿಡುಗಡೆ ಮಾಡಿದಾಗ ನಾಕ; 
ಇನ್ನೂ ಒಂದು ವರ್ಷ, ಸೆರೆಮನೆಯಲ್ಲಿಯೇ ಇರಜೇಕಾಗಿದ್ದಿ ತು. ಸ್ವಾಮೀ 
ಆನಂದರು ಅದೇ ವಿಷಯವನ್ನು ಈಗ ಮತ್ತೆ ನನ್ನ ಮುಂದಿ ಇಟ್ಟಿದ್ದಾರೆ. 
ನಾನು ದಕ್ಷಿಣ ಆಫ್ರಿಕಾದ ಸತ್ಯಾಗೃಹ ಇತಿಹಾಸವನ್ನು ಬರೆದು ಮುಗಿಸಿರು 
ಪ್ರದರಿಂದ, ನವಜೀವನಕ್ಕಾಗಿ ನನ್ನ್ನ ಆತ ಕಥೆಯನ್ನು ಬತೆಯುವೆ ಮನಸು” 
ಉಂಟಾಗಿದೆ. ನನ್ನ ಆತ್ರ "ಕಥೆಯನ್ನು ಒಂದು. ಪುಸ್ತಕ ರೂಪದಲ್ಲಿ ಪ್ರಕಟ 
ಸಲು SURE ಬರೆಯಬೇಕೆಂದು. ಸ್ವಾಮಿ ಆನಂದರು 
ಬಯಸಿದೆರು. ಆದೆರೆ ' ನನಗೆ ಸಮಯವಿಲ್ಲ. ನಾನು "ವಾರಕ್ಕೆ ಒಂದು 
" ಅಭ ಧ್ಯಾಯವನ್ನು ಮಾತ್ರ ಬರೆಯಬಲ್ಲೆ, ನವಜೀವನಕ್ಕಂತೂ ಪ್ರತಿ 
ವಾರವೂ ಏನನ್ನಾ ಜಾಂ ಬರೆಯಲೇಜೀಕು. ಅದು : ಅತ್ಮಕಥೆಯೇ ಏಕೆ 
ಆಗಬಾರದು ? ನನ್ನ ಸಲಹೆಗೆ ಸಾ ಮೀ ಒಪ್ಪಿ ದು. ಇದೋ ನಾನು 
ಬರೆಯುವ ಕಾರ್ಯದಲ್ಲಿ ತೊಂಗಿನೀನೆ. 


೨ ಗಾಂಧೀ ಗ್ರಂಥಮಾಲೆ 


ಅದಕೆ ದೈವಭೀರುವಾದ ಒಬ್ಬ ಮಿತ್ರರಿಗೆ ಇದರಲ್ಲಿ ಕೆಲವು ಸಂದೇಹ 
ಗಳುಂಟಾಗಿ, ನನ್ನ್ನ ಮೌನದ ದಿನ, ಅವರು ನನ್ನೊಂದಿಗೆ ಇದನ್ನು ಕುರಿತು 
ಚರ್ಚಿಸಿದರು. “ಈ ಸಾಹಸದಲ್ಲಿ ನೀವು ಏಕೆ ಕೈಹಾಕಿದಿರಿ ? ಆತ್ಮಕಥೆ 
ಯನ್ನು ಬರೆಯುವುದು ಪಾಶ್ಚಾತ್ಯ ದೇಶದವರಿಗೆ ವಿಶಿಷ್ಟವಾದ ಒಂದು 
ಸದ್ದ ತಿ. ಪೌರ್ವಾತ್ಯರ ಪೈಕಿ ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾದವರನು 
ಬಿಟ್ಟು ಬೇರೆ ಯಾರೂ ಬರೆದುದನ್ನು ನಾನು ಕಾಣೆ. ಇನ್ನು ನೀವು ಬರೆಯ 
ನಪ್ರದೇನನ್ನು ? ಇಂದು ಯಾವುದನ್ನು ನೀವು ಸಿದ್ಧಾಂತಗಳೆಂದು ಭಾವಿಸಿ 
ಡ್ಹೀರೋ, ಅವನ್ನು ನಾಳೆ ತಿರಸ್ಕರಿಸಬಹುದು, ಅಥವಾ ಇಂದಿನ ನಿಮ್ಮ 
ಯೋಜನೆಗಳನ್ನು ಸಾಧ ನೀವೇ ಬದಲಾಯಿಸಬಹುದು. ಆಗ ನಿಮ್ಮ 
ಮಾತುಗಳ ಅಥವಾ ಬರವಣಿಗೆಯ ಆಧಾರದ ಮೇಲೆ ತಮ್ಮ ನಡತೆಯನ್ನು 
ರಾಮಿಸಿಕೊಳ್ಳುವವರು, ದಾರಿ: ತಪ್ಪುವುದು ಸಾಧ್ಯವಿಲ್ಲವೆ ? ಆತ್ಮಕಥೆ 
ಯನ್ನು ಬರೆಯದೆ ಇರುವುದು ಅಥವಾ ಹೇಗಾದರೂ ಈಗಲೇ ಬರೆಯದೆ 
ಇರುವುದು. ಉತ್ತಮನೆಂದು ನೀವು  ಭಾನಿಸುವುದಿಲ್ಲವೆ ?” ಎಂದು 
ಕೇಳಿದರು. 

ಈ ವಾದ ನನ್ನ ಮೇಲೆ ಸ ಸಲ್ಪ ಪರಿಣಾಮಮಾಡಿತು. ಆದರೆ ಒಂದು 
ಯಥಾವತ್ತಾದ ಆತ್ಮಕಥೆಯನ್ನು ಬಕೆಯಲು ಪ್ರಯತ್ನಿಸುವುದು ನಸ 
ಉದ್ದೇಶವಲ್ಲ, ನಾನು ಹೇಳಬಯಸುವುದು ಶಳ್ಯಕೆಳಸನನೆ ಬ. ನನ್ನ ಅನೇಕ 
ಪ್ರಯೋಗಗಳ ಕಥೆಯನ್ನು ಮಾತ್ರ. ನನ್ನ ಜೀವನ, ಈ ಪ್ರಯೋಗಗಳ 
ಕ ಮತ್ತೇನೂ ಅಲ್ಲ. pW ಈ ಕಥೆ, “ಆತ್ಮಕಥೆಯ 

ರೂಪವನ್ನು ಹೊಂದುವುದೂ ಸ ಸತ್ಯ, ಇದರ ಪ್ರತಿಯೊಂದು ಪುಟದಲ್ಲಿಯೂ 
ನ್ನ ಪ್ರಯೋಗಗಳ ವಿಷಯ ತನ್ನ ಹೇಳುವುದಾದರೂ ನನಗೆ 
ಳೆಯ. ಈ ಎಲ್ಲ ಪ್ರಯೋಗಗಳ ಒಟ್ಟು ಕಥೆ, ವಾಚಕರಿಗೆ 

ಭವಾಗದಿರದೆಂದು ನಾನು Pe ತ್ತೇನೆ, ಈಗ, ರಾಜಕೀಯ ಕ್ಷೇತ್ರದ 
ಕನ್ನ ಪ್ರಯೋಗಗಳು, ಭಾರತದಲ್ಲಿ ಮಾತ್ರವೇ ಅಲ್ಲದೆ “ನಾಗರಿಕ 
ಪ್ರಸಂಚಕ್ಕೆಲ್ಲ ತಕ್ಕಮಟ್ಟಿಗೆ ಗೊತ್ತಾಗಿವೆ. ಅವು ನನಗೆ ಹೆಚ್ಚು ಬೆಲೆ: 
ಯುಳ್ಳವಲ್ಲ. ಅವ್ವಗಳಿಂದ ನನಗೆ ಬಂದಿರುವ "ಮಹಾತ್ಮಾ ಎಂಬ 
' ವಿರುದ, ನನಗೆ ಇನ್ನೂ ಕಡಿಮೆ ಬೆಲೆಯುಳ್ಳ ದ್ದು. ಅನೇಕ ವೇಳೆ 


ಆತ್ಮಕಥೆ ೨ 


ಈ ಬಿರುದು ಸೆನಗೆ ನೋವನ್ನುಂಟುಮಾಡಿಡೆ. ಇದರಿಂದ ಒಂಡು ಕ್ಷಣ 
ವಾದರೂ ನಾನು ಉಬ್ಬಿಹೋದುದು ನನಗೆ ನೆನಪಿಲ್ಲ. ಆದರೆ ಆಧ್ಯಾತ್ಮ 
ಕ್ಷೇತ್ರದಲ್ಲಿ ನಾನು ನಡೆಸಿದ ಪ್ರಯೋಗಗಳನ್ನು ವಿವರಿಸುವುಡು ನನಗೆ 
ನಿಜವಾಗಿಯೂ ಇಷ್ಟ. ಇವು ಗೊತ್ತಿರುವುದು ನನಗೆ ಮಾತ್ರ. ಈ 
ಪ್ರಯೋಗಗಳು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸಮಾಡಲು -ನನಗೆ ಶಕ್ತಿ 
ಯನ್ನು ಕೊಟ್ಟಿವೆ. ಇವುಗಳಿಂದ ನನ್ನ ನಮ್ರತೆಯೇ ಹೆಚ್ಚಾ ಗಬಲ್ಲುದು 
ನಾನು ನನ್ನಲ್ಲೇ ಆಲೋಚನೆಮಾಡಿ ಹಿನ್ನೋಟ ಬೀರಿದಂತೆ ನನ್ನ ದೌರ್ಬಲ್ಯ 
ತನಗೆ ಹೆಚ್ಚು ಸ್ಪಷ್ನ ಕವಾಗಿ ಅನುಭವವಾಗುತ್ತಿದೆ. 

ನಾನು ಸಾಧಿಸಬೇಕೆಂದಿರುವುದು--ಈ ಮೂವತ್ತು ವರುಷಗಳಿಂದ 
ತೀವ್ರ ಬಯಸಿ ಸಾಧಿಸಲು ಪ್ರಯತ್ನಿಸುತ್ತಿರುವುದು. ಆತ್ಮಸಾಕ್ಷಾತ್ಕಾರ, 
ಈಶ್ವರನ ಪ್ರತ್ಯಕ್ಷ ದರ್ಶನ, ಅಥವಾ ಮೋಕ್ಷ*. ನನ್ನ್ನ ಬಾಳಾ, ಕ್ರಿಯೆ 
ತುತ್ತು ಇರವು ಎಲ್ಲವೂ ಈ ಗುರಿಯ ಸಾಧನೆಗಾಗಿಯೇ. ನನ್ನ ಮಾತು, 
ಜರಿಹ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಪ್ರಯತ್ನಗಳ ಗುರಿ ಇದೇ 
ಆಗಿದೆ. ಒಬ್ಬರಿಗೆ ಯಾವುದು ಸಾಧ್ಯವೊ ಅದು ಎಲ್ಲರಿಗೂ ಸಾಧ್ಯವೆಂದು 
ನಾನು ಯಾವಾಗಲೂ ನಂಬಿರುವುದರಿಂದ, ನೆನ್ನ ಪ್ರಯೋಗಗಳು ರಹಸ್ಯ 
ಡೆಲ್ಲಿ ನಡೆದಿಲ್ಲ; ಬಹಿರಂಗವಾಗಿ ನಡೆದಿವೆ. ಹೀಗೆ ಮಾಡುವುದರಿಂದ 
ಅವುಗಳ ಅಧ್ಯಾತ್ಮಿಕ ಬೆಲೆ ಕಡಿಮೆಯಾಗಿಜಿಯೆಂದು ನಾನು ಭಾವಿಸುವುದಿಲ್ಲ. 
ವೃಕ್ತಿಗೂ ಅವನ ಸೃಷ್ಟಿಕರ್ತನಿಗೂ ಮಾತ್ರವೇ ತಿಳಿಡಿರುವ ಕೆಲವು 
ವಿಷಯಗಳಿವೆ. ಇವುಗಳನ್ನು ಒಬ್ಬರು ಮತ್ತೊಬ್ಬರಿಗೆ ತಿಳಿಸುವುದು ಸಾಧ್ಯವೇ 
ಇಲ್ಲ. ನಾನು ವಿವರಿಸುವ ಪ್ರಯೋಗಗಳು ಅಂತಹವ್ರಗಳಲ್ಲ. ಆದರೆ ಅವು 
ಅಧ್ಯಾತ್ಮಿಕವಾದುವು ಅಥವಾ ನೈತಿಕವಾದುವು ; ಏಕೆಂದರೆ ಧರ್ಮದ ತಿರುಳು 
ನೀತಿಯೇ ಆಗಿದೆ. 

ವಯಸ್ಸಾದವರಿಗೆ ಹೇಗೋ ಹಾಗೆಯೇ ಮಕ್ಕಳಿಗೂ ಸಹ ಅರ್ಥ 
ವಾಗುವ ಧಾರ್ಮಿಕ ಹಿಷೆಯಗಳು ಮಾತ್ರ ಈ ಕಥೆಯಲ್ಲಿ ಸೇರಿಸಲ್ಪಟ್ಟಿವೆ. 
ನಾನು ಇವುಗಳನ್ನು ನಿಷ್ಕಾಮುವೂ ಮತ್ತು ನಮ್ರವೂ ಆದ ರೀತಿಯಲ್ಲಿ 


ಈ ಹುಟ್ಟು ಸಾವುಗಳಿಂದೆ ಬಿಡುಗಡೆಯೇ ಮೋಕ್ಷ. 


ಛ ಗಾಂಧೀ ಗ್ರಂಥಮಾಲೆ 


ಹೇಳಬಲ್ಲೆ ನಾದರೆ ' ಇತರ ಅನೇಕ ಪ )ಯೋಗಾರ್ಥಿಗಳ ಟೂ ತಮ್ಮ ಮುಂದು 
ವರಿಕೆಗೆ ವಿಧಾನವನ್ನು ಕಸಾ. ಈ ಪ್ರಯೋಗಗಳ ು 
ಯಾವುದೇ ರೀತಿಯಲ್ಲಿ ಪೂರ್ಣವಾಗಿನೆಯೆಂದು ನಾನು ens ಹೇಳಿ 
ಕೊಳ್ಳ ಲಾರೆ. ನಿಜ್ಞಾನಿಯೊಬ್ಬ ತನ್ನ ಪ್ರಯೋಗಗಳ ವಿಷಯದಲ್ಲಿ 
ಹೇಳುವುದಕ್ಕಿಂತ ಹೆಚ್ಚಾಗಿ ನಾನೂ ನನ್ನ ಈ ' ಪ್ರಯೋಗಗಳ ವಿಷಯ 
ದಲ್ಲಿ ಏನನ್ನೂ ಹೇಳಿಕೊಳ್ಳ ಲಾರೆ. ಅವನು ತನ್ನ ಪ್ರಯೋಗಗಳನ್ನು 
ಅತ್ಯಂತ ಎಚ್ಚ ರಿಕೆ 'ಮುಂದಾಲೋಚನೆ ಮತ್ತು “ಸೂತ್ಮ್ಮವಿಧಾನದಿಂದ 
ನಡೆಸಿದರೂ, ತನ್ನ ತೀರ್ಮಾನಗಳೇ ಕೊನೆಯ ನಿರ್ನಾರಗಳೆಂದು ಎಂದಿಗೂ 
ಹೇಳದೆ, ಅವುಗಳ ವಿಷಯದಲ್ಲಿ ತೆರೆದ ಮನ್ಸು: ಲ 'ವನಾಗಿರುತ್ತಾನೆ. 
ನಾನು ತೀವ್ರವಾದ ಆತ್ಮ ಶೋಧನೆ ಸನ್ನು ಮಾಡಿಕೊಂಡೆ: ನನ್ನನ್ನು 
ಸಂಪೂರ್ಣವಾಗಿ ಸರ ್ಷಿಸಿಕೊಂಡಿಸ್ನೇನೆ ಪ್ರತಿಯೊಂದು ಮಾನಸಿಕ 
ಸರಿಸಿ  ತಿಯನ್ನೂ ಸರೀಕ್ಷಿಸಿ ನಿಮರ್ಶೆಮಾಡಿದ್ದೇನೆ. ಆದರೂ ಸಹ ನನ್ನ 
ಪ್ರಂ ನೋಗಗೆ ನಿ, ಕೊನೆಯ ತೀರ್ಮಾನಗಳೆಂದಾಗಲೀ ರ್ದೋಷವಾದು 
ಹಜಾರ ನಾನು ಹೇಳುವುದಿಲ್ಲ. ಒಂದು ವಿಷಯವನ್ನು ಮಾತ್ರ 
ನಾನು ಹೇಳಿಕೊಳ್ಳು ತ್ತೇನೆ. ನನ್ನ ಮಟ್ಟಿಗೆ ಅವು ಕೇವಲ ಸರಿಯೆಂದು 
ತೋರುತ್ತಿವೆ. ತಾತ್ಕಾಲಿಕವಾಗಿ ಅಂತ್ಯನಿರ್ಧಾರಗಳಾಗಿಯೂ ಕಾಣುತ್ತಿವೆ. 
ಅವು ಆ ರೀತಿ ಇರದಿದ್ದರೆ ಅವುಗಳ ಆಧಾರದ ಮೊಲೆ ನಾನು ಯಾವ 
ಕಾರ್ಯವನ್ನೂ ಮಾಡುತ್ತಿರಲಿಲ್ಲ ಆದರೆ ಹೆಜ್ಜೆ ಹೆಜ್ಜೆ ಗೂ ಯಾವುದು 
ಗಾ )ಹ್ಯ, ಯಾವುದು ತ್ಯಾಜ್ಯ ಎಂದು ಪರೀಕ್ಷೆ ಮಾಡಿ ಅದಕ ಗನುಸಾರವಾಗಿ 
ನಡೆದಿ (ನೆ. ನನ್ನ ಕಾರ್ಯದಿಂದ ನನ್ನ ತರ್ಕಶಕ್ತಿ ಮತ್ತು ಹೃದಯಕ್ಕೆ 
ಸಮಾಧಾನವುಂಟಾಗುವನಕೆಗೆ, ನಾನು ನನ್ನ ಸಿಂ: ನಿರ್ಣಯಕ್ಕೆ ಬನ ನಾಗಿ 
ನಡೆಯಲೇ ಜೀಕು. 
ನಾನು ಬರಿಯ ತತ ಗಳನ್ನು ಮಾತ್ರವೇ ಚರ್ಚಿಸಬೇಕಾಗಿದ್ದರೆ 
ಖಂಡಿತವಾಗಿ ಆತ ಕಥೆಯನ್ನು ಬಳಿಯುವ ಪ್ರಯತ್ನ ವನ್ನು ಮಾಡಬೇಕಾ 
ಗಿನಲಿನ್ಲ. ಆದರೆ ನನ್ನ ಉಜ್ಜಿ ಸೀಶ, ಈ ತತ್ವಗಳನ್ನು ವಿವಿಧ ವ್ಯವಹಾರಗಳಲ್ಲಿ 
ಹೇಗೆ ಪ್ರಯೋಗಿಸಿಜಿನೆದ್ದು” ತಿಳಿಸುವುದಾಗಿರುವುದರಿಂದ ನಾ ಬರೆಯಲಿ 
ರುವ ಈ ತಿಗ ನಾನು “ನನ್ನ್ನ ಸತ್ಯ ಕೋಧನೆಸು ಕಥೆ" ಎಂದು ಹೆಸಂಟ್ಟ 


ಆತ್ಮೆಕಥೆ ೫ 


ದ್ದೇನೆ. ಇದರಲ್ಲಿ, ಸತ್ಯದಿಂದ ಬೇರೆಯೆಂಂದು ಭಾನಿಸಲ್ಪಟ್ಟರುವ ಅಹಿಂಸೆ 
ಬ್ರಹ್ಮಚರ್ಯ ಮತ್ತು ಇತರ ನಿಯಮಗಳ. ಪ್ರಯೋಗ ವಿವಕಪೂ ಸೇರಿಯೇ 
ಇದೆ. `  ಆದೆಕೆ ನನಗೆ ಸತ್ಯವೇ ಸಾರ್ವಭೌಮ ತತ್ವ. ಉಳಿದ ಅಸಂಖ್ಯಾತ 
ತತ್ವಗಳೆಲ್ಲ ಅದರಲ್ಲಿಯೇ ಸೇರಿವೆ. ಈ ಸತ್ಯ ಬರಿಯ. ವಾಕ್‌ ಸತ್ಯ ಮಾತ್ರ 
ನಲ್ಲ. ಇದು ಆಲೋಚನೆಯ ಸತ್ಯ ಸಹ. , ಇದು ನಮಗೆ ತಿಳಿದಿರುವ 
ಸಾಪೇಕ್ಷ ಸತ್ಯ ಮಾತ್ರವಲ್ಲ, ಇದು ಸನಾತನ ಸತ್ಯ, ಅಂದರೆ ಪರಮಾತ್ಮ. 
ದೇವರ ಲಕ್ಷಣಗಳು ಅ ಸಂಖ್ಯಾತವಾಗಿವೆ. ' ಏಕೆಂದರೆ ಆತನ . ವಿಭೂತಿಯೂ 
ಅಸಂಖ್ಯಾತ. ಅವುಗಳನ್ನು ಕಂಡು ನಾನು:`ಆಶ ಶೃರ್ಯ ಮತ್ತು ಭಯಮಗ್ನ 
ನಾಗುತ್ತೇನೆ, ಒಂದು ಕ್ಷಣ ನಿಶೆ (ಷ್ಟಿ ತನಾಗುತೆ ಶೀನ ಆದರೆ ನಾನು ದೇವರನ್ನು. 
ಸತ ವೆಂದೇ ಉಪಾಸನೆ ಮಾಡುತೆ ಕ್ರೇನೆ. ಆತ ನನಗೆ ಇನ್ನೂ ಸಿಕ್ಕಿಲ್ಲ. ಅದರೆ 
ಆತನನ್ನು ನಾನು ಹುಡುಕುತ್ತಿದ್ದೆ ನೇ: ಈ: ಕೋಧನೆಯನ್ನು. ಮುಂದು 
ವರಿಸುವುದರಲ್ಲಿ, ನನಗೆ ಅತ್ಯಂತ. ನ್ರಿಯವಾದ ಸಮಸ್ತ ವಸ್ತುಗಳನ್ನೂ 
ನಾನು ಬಲಿಕೊಡಲು ಸಿದ ನಾಗಿದ್ದ "ನೆ. ಆ ಬಲಿದಾನ: ನನ್ನ ಪ್ರಾಣವೇ 
ಆದರೂ ಅದೆ ಕೊಡುವ ': ಉಂಟಾದೀತೆಂದು ಆಶಿಸುತ್ತೇನೆ. 
ಆದರೆ ಈ ಸರನು ಸತ್ಯದೆ ಸಾಕ್ಸಾ ತಾರ ನನಗೆ ಆಗುವವರೆಗೆ, ನಾನು 
ಅರಿತಿರುವ ಸಾನೇ ಸತ್ಯವನ್ನೇ ನಂಬಬೇಕು. ಅಲ್ಲಿಯವರೆಗೆ ಈ ಸಾಸೇಕ್ಷ 
ಸತ್ಯವೇ ನನ್ನ ದಾರಿದೀಪ, ಗುರಾಣಿ, ಮತ್ತು ವಜೃಕವಚ. ಈ ದಾರಿ. 
ಕತ್ತಿಯ ಸಂತೆ ಹರಿತವೂ ಇಕ್ಕಟ್ಟಾದುದೂ ನೇರವಾದುದೂ 
ಆಗಿದ್ದ ರೂ ನನಗೆ. ಅದೇ ಅತ್ಯಂತ ಶೀಘ್ರವೂ ಅತ್ಯಂತ ಸುಲಭವೂ 
ಆಗಿದೆ. ನಾನು ಈ ಮಾರ್ಗವನ್ನು ಚಾಚೂ ತಪ್ಪದೆ ಅನುಸರಿಸುತ್ತಿರುವುದ 
ರಿಂದ, ನನ್ನ್ನ ಹಿಮಾಲಯದಂತಹ ತಪ್ಪು ಗಳೂ ಸಹ, ನನಗೆ ಅಲ್ಪ 
ವಾಗಿಯೇ ಶೋರಿಬಂದಿವೆ, ಏಕೆಂದರೆ Py ದಾರಿ ನನ್ನನ್ನು ದುಃಖದಿಂದ 
ಪಾರುಮಾಡಿದೆ. ನನಗೆ ತೋರಿದ ಬೆಳಕಿಗನುಗುಣವಾಗಿ ನಾನು ಮುಂದು 
ವರಿದಿದ್ದೇನೆ. ಈ ಮಾರ್ಗಕೃಮಣದಲ್ಲಿ ಅನೇಕ ವೇಳೆ, ಪರಮಾತ್ಮನೆಂಬ 
ಆ ಪರಮ ಸತ್ಯದ ಕಿರುನೋಟ, ನನಗೆ ಲಭಿಸಿದೆ. ಅವನೊಬ ನೇ ಶಾಶ್ವತ, 
ಉಳಿದುವೆಲ್ಲ ಅಶಾಶ್ವತ ಎಂಬ ನಂಬಿಕೆ ನನ ಲ್ಲಿ ದಿನದಿನಕ್ಕೆ ತೆಚ್ಚುಹೆಚ್ಚಾ ಗಿ 
ಜಿಳೆಯುತ್ತಿದೆ... ಈ ನಂಬಿಕೆ ನನ್ನಲ್ಲಿ ಹೇಗೆ :ಬಲಗೊಂಡಿತೆಂಬುದನ್ನು 


ಭ 
ಜ್‌ 


೬ ಗಾಂಧೀ ಗ್ರಂಥಮಾಲೆ 


ಇಷ್ಟವುಳ್ರವರು. ಅರಿಯಲಿ. ಅವರು ನನ್ನ್ನ ಪ್ರಯೋಗಗಳಲ್ಲಿಯೂ 
ಸಾಧ್ಯ ವಾದರೆ ನನ್ನ್ನ ನಂಬಿಕೆಗಳಲ್ಲಿಯೂ ಭಾಗಿಗಳಾಗಲಿ, ನನಗೆ ಯಾವುದು 
ಸಾಧ್ಯವೋ ಅದು ಓಂದು ಸಣ್ಣ ಮಗುವಿಗೂ ಸಾಧ್ಯ ಎಂಬ ನಂಬಿಕೆಯೂ 
ಸನ್ನಲ್ಲಿ ಬೆಳೆಯುತ್ತಿದೆ. ಹೀಗೆ “ಹೇಳಲು ನನಗೆ an ಕಾರಣಗಳಿವೆ. 
ಸತ್ಯಶೋಧನೆಯ ಸಾಧನಗಳು, ಎಷ್ಟು ಸರಳವೋ ಅಸ್ಟೇ ಕಠಿಣವೂ 
ಆಗಿವೆ. ಅವು ಅಹೆಂಕಾರಿಗೆ ಅಸಾಧ್ಯವಾಗಿ ತೋರಬಹುದು ; ಏನೂ 
ಅರಿಯದ ಮಗುವಿಗೂ ಸುಲಭ ಸಾಧ್ಯವಾಗಬಹುದು. ಸತ್ಯಶೋಧಕ, 
ಧೂಳುಕಣಕ್ಕಿಂತ ಹೆಚ್ಚು ನಮ್ರನಾಗಿರಬೇಕು.. ಲೋಕವು ಧೂಳಿನ 
ಕಣವನ್ನು ಕಾಲಕೆಳಗೆ ತುಳಿಯುತ್ತದೆ. ಆದರೆ ಸತ್ಯಶೋಧಕ, ಆ ಧೂಳಿನ 
ಕಣದಿಂದಲೂ ತುಳಿಸಿಕೊಳ್ಳು ವಷ್ಟು ನಮ್ರನಾಗಬೇಕು. ಆಗ ಮಾತ್ರ- 
ಅಲ್ಲಿಯವರೆಗೆ ಅಲ್ಲ-ಅವರಿಗೆ ಸತ್ಯದ ಕಿರುನೋಟ ಲಭಿಸೀತು. ವಿಶ್ವಾಮಿತ್ರ 
ಮತ್ತು ವಸಿಷ್ಠ ರ ಸಂವಾದದಲ್ಲಿ ಇದು ಅತ್ಯಂತ ಸ್ಪಷ್ಟ ಸ್ಟವಾಗಿದೆ. . ಕ್ರಿಸ್ತ 
ಮತ್ತು ಇಸ್ಲಾಂ ಮತಗಳೂ ಇದನ್ನೇ ಸಾಕಷ್ಟು ಸಿದ್ಧ ಮಾಡಿ ಶೋರಿಸುತ್ತವೆ. 


ನಾನು ಈ ಪುಟಗಳಲ್ಲಿ ಬರಿಬರುವುಡರಲ್ಲ ಯಾವುದಾದರೂ 
ಅಹಂಕಾರದಿಂದ ಬರೆದುದೆಂದು ವಾಚಕನಿಗೆ ತೋರಿದರೆ, ಆಗ ಆತ ನನ್ನ 
ತೋಧನೆಯಲ್ಲಿ ಏನೋ ದೋಷವಿದೆ ನಾನು ಕಂಡದ್ದು ಬಿಸಿಲು ಕುದುರೆ 
ಯಲ್ಲದೆ. ಬೇರೆಯಲ್ಲ ಎಂದು ಭಾವಿಸಬೇಕು. ನನ್ನಂತಹ ನೂರಾರು ಜನ 
ನಾಶವಾಗಲಿ. ಆದರೆ ಸತ್ಯಮಾತ್ರ ನಿಲ್ಲಲಿ.  ತಪ್ಪುಮಾಡಬಹುಡಾದ' 


ತನ್ನಂತಹ ಮರ್ತ್ಯರನ್ನು ಅಳೆಯುವಾಗ್ಯ ಸತ್ಯದ ಆದರ್ಶವನ್ನು ಕೂದಲೆಳೆ 
ಯಸ್ಟೂ ತಗ್ಗಿ ಸುವುದು ಬೇಡ. 


ಈ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಬರುವ ಸಲಹೆಗಳನ್ನು ಪ್ರಮಾಣ ' 
ನೆಂದು ಯಾರೂ ಅಂಗೀಕರಿಸುವುದಿಲ್ಲವೆಂದು. ನನ್ನ ನಂಬಿಕೆ, ನಾನು 
ನಿವರಿಸಿರುವ ಪ್ರಯೋಗಗಳನ್ನು ಉದಾಹರಣೆಗಳಿಂದು ಮಾತೃ ಎಣಿ 
ಬೇಕು... ಇವುಗಳ ಅಧಾರದ ಮೇಲೆ ಎಲ್ಲರೂ ಅವರವರ ಬುದ್ಧಿ ಮತ್ತು 
ಶಕ್ತಿಗೆ ಅನುಗುಣವಾಗಿ, ಶಾವೂ ಪ್ರಯೋಗಗಳನ್ನು ನಜಿಸ ಬಹುದು. 
ಈ ಮಿತಿಗೆ ಒಳಪಟ್ಟಂತೆ, ನನ್ನ ಉದಾಹರಣೆಗಳು ನಿಜವಾಗಿಯೂ 


ಆತ್ಮಕಥೆ ೭ 


ಸಹಾಯಕವಾಗುವುವೆಂದು. ನಾನು ನಂಬುತ್ತೆ ನೆ. ಏಕೆಂದರೆ ನಾನು 
ಹೇಳಬೇಕಾದ ವಿಷಯಗಳಲ್ಲಿ ಯಾವುದನ್ನೂ ಮುಚ್ಚು ವುದಾಗಲಿ ಅಥವಾ 
ಜೋಷಗಳನ್ನು ಲಘುವಾಗಿ ಹೇಳುವುದಾಗಲೀ ಇಲ್ಲ. ನನ್ನ ಎಲ್ಲ ದೋಷ 
ಗಳನ್ನೂ ತಪ್ಪುಗಳನ್ನೂ ವಾಚಕರಿಗೆ ಪೂರ್ಲೆ ವಾಗಿ ಪರಿಚಯಮಾಡಿಕೊಡ 
ಬಯಸುತ್ತೇನೆ. ನನ್ನ ಉದ್ದೇಶವಾದರೂ ಸತ್ಯಾಗ್ರಹ ಶಾಸ್ತ್ರದಲ್ಲಿ ನನ್ನ 
ಪ್ರಯೋಗಗಳನ್ನು ವಿವರಿಸುವುಜೀ ಹೊರತು ನಾನು ಎಷ್ಟು ಒಳ್ಳೆಯವ 
ನೆಂದು ಹೇಳುವುದಲ್ಲ. ನನ್ನನ್ನು ವಿಮರ್ಶೆಮಾಡಿಕೊಳ್ಳು ವಾಗ ನಾನು 
ಸತೃದಸ್ಪೇ ಕಠಿಣನಾಗಿರಲು ಸೃಯತ್ನಿಸುತ್ತೆ "ನೆ. ಇತರರೂ ಹಾಗೆಯೇ 
ಇರಬೇಕೆಂಬುದು ನಸ ಇಚ್ಛೆ. ಆ ಆದರ್ಶದಿಂದ ನನ್ನನ್ನು ಅಳೆದುಕೊಂಡು 
ನೋಡಿದರೆ, ಸೂರದಾಸರು ಹೇಳುವಂತೆ ನಾನು ಹೀಗೆ ಹೇಳಬೇಕಾಗುತ್ತದೆ. 

“ನನ್ನಂತಹ ಪಾಫಿಯೂ ಕೆಟ್ಟವನೂ, ಅಸಹ್ಯನೂ ಆದವನು 
ಎಲ್ಲಾ ದರೂ, ಇದಾಸೆಯೆ ? ನಾತು ಸೃಷ್ಟಿಕರ್ತನನ್ನೇ ತ್ಯಜಿಸಿದ್ದೇನೆ ಅಷ್ಟು 
ಕೃತಫ್ಲನಾಗಿದ್ದೇನೆ.” 

ಏಕೆಂದರೆ, ನಾನು ಇನ್ನೂ ಅನನಿಂದ ಎಸ್ಟೋ ದೂರವಿರುವುದು, 
ಒಂದು ಅಖಂಡ ಹಿಂಸೆಯಾಗಿದೆ. ನನ್ನ ಜೀವರಕ್ಷಕ ಅವನೇ ಎಂಬುದನ್ನೂ 
ನಾನು ಅವನ ಸಂಶಾನ ಎಂಬುದನ್ನೂ ಪೂರ್ಣವಾಗಿ ಬಲ್ಲೆ ಸ ನನ್ನ ನ್ನ್ನು 
ಅವನಿಂದ ಎಸ್ಟೋ ದೂರದಲ್ಲಿಟ್ಟರುವುದು ನನ್ನಲ್ಲಿರುವ ದುಷ್ಟ ಮನೋ 
ವಿಕಾರಗಳೆಂಬುದೂ ನನಗೆ ಗೊತ್ತು... ಆದರೂ ನಾನು ಅವುಗಳಿಂದ 
ಮುಕ್ತನಾಗಲಾರೆನು. 

ಆದರೆ, ಇನ್ನು ಇಲ್ಲಿಗೆ ನಿಲ್ಲಿಸಬೇಕು. ನಿಜವಾದ ಕಥೆಯನ್ನು 
ಪ್ರಾರಂಭಿಸುವುದು ಮುಂದಿನ ಅಧ್ಯಾಯದಲ್ಲಿ ಮಾತ್ರ ನನಗೆ ಸಾಧ್ಯ, 


ಸಾಬರಮತಿ ಆಶ್ರಮ ಮೊ. ಕಾ. ಗಾಂಧಿ 
೨೬ನೆಯ ನವೆಂಬರ್‌; ೧೯೨೫ 


ಚಟ ಗಟ್‌ 


ಗಿ 


ಜನ್ಮ ತಾಯಿತಂದೆಗಳು 


ಗಾಂಧೀ ಮನೆತನದವರು ಬನಿಯಾ ಜಾತಿಯವರು. ಅವರು ಮೊದಲಿಗೆ 
ಕಿರಾಣಿ ಅಂಗಡಿ ವ್ಯಾಪಾರಿಗಳೆಂದು ಕಾಣುತ್ತದೆ. ಆದರೆ ನಮ್ಮ ತಾತನಿಂದ 
ಮೂರು ತಲೆಮಾರಿನವರು ಕಾಥೆನಾಡದ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ದಿವಾನ 
ರಾಗಿದ್ದ ರು. ನಮ್ಮ ತಾತ ಉತ್ತಮ ಚಂದ್‌ ಅಥವಾ ಓತಾ ಗಾಂಧೀ ನಿಯವೃ 
ನಿಸ್ಕೆ ಯುಳ್ಳೆ ವ್ಯಕ್ತಿ ಯಾಗಿದ್ದಿ ಕೇಕು. ಪೋರ್‌" ಬಂದರಿನ ದಿಫಾಢನಾಗಿದ 
ಅತ, ಅಲ್ಲಿ ನಡೆದ ಆಸ್ಕಾ ಸದೆ ಏಿತೂರಿಗಳ ಡೆಸೆಯಿಂದ ಆ ಸಂಸಾ ನನನ್ನು 
ಚಿಟ್ಟು ಜುನಾಘಡದಲ್ಲಿ” ಆಶ್ರಯವನ್ನೂ ಸಡೆಯಜೀಕಾಯಿತು. ಅಲ್ಲ ಜ್ಯ 
ನನಂಬನಿಗೆ ಎಡಗೈ ಯಿಂದ ಹಾ ಮಾಡಿದನು. ಇದನ್ನು ನೋಡಿದನ 
ಕೊಟ್ಟರು ಈ ಆವಿಭಯಷ ಕಾಠಣನನ್ಮು ಕೇಳಿದರು. ಆತ “ ಬಲಗೆ 
ಮೊದಲೇ ಪೋರ್‌ ಬಂದರ್‌ ಸಂಸ್ಥಾನಕ್ಕೆ ವಿತೀಸಲಾಗಿದೆ” ಎಂದು ಉತ್ತರ 
ಕೊಟ್ಟನು. 
ಮೊದಲನೆಯ ಹೆಂಡತಿ ತೀಕಕೊಂಡಮೇಲೆ ಓತ ಗಾಂಧೀ ಎರಡೆನೆಯ 
ನುದುವೆ ಮಾಡಿಕಣಡನು. ಆತನಿಗೆ ಮೊದಲನೆಯ ಒನಡತಿಯಲ್ಲಿ ನಾಲ ರು, 
ಎಠಡನೆಯೆ ಹೆಂಡೆತಿಯನ್ಲಿ ಇಬ್ಬ ರು ಗಂಸು ಮಕ್ಕಳುಗಳಾದರು. ಇವರು 
ಒಂದೇ ಶಾಯಿಯ ಮಕ್ಕ ಭಲ್ಪವೇದು (3 ಚಿಕ್ಕಂದಿನಲ್ಲಿ ತೋರಲೂ ಇಲ್ಲ, 
ಅನಿಸಬೂ ಇಲ್ಲ. ಈ ಆರೆ ಸಹೋಜರರ” ಪೈಕಿ, ಐದನೆಯವರು 
ಕರರ ಚೆಕಿರ್ಶಗಾಕಿಧೀ|. ಅಫನಾ  ಕಟಾಗಾಂಧೀ. ಆರನೆಯವರೃ 
ತುಳಸೀದಾಸ್‌ ಗಾಂಧೀ. ಈ ಇಬ್ಬರು ಅಸ್ಥೃತಮ್ಮಂದಿರೂ ಸೋರ್‌ ಬಂದರಿ 
ನಲ್ಲಿ ಒಬ್ಬರ ತೆರಣಣಯ ಮತ್ತೊಬರು ಡಿನಾನರಾಗಿದ್ದರು. ಕಬಾ 
ಗಾಂಧಿಯ ನಮ್ಮ ತೊಜಿ. ಅವರು ರಾಜಾಸ್ಕ್ಯಾಸಿಕ ನ್ಯಾಯಾಲಯದ 
 ಸೆಕೆಸೈಕಾಗಿದ್ದರು. ಅಆ ಸಭೆ ಈಗ ಇಲ್ಲ. ಆದರೆ ಆ ಕಾಲದಲ್ಲಿ ಅದು 
ವ ಅನರ ಮನೆತೆನಡವರಿಗೂ ನಡುವಿನ ನಾ ಜ್ಯವನ್ನು ಪರಿಹರಿಸುವ 
ಈ ಸಾ ಸಂಸ್ಥೆ ಯಾಗಿತ್ತು. ಅನಂತರ ಕಟಾ ಗಾಂಧೀ ಕೆಲವು ಕಾಲ 


೧೨ ಗಾಂಧೀ ಗ್ರಂಥಮಾಲೆ 


ಜಕೊ oa ಅನಂತರ ಲವು ಕಾಲ ವಾಂಕನೀರ್‌ ನಲ್ಲಿಯೂ 
ನಾನಾಗಿದ್ದರೆ ರು. ಮೃ ವರಿಗೆ ರಾಜಕೋಟಿ ದರಬಾರಿನ 
ಕುತಿ 
ಟೆ ಕಬಾ ಜಾಜ್‌ ಒಬ್ಬ ಹೆಂಡತಿ ತೀರಿಹೋದ ತರುವಾಯ 
ಮತೊ ಸಂತೆ ನಾಲ್ಕು ಸಲ ಮದುವೆಯಾದರು. ಅವರಿಗೆ ಮೊದಲನೆಯ 
ಇಬ್ಬರು ಸತ್ತಿಯರಲ್ಲಿ ಎರಡು .ಹೆಣ್ಣು ಮಕ್ಕ ಭಾದವು. ಅವರ" ಕೊನೆಯ 
ಹೇಡಿ ಪ್ರತಲೀಬಾಯಿಯಲ್ಲಿ ಒಬ್ಬ ಳು "ಮಗಳೂ ಮೂರು ಗಂಡು ಮಕ್ಕಳೂ 
ಆದರು. “ಅವರಲ್ಲಿ ನಾನೇ ಕಡಿಯೆವನು. 
ನಮ್ಮ ತಂಡಿ ಕುಟುಂಬ ಪ್ರೇಮಿ, ಸತ್ಮಪ್ರಿಯ, ಶೂರ ಮತ್ತು 
ಉದಾರಿ, ಜತೆಗೆ ಕೋಪದ ಸ್ವಭಾವದವರು. ಸ್ವಲ್ಪ ಮಟ್ಟಿಗೆ ವಿಷಯಾ 
ಸಕ್ತರೆಂದೂ ನನ್ನ ಭಾವನೆ. ಅವರು ತಮಗೆ ನಲವತ್ತು ಗಳೆ 
ಮೇಲೆ ನಾಲ್ಕನೆಯ (ಕೊನೆಯ) ಮದುವೆಯನ್ನು ಮಾಡಿಕೊಂಡರು. 
ಅವರು ಲಂಚಕ್ಕೆ ವಶವಾದವರಲ್ಲ ; ಕುಟುಂಬದಲ್ಲಿಯೂ ಹೊರಗಡೆಯೂ 
ನಿಸ್ಪಕ್ಷಪಾತ ಮನೋವ್ಯ ತ್ರಿಗೆ ಪ್ರಸಿದ್ಧಿಯನ್ನು ಸಂಪಾದಿಸಿದ್ದರು... ರ್ಯಾ 
ರಾಜಧಿಸ್ಕೆ ಎಲ್ಲರಿಗೂ "ಶಿಳಿದಿದ್ದಿ ತು. ಒಂದುಸಲ ಒಬ್ಬ ಅಸಿಸ್ಟೆಂಟ್‌ 
ಪೂಲಿಟಕೆರ ಏಜೆಂಟರು ರಾಜಕೋಟಿ ಠಾಕೂರ್‌ ಸಾಹೇಬರಿಗೆ ಅವಮಾನ 
ಮಾಡಲು ಅವರು ಅವನನ್ನು ಎದುರಿಸಿದರು. ಇದರೆ ಫಲವಾಗಿ ಸಾಹೇಬನಿಗೆ 
ಕೋಪಬಂದು “ಕ್ಷಮೆಯಾಚಿಸು” ಎಂದು ಕಬಾ ಗಾಂಧೀಗೆ ಹೇಳಿದನು. 
ಕಬಾ ಗಾಂಧೀ ಕ್ಷಮೆ ಕೇಳಲು ತಿರಸ್ಕರಿಸಿದರು... ಸಾಹೇಬ ಅವರನ್ನು 
ಕೆಲವು ಗಂಚೆ ಕಾಲ ಸೆರಿಯಲ್ಲಟ್ಟಿನು. ಆದರೆ ಕಬಾ ಗಾಂಧೀ ವಜ್ರದಂತಹ 
ಮಸ್ಸುಳ್ಳ ವರೆಂದು ಕಂಡುಕೊಂಡ ಏಜೆಂಟ್‌, ಅವರ ಬಿಡುಗಡೆಗೆ ಅಪ್ಪಣೆ 
ಡಿಸ 
ನಮ್ಮ ತೆಂದಿಗೆ ಧನಸಂಗ್ರಹದ ಲೋಭ ಎಂದೂ ಇರಲಿಲ್ಲ. tid 
ಅವರು ಅಲ್ಪಸ ಸ್ವಲ್ಪ ಆಸಿ ಸಿಯನ್ನು ಮಾತ, ಬಿಟ್ಟು ಹೋದರು. 
ನಮ್ಮ ತಂಜಿಯವರ. ಶಿಕ್ಷಣ, ಕೇವಲ ಅನುಭವ ದೊರೆತದ್ದು. | 
ಸಟ ನೂವು ಯಾವುದನ್ನು ಉಚ್ಚ ಪ್ರಾಥಮಿಕ ಶಿಕ್ಷಣ ಎನ್ನುತ್ತೇನೆಯೋ 
ಶೀ ಅವರಿಗೆ ಕೊರೆತಿದ್ದುದು. "ಅವರಿಗೆ ಭೂಗೋ ' ಾ ಇತಿಹಾಸದ: ಜ್ಞಾನ 


ಎತ ಹಗೆ 


ಸ್ವಲ್ಪವೂ ಇರಲಿಲ್ಲ. ಆದರೆ ಅವರು ವ್ಯಾವಹಾರಿಕ ಜ್ಞಾನ ಸಂಸತ್ತಿನಿಂದ 
ಕೂಡಿದ್ದರು ; ಅದರ ಬಲದಿಂದ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆಗಳನ್ನು 
ಸುಲಭವಾಗಿ ಬಿಡಿಸುತ್ತಿದ್ದರು. ನೂರಾರು ಜನರನ್ನು ಅಂಕೆಯಲ್ಲಿಟ್ಟು 
ಕೊಳ್ಳ ಬಲ್ಲವರಾಗಿದ್ದರು. ಅವರಿಗೆ ಧಾರ್ಮಿಕ ಶಿಕ್ಷಣವಿರಲಿಲ್ಲವೆಂಬುದೇನೋ 
ಸರಿ. ಆದರೆ ದೇವಸ್ಥಾನಕ್ಕೆ ಹೋಗುವುದರಿಂದಲೂ ಕಥೆ ಪುರಾಣಗಳನ್ನು 
ಕೇಳುವುದರಿಂದಲೂ ಆಸಂಖ್ಯ ಹಿಂದೂಗಳಿಗೆ ಸಹಜವಾಗಿ ಲಭಿಸುವ 
ಧರ್ಮ ಜ್ಞಾನವನ್ನು ಅವರು ಗಳಿಸಿಕೊಂಡಿದ್ದರು. ಅವರು ತಮ್ಮ ಬಾಳಿನ 
ಕೊನೆಗಾಲದಲ್ಲಿ, ನಮ್ಮ ಕುಟುಂಬದ ಮಿತ್ರರಾದ ಒಬ್ಬ ಬ್ರಾಕ್ಮ್‌ಣ 
ಪಂಡಿತರ ಸಲಹೆಯಂತೆ ಗೀತಾಧ್ಯಯನವನ್ನು ಪ್ರಾಲಂಭ ಮಾಡಿದರು. 
ಪೂಜೆಯ ಸಮಯದಲ್ಲಿ ನಿತ್ಯವೂ ಕೆಲವು ಶ್ಲೋಕಗಳನ್ನು ಗಟ್ಟಿಯಾಗಿ 
ಹೇಳುತ್ತಿದ್ದರು. 
ನಮ್ಮ ತಾಯಿಯನ್ನು ಹುಗಿತು ನನ್ನ ಮನಸ್ಸಿನಲ್ಲಿ ಬಹು ಮುಖ್ಯವಾಗಿ 
ನಿಂತಿರುವ ನೆನಪ್ರು, ಅವರು ಸರವು ಸಾಧ್ರಿ ಎಂಬುದು. ಅವರು ಬಹಳ 
ಇರ್ಮಿಕ ಸ್ವಭಾವದವರು. - ದಿನವೂ ಪ್ರಾರ್ಥನಾಕಾರ್ಯ ಮುಗಿಯುವ 
ವರೆಗೆ ಅವರು ಎಂದೂ ಊಟದ ಯೋಚನೆಯನ್ನು ಮಾಡುತ್ತಿರಲಿಲ್ಲ. 
ದಿನವೂ ವಿಷ್ಣು ದೇವಾಲಯಕ್ಕೆ ಹೋಗುವುದು ಅವರ ಕರ್ತವ್ಯವಾಗಿತು.. 
ಚಾತುರ್ಮಾಸ್ಯದ ಆಚರಣೆಯನ್ನು ಅವರು ಒಂದು ಸಲವಾದರೂ ಬಿಟ್ಟುದು 
ನನಗೆ ಜಾ ಸಕನಿಲ್ಲ. ಅವರು, ಅತ್ಯಂತ ಕಠಿಣವಾದ ವ್ರತಗಳನ್ನು ಆರಂಭಿಸಿ 
ಅವುಗಳನ್ನು ನಿರ್ವಿಪ್ಸ ವಾಗಿ ಪೂರ್ತಿಗೊಳಿಸುತ್ತಿದ್ದರು. ಬೇನೆ ಬಿದ್ದರೂ 
ಹಿಡಿದ ವೃತವನ್ನು ಬಿಡುತ್ತಿರಲಿಲ್ಲ. ಒಂದು ಸಲ ಚಾಂದ್ರಾಯಣ ವ್ರತವನ್ನು 
ಹಿಡಿದಿದ್ದಾಗ, ಅವರು ರೋಗದಿಂದ ನರಳುತ್ತಿದ್ದರೂ ಬಿಡದೆ ಅದನ್ನು 
ಪೂರ ಸಿದುದು ನನಗೆ ನೇಮಿ. ಚಾತುರ್ಮಾಸ್ಯ ಒಪ್ಪೊತ್ತಿನ ಊಟ 
ಅವಂಗೆ ಸಾಮಾನ್ಯ ರೂಢಿಯಾಗಿತ್ತು. ಅಷ್ಟರಿಂ ತೃಪ್ತರಾಗದ ದಿನ 
ಬಿಟ್ಟು ದಿನ ಉಪವಾಸ ಮಾಡುತ್ತಿ ದ್ವರು. ಒಟ್ಟಗೆ ಎರಡು: ಮೂರು "ದಿನ 
 ಉಪವಾಸಮಾಡುವುದು ಅವರಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ಒಂದು 
ಸಲ ಚಾತುರ್ಮಾಸ್ಯದಲ್ಲಿ ಸೂಸ್ಯನಾರಾಯಣನ ದರ್ಶನ ಮಾಡದೆ ಊಟ 


೧೪ .: ಗಾಂಧೀ ಗ್ರಂಥಮಾಲೆ 


ಸೂರ್ಯ ಇಣಿಸಿಕೊಂಡಾಗ ನಮ್ಮ ತಾಯಿಗೆ ತಿಳಿಸಲು ಆಕಾಶದ ಕಡಿ 
9 

ನೋಡುತ್ತಾ ನಿಂತಿರುತ್ತಿ ದ್ದೆ ವು. ಮಳೆಗಾಲ ಅಧಿಕವಾದಾಗ ಶೂರ್ಯದರ್ಶನ 
ದುರ್ಲಭವೆಂಬುದು ಎಲ್ಲರಿಗೂ ಗೊತ್ತು. ಸೂರ್ಯ ಕಾಣಿಸಿಕೊಂಡ ಕೂಡಲೇ 
ಅದನ್ನು ಅವರಿಗೆ ತಿಳಿಸಲು ನಾವು pa ್ರ ME 
ಅವರು ಸತಃ ದರ್ಶನ ಮಾಡಲು ಹೊರಗೆ ಓಡಿಬರುವಷ್ಟರಲ್ಲಿ ಸೂರ್ಯ 
ಕಣ್ಮರೆಯಾಗಿ ಹೋಗುತ್ತಿದ್ದನು. ಇದರಿಂದ ಅವರಿಗೆ ಊಟ ಇಲ್ಲವಾಗು 
ತಿತು. ಆಗ ಅವರು ಹರ್ಷಚಿತರಾಗಿ, “ಏನೂ ಚಿಂತೆಯಿಲ್ಲ. ನಾನು 
ಜಹಿ: ಎತ pe ೧೧ 

ಈ ದಿನ ಊಟ ಮಾಡಬೇಕಾದುದು ದೇವಸ ಚಿತ್ತದಲ್ಲಿಲ್ಲ? ಎನ್ನು ತ್ತಿದ್ದರು. 


ಎಂದಿನಂತೆ ತಮ್ಮ ಕೆಲಸಕ್ಕೆ ಹಿಂದಿರುಗುತ್ತಿದ್ದರು. 


ನಮ್ಮ ತಾಯಿ ವ್ಯವಹಾರ ಕುಶಲೆ, ದರಬಾರಿನ ಎಲ್ಲ ವಿಷಯವೂ 


ಅನರಿಗೆ ತಿ ದಿತ್ತು. ರಾಣಿನಾಸದವೆರು ಅವರ ಬುದಿ ಕೌಶಲ್ಯವನ್ನು 
ಮುಚ್ಚಿದ್ದರು. ನನ್ನ ಬ ಬಾ ಲ್ಯದಲ್ಲಿ ನಾನು ಅನೇಕ ವೇಳೆ ನಮ್ಮ ತಾಯಿಯ 
ಜತೆ ರಾಣೀವಾಸಕ್ಕೆ ಹೋಗುತ್ತಿದ್ದನು. ಅಲ್ಲಿ ನಮ್ಮ ತಾಯಿಗೂ ಠಾಕೂರ್‌ 


ಸಾಹೇಬರ ನ ಗ: ನಡೆಯುತ್ತಿದ್ದ ಸಂವಾದಗಳು ನನಗೆ 


ee ತಂದೆತಾಯಿಗಳಲ್ಲಿ ೧೯೨೫ನೇ ಸಂವತ್‌ ಶಾಲಿವಾಹನ ಶಕ 
೧೮೯೧ನೇ ನಾದ್ರಸದ ಬಹುಳ ದ್ವ್ವಾ ದಶೀ ಎಂದರೆ, ೧೮೬೯ನೇ ಅಕೊ ಬರ್‌ 
೨ನೆಯ skids ಸೋರ್‌ ಭನ್‌ ಅಥವಾ ಸುಧಾಮಪುರಿಯಲ್ಲಿ ಎ 
ಜನಿಸಿದೆನು. 


ನನ್ನ ಬಾಲ್ಯವನ್ನು ಪೋರ್‌ ಬಂದರಿನಲ್ಲಿ ಕಳೆಜೆನು. ಯಾವುಜೋ 
ಪಾಠಶಾಲೆಗೆ ನನ್ನನ್ನು ಹಬಬ ಜ್ಞಾ ಪಕವಿದೆ. ಮಗ್ಗಿ ಕೋಷ್ಟಕ 
ಕಲಿಯುವುದು ನನಗೆ ಸ್ವ ), ಕಸ್ಟವಾಯಿತು. ಇತರ ಹುಡುಗನ ಸಹವಾಸ 
ದಿಂದ ಉಪಾಧ್ಯಾಯರ” ಬಯ್ಯಲು ಕಲಿತುಕೊಂಡೆನು. ಅಂದಿನ ದಿನಗಳ 
ಬಗೆಗೆ, ಇದರ ಹೊರತು ನನಗೆ ಮತೆ ಠ್ರೀನೂ ಜಾ ಸಸಕನಿಲ್ಲ. ಇದರಿಂದ ನನ್ನ 
ಬುದ್ಧಿ ಮಂದವಾಗಿಯೂ ಜಾ ಸಕಶಕ್ತಿ ಅನಕ್ಕ ನಾಗಿಯೂ ಇದಿ _ರಜೇಕು 
ಎಂದು ನನಗೆ ಭಾಸವಾಗುತ್ತ ಡಿ 


ಆತ್ಮಕಥೆ ೧೫ 


ನಮ್ಮ ತಂದೆ ಸೋರ್‌ ಬಂದರನ್ನು ಬಿಟ್ಟು ರಾಜಕೋಬಿಯ ರಾಜಾ 
ಸಾ ನಿಕ ನ್ಯಾಯಾಲಯದ ಸದಸ್ಯರಾಗಿ ನ 3 ನನಗೆ ಕೇವಲ ಏಳು 
ರಷೆಗಳ ು. ಅಲ್ಲಿ ನನ್ನ ನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ಆ ದಿನಗಳಲ್ಲಿ 
ನನಗೆ ಜೋಧಿಸಿದ ಉಪಾಧ್ಯಾಯರ ಹೆಸರುಗಳು, ಮೊದಲಾದ ವಿವರಗಳೆಲ್ಲ 


ನನಗೆ ಚೆನ್ನಾಗಿ ನೆನಪಿಸೆ. ಪೋರ್‌ಬಂದರಿನಲ್ಲಿ ಇದ್ದಂತೆಯೇ ಇಲ್ಲಿಯೂ 
ನನ್ನ ವಿದಾ ್ಯಭ್ಯಾಸದ ವಿಸಯದಲ್ಲಿ ಹೇಳಜೇಕಾದ ಹೆಚ್ಚಿ ನದೇನೂ ಇಲ್ಲ. 


ನಾನು ಹಾ ಯೋಗ್ಯತೆಯುಳ್ಳಿ ವಿದ್ಯಾರ್ಥಿಯಾಗಿ ನು. ಆ ಪಾಠ 
ಶಾಲೆ ಸಮೀಪದಲ್ಲಿದ್ದ ಮತ್ತೂ ಂದು' ಶಾಲೆ ಮುಗಿಸಿ ಮಹಿಷಿ ಪಳೃಢಶಾಲೆ 


ಯನ್ನು ಮುಟ್ಟುವ "ವೇಳೆಗೆ ಸಗ ಹನ್ನೆ ರಡು ವರುಷ ತುಂಬಿತ್ತು. ಆ 
ಕಾಲದಲ್ಲಿ ನಜ ಶಿಕ್ಷಕರಿಗಾಗಲಿ ಸೆ ಹಿತರಿಗಾಗಲಿ ಎಂದೂ ಸುಳ್ಳು ಸದ 


ನೆನಪಿಲ್ಲ. ನಾನು ಬಹಳ ಜಾಚಿಕೆಯೆ ಸ್ವಭಾವಜವನಾಗಿದ್ಲಿನು. ಯಾರ 
ಜತೆಗೂ ಸೇರುತಿ ರಲಿಲ. ನನ್ನ ಪುಸ್ತಕ, ಪಾಠಗಳು ಇವೇ ನನ್ನ ಮಿತ್ರರು. 
: ಶಾಲೆ ಮುಗಿಯ 


ನಿ 


KN a Se ತಿ ಪ ಆ ತ್‌ 
ಗಂಬೆ ಹೂಡೆಯುವ ಹೊತಿ ಗಿ ಶಾಲೆಗೆ ಹೋಗುವುದು 
B 


ತ್ತಲೆ ಮನೆ ನಗೆ ಓಡುವುದು ; ಇದು ನನ್ನ ದಿನ ನಿತ್ಯದ ಅಭ್ಯಾಸವಾಗಿತ್ತು. 
ನಾನು ನಿಜವಾಗಿಯೂ ಓಡಿಬಿಡುತಿ ತ್ತಿದ್ದೆ. ಏಕೆಂದರೆ ನನಗೆ ಯಾರೊಂದಿಗೂ 
ಮಾತನಾಡುವ ಧೆರ್ಕ ಇರಲಿಲ್ಲ. ಯಾರಾದರೂ ನನನು ಕುಜೋದ 
ದನ್‌ ಲ 4 ಮ ಜಿ 
ಮಾಡುವರೋ ಎಂಬ ಭಯ ನ ನಗಿತ್ತು. 


ಗ್ರಾಢಶಾಲೆಯ ಮೊದಲನೆಯ ವರುಷದ ಪರೀಕ್ಷೆಯ ವೇಳೆಯಲ್ಲಿ 
ನಡೆದ ಘಟನೆಯೊಂದನ್ನು ಹೇಳಬೇಕು. ಇನ್‌ಸ್ಪೆಕ್ಟರ್‌ ಮಿ. ಜೈಲ್ಸ್‌ 
ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಅನರು ಮೊದಲನೆಯ ತರಗತಿಯ 
ವಿದ ಶ್ಯಾರ್ಥಿಗೆಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು. ಅವುಗಳ 
ಪೈಕಿ ಕೆಲ್‌ (Ket) ಎಂಬ ಪದವೂ ಒಂದು. ನಾನು ಅದನ್ನು 
ತಪ್ಪಾಗಿ ಬರೆದನು. ನಮ್ಮ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿ 
ಯಿಂದ ನನ್ನನ್ನು ಎಚ್ಚರಿಸಲು ಪ್ರಯತ್ನಿಸಿದರು. ನಾನು ಆ ಸೂಚನೆ 
ಯಂತೆ ನಡೆಯಲಿಲ್ಲ. ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು, 


ನನ್ನ ತಪ್ಪನ್ನು ತಿದ್ದಿ ಕೊಳ್ಳ ಬೇಕೆಂಬುದು ನಮ್ಮ ಉಪಾಧ್ಯಾಯರ ಉದ್ದೇಶ. 


ದ ಚ್ಮ ಯ 


ಹಿ 


೧೬ ಗಾಂಧೀ ಗ್ರಂಥಮಾಲೆ 


ಅದು ನನಗೆ ಒಪ್ಪಿಗೆಯಾಗಲಿಲ್ಲ. ಏಕೆಂದರೆ ನಾವು. ಕಾಪಿ” ಮಾಡದಂತೆ 
ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ನಾನು ತಿಳಿದಿದ್ದೆ ನು. 
ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ ಐದು 
ಸದಗಳನೂ ಸರಿಯಾಗಿ ಬರೆದಿದ್ದರು. ನಾಕೊಬ ನೇ ದಡ್ಡ. ಇದಾದ 
ಮೇಲ್ಮೈ ಉಪಾಧ್ಯಾಯರು ನನ್ನ ಮೂರ್ನತನವನ್ನು ನನಗೆ ತೋರಿಸುವುದಕ್ಕೆ 
ಪ್ರಯತ್ನ ಪಟ್ಟರು. ಅದರಿಂದ ಅವರಿಗೆ ವೃಥಾ ಶ್ರಮವಾಯಿತೇ ಹೊರತು, 
"ಕಾಫಿ ಮಾಡುವ' ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ. 

ಇಷ್ಟಾದರೂ ಉಪಾಧ್ಯಾಯರಲ್ಲಿ ನನಗಿದ್ದ ಗೌರವ, ಕಿಂಚಿತ್ತೂ 
ಕಡಿಮೆಯಾಗಲಿಲ್ಲ. ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರು 
ವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಅನಂತರ ಆ ಉಪಾಧ್ಯಾಯರ 
ಇತರ ದೋಷಗಳೂ ನನಗೆ ತಿಳಿದುಬಂದವು. ಆದಕೆ ಅವರಲ್ಲಿ ನನ್ನ 
ಆದರ ಭಾವ ಕಡಿಮೆಯಾಗಲಿಲ್ಲ. ಹಿರಿಯರ ಆಣತಿಯನ್ನು ಪಾಲಿಸುವುದು 
ನಮ್ಮ ಕರ್ತವ್ಯ, ಅವರ ಕಾರ್ಯವನ್ನು ಸರೀಕ್ಷಿಸುವುದಲ್ಲ ಎಂಬುದನ್ನು 
ನಾನು ಅರಿತಿದ್ದೆ ನು. 

ಇದೇ ಸಮಯದಲ್ಲಿ ನಡೆದ ಮತ್ತೆರಡು ಸಂಗತಿಗಳು ಯಾವಾಗಲೂ 
ನನ್ನ ನೆನಪಿನಲ್ಲಿ ಉಳಿದಿವೆ. ಸ ಪುಸ್ತ ಕಗಳನ್ನು ಹೊರತು ಬೇರೆ ಏನನ್ನೂ 
ಓದುವುದು ಸಾಧಾರಣವಾಗಿ : ನನಗೆ ಸೇರುತ್ತಿರಲಿಲ್ಲ ನಿತ್ಯದ ಪಾಠ 
ಗಳನ್ನಂತೂ ಓದಲೇ ಬೇಕಾಗಿತ್ತು. ಉಪಾಧ್ಯಾಯರು ನನ್ನನ್ನು ಗದರಿಸು 
ವುದು ನನಗೆ ಇಷ್ಟವಿರಲಿಲ್ಲ. ಅವರಿಗೆ ಮೋಸ ಮಾಡಲು ನನಗೆ ಇಷ್ಟ 
ನಿರಲಿಲ್ಲ. ಆದುದರಿಂದ ಸಾಠವನ್ನೇನೊ ಓದುತ್ತಿದ್ದನು. ಆದರೆ ಪಾಠದಲ್ಲಿ 
ಮನಸ್ಸು ಇರುತ್ತಿರಲಿಲ್ಲ. ಹೀಗೆ ಪಾಠಗಳನ್ನೇ ಸರಿಯಾಗಿ ಓದುತ್ತಿರ 


ಲಿಲ್ಲವೆಂದಮೇಲೆ, ಇನ್ನು ಇತರ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆ ಎಲ್ಲಿ ಬಂತು? 


ಆದರೆ ಹೇಗೋ ನಮ್ಮ ತಂದ ಕೊಂಡುಕೊಂಡು ಬಂದಿದ್ದ ಒಂದು ಪುಸಕ . 
ಐ ಎಡಿ 


ನನ್ನ ಕಣ್ಣಿಗೆ ಬಿತ್ತು. ಅದರ ಹೆಸರು “ಶ್ರವಣ ಪಿತೃ ಭಕ್ತಿ ನಾಟಕ, 
ಅದನ್ನು ನಾನು ಅತ್ಯಂತ ಆಸಕ್ತಿಯಿಂದ ಓದಿದೆನು. ಅದೇ ಸಮಯದಲ್ಲಿ ಸಂಚಾರೀ 


ಬೊಂಬೆ ಪ್ರದರ್ಶಕರು ನಮ್ಮ ಊರಿಗೆ ಬಂದರು. ಅವರು ನನಗೆ ತೋರಿಸಿದ... 
ಒಂದು ಚಿತ್ರ, ಶ್ರವಣ ತನ್ನ ಕುರುಡು ತಂಜಿತಾಯಿಯರನ್ನು ಅಡ್ಡೆಯಲ್ಲಿ 


ಲಲ ಲ ಲ್‌ 


ಆತ್ಮಕಥೆ ೧೭ 


ಕೂನಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ 
ಹೋಗುತ್ತಿ ದ್ದ ಚಿತ್ರ. ಆ ಪುಸ್ತಕ, ಆ ದೃಶ್ಯ ಎನಡೂ ನನ್ನ ಅಂತರಂಗದಲ್ಲಿ 
ಶಾಶ್ವತವಾಗಿ. ಅಂಕಿತವಾದವು. “ಇಗೋ ಇಲ್ಲಿ ನಿನಗೊಂದು ಆದರ್ಶನಿದೆ. 
ಅದನ್ನು ಅನುಕರಿಸು” ಎಂದು ನನಗೆ ನಾನೇ ಹೇಳಿಕೊಂಡೆನು. ಶ್ರವಣ 
ಮನಣ ಹೊಂದಲು ಅವನ ಮಾತಾಪಿತೃಗಳ ಆರ್ತವಿಲಾಸ ನನ್ನ ಕಿವಿಗೆ 
ಈಗಲೂ ಕೇಳುವಂತಿದೆ. ಆ ರಾಗ್ಯ ನನ್ನ ಹೃದಯವನ್ನು ಕರಗಿಸಿತು. 
ನಮ್ಮ ತಂದ ಕೊಂಡುಕೊಟ್ಟಿದ್ದ ರಾಗಮಾಲಿಕೆಯಲ್ಲಿ ಅದನ್ನು ಬಾರಿನಲು 


ಕಲಿತೆನು. 


ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ 
ನಡೆಯಿತು. ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸು 
ತ್ತಿದ್ದ ನಾಟಕವೊಂದನ್ನು ನೋಡಲು ನಮ್ಮ ತಂದಡೆಯವಮು ನನಗೆ 
ಅನುಮತಿ ಕೊಟ್ಟಿದ್ದರು. ಆ ನಾಟಕ, ಹರಿಶ್ಚಂದ್ರ ನಾಟಕ. ಅದು ನನ್ನ 
ಮನಕ್ಸನ್ನು ಸೂರೆಗೊಂಡಿತು. ಅದನ್ನು ಎಷ್ಟು ನೋಡಿದರೂ ನನಗೆ 
ತೃಪ್ತಿ ಡು ಆಗಲಿಲ್ಲ. ಆದಕೆ ಎಷ್ಟು ಸಲ ನೋಡಲು ಅನುಮತಿ 
ಕೊಬ್ಬಾ ರು! ಅದರ ಹುಚ್ಚು ನನ್ನನ ನ್ನ್ನ ಹೆಗಲು ರಾತ್ರಿ ಬಿಡಲೇ ಇಲ್ಲ. ಲೆಕ್ಕ 
ನಿಲ್ಲದಷ್ಟು ಸಲ ನಾನೇ ತೆಂಕ್ಚಂದ್ರನಾಗಿ ಆ ನಾಡಿಕವನ್ನು ಅಭಿನಯಿಸಿ 
ಕೊಂಡೆನು. “ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು 9? 
ಇನೇ ಹಗಲೂ ರಾತ್ರಿ ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. 
ವನ್ನು ಅನುಸರಿಸ ಸಬೇಕು. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವ 
ಆಪತ್ತುಗಳ ನನೆ ಲ್ಲ ನಾನೂ ಪಡಬೇಕು ; ಇದೊಂದೇ ನನ್ನ ಮನಸ್ಸಿನ 
ಸೂರ್ತಿಹೊಂದಿದ ಆದರ್ಶ. ಹರಿಶ ಂದ್ರನ ಕಥೆಯನ್ನು ನಾನು ಅಕ್ಷರಶಃ 
ಬಿದೆನು. ನೆನಪ್ರಮಾಡಿಕೊಂಡು ಛಪೀಸಜೀ ಅಳುತ್ತಿದ್ದೆನು. ಹರಿಶ್ಚಂದ್ರ 
ಐತಿಹಾಸಿಕ ನ್ಯಕ್ತಿ ಆಗಿರಲಾರ ಎಂಬುದು, ಇಂದು ನನ್ನ ಬುದ್ದಿಗೆ ಗೋಚ 
. ಧಿಸುತ್ತಿದೆ. ನಕ ನನ್ನ ಮಟ್ಟಗೆ, ಹರಿಶ ಶೃಂದ್ರ ಶ್ರವಣ ಇಬ, ರೂ ಜೀವಂತ 
ವ್ಯಕ್ತಿಗಳು. ಆ ನಾ ಭಿಕಗಳನ್ನು ಓದಿರಿ ಮತೆ ಮೊದರಿನಂತೆ ನಾನು 
; ಸಣ್ಣಿ €ರು ಹಾಕದೆ ಇರಲಾಕೆಕೆಂಬುದು ನನ್ನ ನಂಬಿಕೆ. 


ಗಿಲ್‌ ಗಾಂಧೀ ಗ್ರಂಥಮಾಲೆ 
ತ್ತಿ 
ಬಾಲ್ಯ ವಿವಾಹ 


ಈ ಅಧ್ಯಾ ಯವನ್ನು ಬರೆಯುವೆ ಸಂಭವವಿ:ದಿದ್ದರೆ ಒಳೆ ಯದಾಗು 
ತ್ರಿತ್ತೆಂದು ನನ್ನ ತ ಆದರೆ ಈ ಅತ್ಮ ಕಥೆಯ ನಿರೂಪಣೆಯಲ್ಲಿ 
ಈ ಬಗೆಯ ಅನೇಕ ಕಹಿಗುಳಿಗೆಗೆಳನ್ನು ST 
ನನಗೆ ಗೊತ್ತು. ನಾನು ಸತ್ಯದ ಪೂಜಾರಿಯಾಗಿರುವುದಾದರೆ ಇದರೆ 
ಹೊರತು ಬೇರೆ ದಾರಿ ಇಲ್ಲ. ನನ್ನ ಮದುವೆ, ನನ್ನ ಹದಿವೆ..ಎರನೆಯ 
ವಯಸ್ಸಿನಲ್ಲಿ ನಡೆಯಿತೆಂಬುದನ್ನು ನಾನು ವ್ಯಥೆಯಿಂದ ಇಲ್ಲಿ ಬರೆಯ 
ಬೇಕಾಗಿದೆ. ನನ್ನ್ನ ರಕ್ಷಣೆಯಲ್ಲಿರುವ ಅದೇ ವಯಸ್ಸಿನ ಹುಡುಗವನ್ನು 
ನೋಡಿ, ನನ್ನ್ನ ಮದುವೆಯನ್ನು ಜ್ಞಾ ನಿಸಿಕೊಂಡರೆ ನನ್ನಲ್ಲಿ ಕ್ರಸಿಕರೆ 
ಉಂಟಾಗುತ್ತದೆ. ನನ್ನ ಅವಸ್ಥೆ ಅವರಿಗೆ ತವ ತಲ್ಲ ಬಂದು ಅವರನ್ನು , 
ಅಭಿನಂದಿಸುವಂತೆ ಆಗುತ್ತದೆ. ಅಷ್ಟು ತೀರ ಚಿಕ್ಕ ವಯಸ್ಸಿನ ವಿವಾಹ 
ವನ್ನು ಸಮರ್ಥಿಸಲು ಯಾವ ನೈತಿಕ ಆಧಾರವೂ ನನ್ನ ಮುಂದೆ ಇಲ್ಲ. 


ವಾಚಕರು ತಪ್ಪು ತಿಳಿದುಕೊಳ್ಳದಿರಲಿ. ನನಗೆ ಆದುದು 
ಮದುವೆಯೇ ಹೊರತು, ಮುಂಜಿ ಮದುವೆಯಾಗುವ ಒಪ್ಪಂದವಲ್ಲ. 
ಕಾಥೆವಾಡದಲ್ಲಿ ಮದುವೆ ಮತ್ತು ಮದುವೆಯ ಫಸ ಎಂಬ 
ಎರಡು ಬೇಕೆಬೇರೆಯಾದ ವಿವಾಹ "`ಸಂಸ್ಕಾರಗಳಿವೆ. ಒಪ್ಪ ಂದನೆಂಬುದು 
ಹೆಣು ನ್ಲಗೆಂಡುಗಳನ್ನು ನಿವಾಹಬಂಧನಕ್ಕೆ ಒಳಪಡಿಸುವುದಾಗಿ "ತಂಜೆ-ತಾಯಿ 
ಗೆಳು ಕೊಡುವ pe ವಾಗ್ದಾನ, ಈ ವಾಗ್ದಾನವನ್ನು ಮುರಿಯಲೇ 
ಕೂಡದು ಎಂಬುದೇನೂ ಇಲ್ಲ. "ಹುಡುಗ ಸತ್ತರೆ, ಕನೈ ವಿಧವೆಯಾಗುವು 
ದಿಲ್ಲ. ಅದು ಹೆಣ್ಣುಗಂಡುಗಳ ತಂಜಿ-ತಾಯಿಯರ ಒಪ್ಪಂದ.  ಹುಡುಗೆ 
ಹುಡುಗಿಗೆ ಅದರ ಸೆಂಬಂಧನಿಲ್ಲ. ಅನೇಕ ವೇಳೆ ಹುಡುಗ ಹುಡುಗಿಯರಿಗೆ 
ಆ ವಿಷಯವನ್ನು ಪೋಷಕರು ತಿಳಿಸುವುದೂ ಇಲ್ಲ. ನನ್ನ್ನ ವಿಷಯದಲ್ಲಿ ' 
ನನಗೆ ತಿಳಿಯದಂತೆಯೇ ಮೂರು ಸಲ ಒಸ್ಪ ಂದವಾಗಿತ್ತೆಂದು ನಾನು 
ತಿಳಿದಿದ್ದೇನೆ. ನನಗೆಂದು ಗೊತ್ತಾ ಗಿದ್ದ ಇಬ್ಬ ಸ ಕನೈ ಯರ ಒಬ್ಬ ರಾದ ಇ 
ಮೇಲೆ ಒಬ್ಬರು ಮ್ಮ ತಹೊಂದಿದರೆಂದು, ನನಗೆ ಜ್‌ ಅಡುವರಿದ 


ಟೆ ಟ್‌ sl ಚ 
ಟಾ ಗಟ ತ 
ಇ J” Sn mt 
< 4 £4 [1 
ಜೆ ಬು ಯ ಜಾ 


೧೯ 


al 
ಜು 


ಆತ, 
3 


ನ್ನ ವಿಷಯದಲ್ಲಿ ಮೂರು ಸಲ ಒಸ್ತಂದವಾ ಗಿರಬೇಕೆಂದು ಊಹಿಸು 
"ನ. “ಮೂರನೆನು ಒಪ್ಪಂದವು ಏಳನೆಯ ವಯಸ್ಸಿನಲ್ಲಿ ಆಗಿಸಬೇಕೆಂದು 
3 ap ಷಾ ನ್‌ 0 ಇ ್‌ ಸ ೦ £೨ 9, 
ಎಲ್ಲೋ ಸ್ವಲ್ಪ ಸ್ವಲ್ಪ ಜ್ಞಾಪಕ, ಆ ವಿಷಯವನ್ನೂ ನನಗೆ ತಿಳಿಸಿದಂತೆ 
ಜಾ ಪಕನಿಲ್ಲ.. ಈ ಅಧ್ಯಾ ಯದಲ್ಲಿ ನಾನು ಹೇಳುತ್ತಿಗುವುದು ನನ್ನ ವಿವಾಹ 


ವನ್ನು ಕುರಿತು. ಅದು ನನಗೆ ಅತ್ಯಂತ ಸ್ಪಷ್ಟವಾಗಿ ನೆನವಿದೆ. 


ನಾವು ಮೂವರು ಸಹೋದರಕರೆಂಬುದು ವಾಚಕರಿಗೆ ನೆನಪಿರಬೇಕು. 
ಮೊದಲನೆಯನನ ಮದುವೆ ಆಗಲೇ ಆಗಿಹೋಗಿತ್ತು ನನ್ನ ಎರಡನೆಯ 
ಅಣ್ಣ ನನಗಿಂತ ಎರಡು ಮೂರು ವರುಷ ಹಿರಿಯವನಾಗಿದ್ದನು. ಅವನಿಗೂ, 
ನನಗಿಂತ ಒಂದು ವರುಷ ದೊಡ್ಡವನಾಗಿದ್ದ ನನ್ನ ದಾಯಾದಿಯೊಬ್ಬ 
ನಿಗೂ, ನನಗೂ-ಹೀಗೆ ಮೂರು ಮದುನೆಗಳನ್ನೂ ಒಟ್ಟಿಗೇ ನಡೆನಲು 
ನಮ್ಮ ತೆಂಜೆ ನಿಶ್ಚಯಿಸಿದರು. ಇದರಿಂದ ನಮಗೆ ಕಲ್ಯಾಣವಾಗುವುದೇ 
ಅಥವಾ ಇದು ನಮಗೆ ಒಪ್ಪಿತವೇ ಎಂಬ ಮಾತು ಏನೂ ಇರಲಿಲ್ಲ. 
ಇದು, ತಂದೆತಾಯಿಗಳ ಇಚ್ಛೆ ಮತು ನೆಚ್ಚ ಕಡಿಮೆಯಾಗುವ ಪ್ರಶ್ನೆ 


ಶಿ ಅಜಿ 


ಮಾತ್ರವಾಗಿತ್ತು 


ಹಿಂದೂ ಸಂಸಾರಗಳಲ್ಲಿ ವಿವಾಹವೆಂಬುದು ಸುಲಭವಾದ ವಿಷಯ 
ವಲ್ಲ. ಕನ್ನೆ ಮತ್ತು ನರನ ತೆಂದೆತಾಯಿಗಳು ವಿವಾಹದನಂತರ ಎಷ್ಟೋ 
ವೇಳೆ, ದಿವಾಳಿಯಣಗುಶ್ತಾರೆ. ಹಣವೂ ನಾಶ, ಕಾಲವೂ ವ್ಯಯ ವಸ್ತ್ರಗಳ 
ಸಿದ್ಧತೆ, ಒಡವೆಗಳ ವೃತ ಔತಣಗಳಿಗೆ ವೆಚ್ಚದ ಅಂದಾಜು, ಇವುಗಳಿಗೆ 
ಅನೇಕ ತಿಂಗಳುಗಳ ಹಿಂದಿನಿಂದಲೂ ಸಿದ್ಧತೆ ಪ್ರಾರಂಭವಾಗುತ್ತದೆ. 
ಹೆಣ್ಣು ಮತ್ತು ಗಂಡಿನ ಕಡೆಯವರು ಊಟಿ ತಿಂಡಿಗಳಲ್ಲಿ ಬಿಬ್ಬಕನ್ನೂ ಭಿ 
ಮಂಕ ಪ್ರಯತ್ನಿಸುತ್ತಾ ಕಿ. ಇಂಪಾದ ದನಿ ಇರಲಿ ಬಿಡಲಿ, ಸಿ ಸ್ತ್ರೀಯರು 
ಗಂಟಲು ಕಟ್ಟು ರವರೆಗೆ ಹಾಡುತ್ತಾರೆ. ತಾನೂ ಕಾಯಿಲೆ ಬೀಳುತ್ತಾರೆ. 
ಕ್‌ ಕಿಹೊರೆಯವ5 ಶಾಂತಿಯನ್ನೂ ಸಹ, ಭಂಗಸಡಿಸುತ್ತಾರೆ. ನೆರೆಹೊಕಿ 
ಯವರೂ ಸಹ ಈ ಗದ್ದಲನನ್ನೂ ಎಂಜಲು ಅಶುಚಿಯನ್ನೂ ಮಾತಿಲ್ಲದೆ 

ಸುತಾ ಏಕೆಂದರೆ ತಮ್ಮ ಮನೆಯ ಮಮವೇಯಾಗುವಾಗಲೂ 
ಡೆಂ ನನದು; ಅನಿ ಗೊತ್ತು. ಸ 


9 


ಗಾಂಧೀ ಗ ಸೈಂಥಮಾಲ 


[© 


ಪದೇ ಪಜೀ ಮಾಡುವುದಕ್ಕಿಂತ ಈ ಎಲ್ಲ ಕಾಟನನ್ನೂ ಒಂಸೇ ಸಲ 
ಮುಗಿಸಿಬಿಡುವುದು ಉತ್ತಮಃ ವೆಂದು ನಮ್ಮ ಹಿರಿಯರು ಯಾಕ್‌ 
ಖರ್ಚು ಕಡಿಮೆ ನಿಜ್ನಂಭಣೆ ಹಚ್ಚು ತ ಸ ಬಾರಿ ಮಾಡುವುದಾದರೆ 
ಖರ್ಚನ್ನೂ ಧಾರಾಳವಾಗಿ ಮಾಡಬಹುದು. ತಂದೆಯೂ ದೊಡ್ಡಪ್ಪನ 


Fy 


ಆಗಲೇ ವೃದ್ಧರಾಗಿದ್ದೆರು. ಅವರು ಮಾಡಬೇಕಾಗಿದ್ದ ಮದುವೆಗಳಲ್ಲಿ 
ನಮ್ಮದೇ ಕಡೆಯವು. ನಮ್ಮ ಮದುವೆಗಳ ಮೂಲಕ, ತಮ್ಮ ಬ 
ಕೊನೆಯ ವೈಭವಗಳನ್ನು ಪೂರ್ತಿ ಅನುಭವಿಸಬೇಕೆಂದೂ ಅವರು ಯೋಚಿಸಿರ 
ಬಹುದು. ಈ ಎಲ್ಲ ಕಾರಣಗಳಿಂದ, ಮೂರು ವಿವಾಹಗಳೂ ಒಟ್ಟಿಗೆ 
ನಿಶ್ಚಿ ತವಾದುವು. ಅವುಗಳ ಸಾಮಗ್ರ ಸಿದ್ಧತೆಗಾಗಿ ಅನೇಕ ತಿಂಗಳು 
ಹಡಿ ಖುತು. 


ಈ ಸಿದ್ಧ ತೆಗಳಿಂದ ಮಾತ್ರ, ಮದುವೆ ನಡೆಯುವುದೆಂಬುಮು ನರುಗೆ 
ಗೊತ್ತಾ ಯಿತು. ಮದುವೆಯೆಂದರೆ ಧರಿಸಲು ಒಳ್ಳೆ ವಸ ಸ್ರೃಗಳು, ವಾದ್ಯ 
ಶ್ರವಣ ಬಗೆಬಗೆಯ ಭೋಜನ, ಮಿಠಾಯಿ, ಬ್ಬ ವ ಹುಡುಗಿ 
hc ನಗು, ವಿನೋದ, ಆಟ ಇದೆರ ಹೊರತು (ನಗೆ ಬೇರೆ ಭಾವನೆ 
ಇರಲಿಲ್ಲ. ನಿಷಯಭೋಗದ ಭಾವನೆ ಅನಂತರ ಉತ್ಪತ್ತಿಯಾಯಿತು. 
ಅವಶ್ಯಕವಾಗಿ ಹೇಳಬೇಕಾದ ವಿಷಯಗಳನ್ನು ಹೊರತು ಉಳಿದ ನನ್ನ್ನ 
ಲಜ್ಜೆಯ ಪ್ರಕರಣದ ಮೇಲೆ ಫರಜಿ ಎಳೆಯುತ್ತೀನೆ. ಅದನ್ನು ಮುಂದೆ 
ಹೇಳುವೆನು. ಆದೆರೆ ಈಗ, ಈ ಕಥೆಯನ್ನು ಬರೆಯಲು ನಾನು ಯಾವುದನ್ನು 
ಮಧ್ಯಬಿಂದುವಾಗಿ ಇಟ್ಟು ಕೊಂಡಿದೆ ನೆಯೋ ಅದಕ್ಕೆ ಈ ಸಂಗತಿಗಳು ಹೆಚ್ಚು 
ಸಂಗತವಾಗಲಾರವು. 

ನನ್ನನ್ನೂ ನನ್ನ ಅಣ ್ಲ ನನ್ನೂ ರಾಜಕೋಟಿಯಿಂದ ಪೋರ್‌ ಬಂದರ್‌'ಸೆ 
ಕರೆದುಕೊಂಡು" ಹೋದರು. ವಿವಾಹಕ್ಕೆ ಪೂರ್ವ ಸಿದ್ಧ ತೆಯಾಗಿ ನಮ್ಮ 
ಮೈಗೆಲ್ಲ ಅರಿಸಿನ ಬಳಿಯುವುದೇ ಸನ ಕೆಲವು” ನಿನೋದಗಳಿನೆ. 
ಅದಕೆ ಅವುಗಳ ವರ್ಣನೆಯನ್ನು ನಾನು ಬಿಡುವುದೇ ಉತ್ತಮ. 

ನಮ್ಮ ತಂದೆ ದಿವಾನರಾಗಿದ್ದ ರೂ ನೌಕಂಕೆ ತಾನೇ ಠಾಕೂರರಿಗೆ : 
ಪ್ರಿಯರಾಗಿದ್ದು ದರಿಂದ ಅನರ ತಾಫೆದಾರಿ ಇನ್ನೂ ಹೆಚ್ಚಾಯಿತು. ಠಾಕೂರ ' 
Wii: dads, 10101 ಅನರನ್ನು ಕರ್ಚು ತ್ತ 


ತೆ 


ಆತ್ಮಕಥೆ ೨೧ 


ಕೊನೆಯಲ್ಲಿ ಬಿಟ್ಟಾಗ, ಪ್ರಯಾಣದಲ್ಲಿ ಎರಡು ದಿನಗಳು ಉಳಿತಾಯನಾಗು 
ವಂತೆ ಪ್ರತ್ಯೇಕವಾದ ಕುದುರೆಗಾಡಿ ಳನ್ನು ಏರ್ಪಡಿಸಿದರು. ಆದರೆ 
ದೈವೇಚ್ಛೆ ಬೇರೆಯಾಗಿತ್ತು. ಪೋರಬಂದರ್‌" ರಾಜಕೋಟಿಯಿಂದ ನೂರ 
ಇಪ್ಪತ್ತು ಮೈಲಿ ಇದೆ. ಐದು ದಿನಗಳ ಗಾಡಿ ಪ್ರಯಾಣ. ನಮ್ಮ ತಂದೆ 
ಮೂರು ದಿನಗಳಲ್ಲಿ ಈ ಪ್ರಯಾಣವನ್ನು ಮುಗಿಸಿದರು. ಆದರೆ ಮೂರ 
ನೆಯ ಮಜಲಿನಲ್ಲಿ ಗಾಡಿ ತಲೆಕೆಳಗಾಗಿ ಉರುಳಿ ಬಿದ್ದು ಅವರಿಗೆ ತುಂಬಾ 
ಗಾಯಗಳಾದುವು. ಅವರು ಕ್ಟ ಕಾಲು, ಮುಖಕ್ಕೆ ಲ ಪಟ್ಟ ಗಳನ್ನು 
ಕಟ್ಟಿಕೊಂಡು ಗಾಡಿಯಿಂದ ಇಳಿದೆರು. ಇದರಿಂದ ನೆನೆಯಲಿ ನಮ್ಮ 
ಮತ್ತು ಅವರ ಆನಂದ ಅರ್ಥ ಕಡಿಮೆಯಾಯಿತು. ಆದರೆ ಮ 
ನಿಲ್ಲಿಸುವುದಕ್ಕಾಗಲೀ ಬಿಡುವುದಕ್ಕಾಗಲೀ ಆಗುತ್ತದೆಯೇ? ಲಗ್ಗೆ 
ಮೂಹೂರ್ತಗಳನ್ನು ಬದಲಾಯಿಸುವು ದಾ ಗುತ್ತ ತ್ರದೆಯೇ ? ನಾನಂತೂ ನನ್ನ 
ಹುಡುಗತನದ ವಿವಾಹ ಉಲ್ಲಾ ಸದಲ್ಲಿ ಸಳ ತಂದೆಯ ಗಾಯಗಳ ದುಃ 
ವನ್ನೂ ಮರೆತು ಬಿಟ್ಟಿ ನು. 

ನಾನು ಮಾತಾಪಿತೃ ನನ್ನೆ ಯಿಂದ ಕೂಡಿದ್ದೆನ ನು. ಆದರೆ ನನ್ನ 
ವಿಷಯಾಸಕ್ತಿಯೂ ಜೋಗಲಾಲಸೆ 'ಯೂ ಕಡಿಮೆಯಾಗಿರಲಿಲ್ಲ. ಅವರನ್ನು 
ಶ್ರದ್ಧಾ ಪೂರ್ವಕವಾಗಿ ಸೇವಿಸಲು ನನ್ನ ಎಲ್ಲ ಸುಖಗಳನ್ನೂ ಬಿಡಬೇಕೆಂಬು 
ದನ್ನು” ನಾನು ಇನ್ನೂ ಕಲಿಃ ರಲ್ಲ ನನ್ನ ಭೋಗೇಚ್ಛೈ ಗಾಗಿ ನನ ನ್ನು 
ಶಿಕ್ಷಿ ಸುವುದಕೋ ಎಂಬುತೆ ನಡೆದ ಒಂದು rk ನನ್ನ ಜೀವ 
ಮಾನನೆಲ್ಲ ಮನಸ್ಸಲ್ಲಿ ಕೊರೆಯುತ್ತಿದೆ. ಆ ಸಂಗತಿಯನ್ನು ಮುಂದೆ 
ತಿಳಿಸುವೆನು, ನಿಷ್ಠುಲಾನಂದರು ಹೀಗೆ ಹಾಡುತ್ತಾರೆ. 

ತ್ಯಾಗ ನಟಕೇರೇ ವೈರಾಗ ಬಿನಾ 

ಕರಿಯೆ ಕೋಟಿ ಉಪಾಯ ಜೀ. 

ಭೋಗವನ್ನು ಸವಿಯುವ ಆಸೆಯನ್ನು ಬಿಡದೆ ಭೋಗ ಸಾಮಗ್ರಿ 
ಯನ್ನು ಮಾತ್ರ ಬಿಟ್ಟ ರೆ ವೈರಾಗ್ಯ ಲಭಿಸ ಸುವುಿಲ್ಲ. ತ್ಯಾಗವೆಂಬುದು ಒಂದು 


K ಮನೋವೃತ್ತಿ ಮನಸ್ಸು ಸ್ಪಾಧೀನದಲ್ಲಿಲ್ಲದೆ ಬಾಹ್ಯವರ್ತನೆಯಿಂದ 


ಶಿ.ಶ್ವ ತ್ರ ಸ ಕರೆಯುವುದಿಲ್ಲ. ನನ್ನ ಪಾಡಿಗೆ ನಾನು ಈ ಹಾಡನ್ನು 


5 ಕಾಡಿಕೊಡಾಗಲಾ ಗಲೀ, 


hl 'ಹಾಡಿದಾಗಲಾಗಲೀ ಆ  ರುರ್ಥಟತಿ 


ಹಗ್ಗ ಅ J ಇ ಪ್‌ ಶ್ಲ 2 ವ ತೆ ) 
ಮುತ್ತು ಕಹಿಸ್ರ್‌ಂಗ ನಿನಿಗಿ ಸ ಬಂದು ನನಲ್ಲಿ ಲಜಯನ್ನು 
ತುಂಬುತ್ತದೆ. 
ಹಾ 


ಗಾಯಗೊಂಡರೂ ನಮ್ಮ ತುಜಿ ಗೆಲುವಾದ ಮುಖಭಾವದಿಂದಶೇ 
ನಾಹದೆಲ್ಲಿ ಪೂರ್ಣವಾಗಿ ಜಾತಕ ಈಗಲೂ ಯೋಚಿಸಿಕೊಂಡರೆ 
ನಮ್ಮ“ತಂದೆ, ನಿವಾಹಕಾಲದಲ್ಲಿ ಎಲೆ ಲ್ಲಿ ಕುಳಿತರು, ಏನೇನು ಮಾಡಿದತು 
ಎಂಬುಸಲ್ಲವನ್ನೂ ನನ್ನ ಸ್ನ ತೆಗೆ ತಂದುಕೆ ಕೊಳ್ಳಬಲ್ಲೆ » ನಮ್ಮ ತಂಪಿ ನನಗೆ 
ನಾಲ್ಕ ನಿವಾಹನನ್ನು ಮಾಡಿದುದಕ್ಕಾಗಿ ಅವರನ್ನು ನಾನು ಮುಂಸೆ ಟೀಕಿಸ 
ಜಿಾಗಭಹುಸಟುದು ನನಗೆ ಸ್ವಸ್ತ ಲ್ಲಿಯೂ "ಆಗ ಹೊಳೆಯಲಿಲ್ಲ. ಆ 
ಸಮಯದಲ್ಲಿ ನನಗೆ ಎಲ್ಲವೂ ಯೋಗ್ಯವಾಗಿ, ಉಚಿತವಾಗಿ, ಇಷ್ಟವಾಗಿ 
ತೋರಿತು." ವಿವಾಹವಾಗಲು ನಾನೂ ತುಂಬ ಉತ್ಸುಕನಾಗಿದ್ದ ನು. ಆಗ 
ನಮ್ಮ ತಂನೆ ಮಾಡಿದುದಿಲ್ಲ ನನಗೆ ನಿರ್ದಸ್ಟವಾಗಿ ತೊ:ರಿಮುದರಿಂದ್ಗ ನಡೆದ 
ಸಂಗತಿಗಳೆಲ್ಲ ನನಗೆ ಸ್ಪಷ್ಟವಾಗಿ ನೆರಹಿವೆ, 
ಪಾಣಿಗ್ರಹೆಣವಾದುದು, ವಧೂವನರು ಒಟ್ಟಾಗಿ ಕುಳಿತುದು, ಸಿಹಿ 
ಯಾದ ಕನ್ಸಾರವನ್ನು ನಾನಿಬ್ಬರೂ ಒಬ್ಬರ ಜ್‌ ಒಬ್ಬರು ಇಟ್ಟುದು, 
ಸಸ ಇಸ್ಟ ನಾವು ಒಟ್ಟಾಗಿ ಇರಲು ಪ್ರಾರಂಭಿಸಿದುದ್ಳು ಇದೆರ ಚಿತ್ರ ನನ್ನ 
ಮನಸ್ಸಿನ ಮುಂದೆ ಇಂದೂ ಸ್ಪಷ್ಟವಾಗಿ ನಿಂತಿದೆ. ಓ, ಆ ಪ್ರಥಮರಾತ್ರಿ! 
ಸ ದ ಇಬ್ಬರು ಮಕ್ಕಳು ಸಂಸಾರ ಸಾಗರದಲ್ಲಿ ದೂಡೆಲ್ಪಟ್ಟ್ಯಸು. 
ಮೊದಲ ರಾತ್ರಿ ಏನು ಏನು ಮಾಡಬೇಕೆಂಬುದನ್ನು ನಮ್ಮ ಅತ್ತಿಗೆ ನನಗೆ | 
ಚಿನ್ನಾಗಿ ತಿಳಿಸಿದ್ದಳು. ನನ್ನ ಧರ್ಮ ಪತ್ನಿಗೆ ಯಾರು ಕಳ 
ಸಕವಿಲ್ಲ. ಈಗಲೂ ಕೇಳಬಹುದು. ಆದರೆ ಆ 
ಚ್ಲಿಯಿಲ್ಲ. ನಮ್ಮಲ್ಲಿ ಪರಸ್ಪರ ಸ್ಪಲ್ಪ ಭಯನೂ ಲಜ್ಜೆಯೂ ಥೆ 


ಎಲು 8 | 
ಅವಳೊಂದಿಗೆ ಏನನ್ನು ಮಾತನಾಡುವುದು 9 ಹೇಗೆ ಮಾತನಾಡುವುದು ? 


ಅತ್ತಿಗೆ ಹೇಳಿಕೊಟ್ಟುದು ಬಹು ದೂರ ಸಹಾಯಕವಾಗಲಿಲ್ಲ. : ಅಡಕಿ 
ಅಂತಹ ವಿನ ಈಗ ಯಾರ ಜೋಧನೆಯೂ ಜ್ಯ ತೆ ತೆ 


ಕ್ಕೆ 


ತತ್‌ 


ಆನಶ ಗ ಇಲ್ಲ. ಕ್ರಮೇಣ pe ಒಬ್ಬರನ್ನೊಬ್ಬರು 


ಆತ್ಮಕಥೆ ೨೩, 


ನರಾಗಿದ್ದೆವು. ಆದರೆ ನಾನು ಗಂಡನ ಅಧಿಕಾರವನ್ನು ವಖಸಿಕೊಳ್ಳಲು 
ತಡಮಾಡಲಿಲ್ಲ. 


೪ 
ಪತಿಯು ಅಧಿಕಾರ 


ನನ್ನ ಮದುವೆಯಾದ ಸಮಯದಲ್ಲಿ ದಾಂಸ ಸತ್ಯ ಪ್ರೇಮ, ಮಿತವ್ಯಯ, 
ಬಾಲ್ಯ ವಿವಾಹ ಇವೇ ಮುಂತಾದ ವಿಷಯ. ಗಳನ್ನ ಕುರಿತ ಕಿರುಹೊತ್ತಗೆಗಳು 
ಅಚ್ಚಾಗಿ, ಕಾಸಿಗೊಂದಂಂಕೆಯೊೋ ಕಾಲಾಣೆಗೆ ಒಂಸರಂತೆಯೋ (ಈಗೆ 
ಸ:ಯಾಗಿ ನೆನಪಿಲ್ಲ) ಮಾರಾಟವಾಗುತ್ತಿದೆ ವು. ಅವು ನನ್ನ ಕ್ರೈ ಗೆ ಸಿಕ್ಕಿದಾಗ 
ನಾನು ಅವು ವುಗೆಳನ್ನು ಮೊದಲಿನಿಂದ ತಾತ ವರೆಗೆ ಓದುತ್ತಿದೆ. "ನನಗೆ 
ಇಷ್ಟವಿಲ್ಲಮದನ್ನು ಸಷೂವುನು: ಒಪ್ಪಿಗೆಯಾ ದುದನ್ನು. ಆಚರಿಸುವುದು 
ನನ್ನ್ನ ಸ್ವಭಾವವಾಗಿತ್ತು. ಏಕಪತ್ತೀವೃತ .ಪತಿಯೆ ಧರ್ಮವೆಂದು ಅದರಲ್ಲಿ 
ಓನಿತಿನೆ. ಸರಿ, ಅದು ನನ್ನ್ನ ಹೃದಯದ ಮೇಲೆ ಅಚ್ಚಳಿಯದ ಪ್ರಭಾವ 
ಬೀರಿತು. ಸತ್ಯಪ್ರೇಮ ನನ್ನ ಸ್ವಭಾವದಲ್ಲಿಯೇ ಇತ್ತು. ಆದುದರಿಂದ 
' ಪತ್ನಿಗೆ ಬ್ರೋಹಮಾತುನ ಪ್ರಶ್ನೆ ಯೇ. ಇರಲಿಲ್ಲ ಅಂತಹ ಬಾಲ್ಯದಲ್ಲಿ ಏಕ 
ಹೂ ವ್ರತ ಭಂಗಕ್ಕೆ ಅವಕಾಶವೆಲ್ಲಿಯದು ? 
ಆದರೆ ಈ ಒಳ್ಳೆ ಯೆ ವಿಚಾರದಿಂದಲೂ ಒಂದು ಕೆಟ್ಟ ಪರಿಣಾಮ 
ಉಂಟಬಾಯಿ ತು. ನಾನು ಏಕ ಪತಿ (ವ್ರತ ಪಾಲನೆಯನ್ನು ಖಾಡದತುಸಲೆ 
ನನ್ನ್ನ ಹೆಂತತಿಯೊ ಏಕಪತೀವೃತ ಪಾಲನೆಯನ್ನು ಮಾಡಬೇಕು. 
ಈ ವಿಜಾರ ಹೊಳೆದ ಕೂಡಲೇ ನಾನು ಈರ್ಥ್ಯೆ ಮತ್ತು ಅಸಹಿಷ್ಣುಕಿಗೆ 
ಗೆರಿಯೊದೆನು. ಅವಳು ಸತಿವ್ರತೆಯಾಗಿರಬೇಕು ಎಂಬುಸರ ಬ ಲು 
ಅವಳನ್ನು ಪತಿವೃತೆಯಾಗಿಟ್ಟಿರ ರೇಕೆಂದು ನನಗೆ ತೋರಿತು. ಅದಕ್ಕಾಗಿ 
ನಾನು ಅವಳ? ಮೇಲೆ ಕಾವಲ;ಗಾಶನಾಗಿರ ಸೇಕೆಂದುಕೊಂಡೆ ಕಂಡಯ 
4 ಮೇಲೆ ಸಂಸೀಹಕ್ಕೆ ನನೆಗೆ ಏನೂ ಕಾರಣವಿರಲಿಲ್ಲ. ಆದರೆ ಈಸ್ಯೆ ೯ಗೆ 
ಕಾರಣ ಬೇಕಿಲ್ಲ. ಅವಳು ಎಲ್ಲೆಲ್ಲಿಗೆ ಹೋಗುತ್ತಾಳಿ ಅದು ನನಗೆ ನನ 
; ಅಂದರೆ, ನನ್ನ ಅಸ್ಪ ಣೆಯಿಲ್ಲಜಿ ಆಕೆ ಎಲ್ಲಿಗೂ ಹೋಗಕೂರದು. 


_೨೪ ಗಾಂಧೀ ಗ್ರಂಥಮಾಲೆ 


ಈ ಭಾವನೆ ನಮ್ಮಿಬ್ಬರ ನಡುವೆ ದುಃಖಕ್ಕೆ ಮೂಲಕಾರಣವಾಯಿತು. 
ಅನ, ಣೆಯಿಲ್ಲಸೆ ಎಲ್ಲಿಗೂ ಹೋಗಕೂಡದೆಂಬುದು ಆಕೆಗೆ ಒಂದು ಬಗೆಯ 
ಬಂಸನನಾಯಿತು. ಆದಕೆ ಕಸ್ಕೂರಿಬಾ ಈ ಬಗೆಯ ಬಂಧನವನ್ನು 
ಸಹಿಶುವ ಹುಡುಗಿಯಾಗಿರಲಿಲ್ಲ. ಅವಳು ಇಷ್ಟ ಒಂದಾಗ ಇಷ್ಟ ಬಂದಲ್ಲಿಗೆ 
ಹೋಗಿಬಿಸುತ್ತಿದ್ದೆಳು ನನ್ನ ಹತೋ ಟಿಯನ್ನು ನಾನು ಇನ್ನೂ ಹೆಚ್ಚು 
ಬಿಗಿಸಡಿಸಿದೆನು. ಆಕೆ ಮತ್ತೂ ಹೆಚ್ಚು ಸ್ಪತಂತ್ರಳಾದಳು. ಇದರಿಂದ 
ನನ್ನ ಕೋಪ ಹೆಚ್ಚೆ ತು. ಒಬ ರೊಂದಿಗೆ ಒಬ್ಬರು ಮಾತನಾಡದೇ 
ಇರುವುದೀ  ಬಾಲದಂಸತಿಗಳಾದ ನಮ್ಮ ನಿತ್ಯ ನಿಯಮವಾಯಿತು. 
ಕಸ್ತೂರಿಬಾಯಿಯ ಸ್ವತಂತ್ರ ಪ್ರವೃತ್ತಿ ದೋಷರಹಿತವಾದುಜಿಂದು ನನಗೆ 
ಈಗ ತೋರುತ್ತದೆ. ನೋಡಿಯೂ ಒಬ್ಬ ಹುಡುಗಿ, ದೇವಾಲಯಕ್ಕೆ 
ಹೋಗುವುದನ್ನಾಗರೀ ಗೆಳತಿಯ: ಮನೆಗೆ “ಹೋಗುವುದನ್ನಾ ಗಲೀ ಅಡ್ಡಿ 
ಪಡಿಸಿದರೆ ಹೇಗೆ ಸಹಿಸಿಯಾಳು ? ಅವಳನ್ನು ತಡೆಯಲು ನನಗೆ ಅಧಿಕಾರ 
ನಿನ್ದರೆ ನನ್ನನ್ನು ತಡೆಯಲು ಅವಳಿಗೆ ಏಕೆ ಅಧಿಕಾರವಿಲ್ಲ? ಇದು ಈ ದಿನ 
ನನಗೆ ಸ್ಪಷ್ಟವಾಗಿದೆ. ಆದರೆ ಆಗ ನಾನು ಗಂಡನ ಅಧಿಕಾರವನ್ನು 
ನಡೆಸಬೇಕೆಂದಿದ್ದೆ. 

ನಮ್ಮ ಗಾರ್ಹಸ್ಥ್ಯ್ಯ ಜೀವನ, ಹೀಗೆ ಯಾವಾಗಲೂ ಕಹಿಯೇ ಆಗಿದ್ದಿ 
ತೆಂದು ವಾಚಕರು ಭಾವಿಸದಿರಲಿ. ನನ್ನ ನಿಷ್ಠು ರತಿಗೆ ನನ್ನ ಪ್ರೇಮವೇ 
ಮೂಲ. ನನ್ನ್ನ ಪತ್ರಿಯನ್ನು ಆದರ್ಶ ಸ್ತ್ರೀಯಾಗಿ ಮಾಡಬೇಕೆಂಬುದು 
ನನ್ನ ಇಚ್ಛಿಯಾಗಿತ್ತು ನನ್ನ ಹೆಂಡತಿ “ದ್ಧ ಜೀವನ ನಡೆಸಬೇಕು. 
ನಾನು ಕಲಿಯುವುದನ್ನು ಅವಳೂ ಕಲಿಯಬೇಕು. ನಾನು ಓದುವುದನ್ನು 
ಅವಳೂ ಓದಬೇಕು ; ಅವಳ ಬಾಳು ಚಿಂತನೆ ನನ್ನದರೊಂದಿಗೆ ಐಕ್ಯವಾಗ 
ಬೇಕು, ಎಂಬುದೇ ನನ್ನ ತೀವ್ರ ಆಸೆಯಾಗಿತ್ತು. 

ಕಸೂ ರಿಬಾಯಿಗೂ ಈ ವಿಧವಾದ ಭಾವನೆಗೆಳಿದ್ದು ವೋ ಎಂಬುದು 
ನನಗೆ ತಿಳಿಯದು. ಆಕೆ ನಿರಕ್ಷರಳು. ಸ್ವತಂತ್ರ ಮತ್ತು. ಸರಳ ಸ ಸ್ವಭಾವ 
ವುಳ್ಳವಳು. ಹಿಡಿದ ಕೆಲಸವನ್ನು ಸಾಧಿಸುವವಳು. ನನ್ನೊಂದಿಗಂತೂ 
ಮಿತಭಾಷಿ. ತನ್ನ ಅಜಾ ನನನ್ನು ಕುರಿತು ಅವಳು. ಎಂದೂ ಅಸಂತುಸ್ಟ 
ಗಳಾರಲಿಲ್ಲ. ನಾನು ಸದುತ್ತಿದು ನ್ನು ಕಂಡು ಶಾನೂ ಓಡಿದ 


pe 


8 


ಆತ್ಮಕಥೆ ೨೫ 


ಸಾಹಸಮಾಡಲು ಅವಳಿಗೆ ಎಂದೂ ಉತ್ಸಾಹ ಬಂದುದು ನನಗೆ ಜ್ಞ್ಞಾನಕ 
ವಿಲ್ಲ. ಆದುದರಿಂದ ನನ್ನ ಈ ತೀವ್ರ ಆಸೆ ಏಕಸಕ್ಸೀಯವಾಗಿತ್ತೆಂದು ನಾನು 
ಭಾವಿಸುತ್ತೇನೆ. ನನ್ನ ವಿಷಯಸುಖ ಪೂರ್ಣವಾಗಿ ಒಬ್ಬ ಸ್ತ್ರೀಯಲ್ಲಿ 
ಕೇಂದ್ರಿತವಾಗಿತು,. ಅದು ಪ್ರತಿಫಲಿತವಾಗಬೇಕೆಂಬುದು ನನ್ನ ಆಸೆ 
ಯಾಗಿತ್ತು. ಒಂದು ವೇಳೆ ಪೃತಿಫಲಿತವಾಗದಿದ್ದೆ ರೂ ಇಬ್ಬರ ಪೈಕಿ 
ಒಬ್ಬ ರಲ್ಲಿಯಾದರೂ ಫೆ ಪ್ರೆ €ಮ ಜಾಗೃ ತಿಯಿದ್ದು ದರಿಂದ ಅದು ಶಮನ ಹನ 
ವ್ಯನಿನವಾಗಿರಲಿಲ್ಲ ಲ್ಲ. 
ನನ್ನ ಹೆಂಡತಿಯಲ್ಲಿ ನಾನು ಅತಿ ನಿಷಯಾಸಕ್ಷ ಕ್ರನಾಗಿದ್ದೆ ನೆಂದೇ ಹೇಳ 
ಬೇಕು. ಶಾಲೆಯಲ್ಲಿದ್ದಾ ಗಲೂ ಅವಳದೇ ಧ್ಯಾನ; ರಾತ್ರಿ ಯಾವಾಗ 
ಆದೀತು, ನಾವು "ಯಾವಾಗ ಒಟ್ಟಿ ಸಗೂಡುವೆವು ಎಂಬುಸೇ ಯೋಚನೆ. 
ಒಬ್ಬರನ್ನೊಬ್ಬರು ಬಿಟ್ಟಿರುವುದು ವಾಗಲು. ಆಕೆಯೊಂದಿಗೆ 
ಸಲ್ಲಾಸ ಮಾಡುತ್ತಾ ರಾತ್ರಿ ಬಹಳ ಹೊತ್ತಿನವರೆಗೆ ಆಕೆಯನ್ನು ಎಚ್ಚರ 
ವಾಗಿ ರೆತ್ತಿದ ನು. ಈ ಆಸಕ್ತಿಯ ಜತೆಗೇ ನನ್ನಲ್ಲಿ, ಚೇತನಗೊಂಡ 
ಕರ್ತವೈಜ್ಞಾ ನ ಇಲ್ಲದೆಹೋಗಿದ್ದ ಕ್ಕೆ ನಾನು ಕೋಗಿಯಾಗಿ ಸ 
ತುತ್ತಾ ಗಬೇಕಾಗುತ್ತಿದ್ದಿತು, ಅಥವಾ ಜಗತ್ತಿಗೆ ಭಾರವಾಗಿ ವ್ಯರ್ಥಜೀವನ 
ನ್ನು ಕಳೆಯಬೇಕಾಗುತ್ತಿದ್ದಿತು. ಆದರೆ ಸೂರ್ಯೋದಯವಾದ ಕೂಡಲೇ 
ನಾನು ನಿಯಮಿತ ಕರ್ತವ್ಯಗಳನ್ನು ಮಾಡಬೇಕಾಗಿತ್ತು. ಯಾರಿಗೂ 
ಸುಳ್ಳನ್ನಂತೂ ಹೇಳುವ ಪ್ರಸಂಗವೇ ಇರಲಿಲ್ಲ. ಈ ಒಂದು ಅಂಶ ನನ್ನನ್ನು 
ಅನೇಕ ಅಸಾಯಗಳಿಂದ ಪಾರುಮಾಡಿತು. 
ಕಸ್ತೂರಿಬಾ ಫಿರಕ್ಷರಳೆಂದು ಮೇಲೆ ಹೇಳಿದೆನಸ್ಟೆ. ಆಕೆಗೆ ವಿದ್ಯೆಯನ್ನು 
ಹೇಳಿಕೊಡಬೇಕೆಂದು ನನಗೆ ಬಹಳ ಇ೫ೆ ಯಿದ್ದರೂ, ನನ್ನ್ನ ವಿಷಯ 
ವಾಸಕೆ ಅದಕ್ಕೆಲ್ಲಿ ಅವಕಾಶ ಕೊಟ ಕೇತು? ನಾನು ಆಕೆಗೆ ಒತ್ತಾಯದಿಂದ 
ರಾತ್ರಿಯ ಹೊತ್ತು ಮಾತ್ರ ಸ ಹೇಳಿಕೊಡಬಹುಎಾಗಿದ್ದಿ ತು. ತಾಯಿ 
ತಂದೆಯರ ಎದುರಿಗೆ ಪತ್ನಿ ಯೊಂದಿಗೆ ಮಾತನಾಡುವುದಿರಲಿ; ಆಕೆಯನ್ನು 


| ಕಣ್ಣೆತ್ತಿ ನೋಡಲೂ ಸಹ ಸಾಧ್ಯವಿರಲಿಲ್ಲ. ಆ ಕಾಲದಲ್ಲಿ ಕಾಥೆವಾಡದಲ್ಲಿ' 


ಖು ವಿಚಿತ್ರ ಅರ್ಥಹೀನ, ಅನಾಗರಿಕ ಘೋಷಾ ಸದ ತಿಯಿದ್ದಿ ತು. ಈಗಲೂ 
ತೆ ಬಹಳ ಸಾ ಗೆ ಇದ್ದೆ ಇದೆ. ಈ ಕಾರಣಗಳಿಂದ” ಹೆಂಡತಿಗೆ ಪಾಠ ಹೇಳಿ 


ಕೊಡಲು ನನಗೆ ಬಹಳ ಅಡಚಣೆಗಳಿ ಳಿದ್ದವು. ಈ ಕಾರಣದಿಂದ ನನ್ನ 
ಯೌವ್ರ ನದ ಕಾಲದಲ್ಲಿ ಕಸ್ತೂರಿಬಾ ಯಿಗೆ ಪಾಠ ಹೇಳಿಕೊಡಲು ಮಾಡಿದ 
ಪ್ರಯತ್ನ ವೆಲ್ಲ ವ್ಯರ್ಥವಾಯಿತೆಂದೇ ಹೇಳಬೇಕು. ನಾನು ಇಂದ್ರಿಯೋಸ 
ಜಭೂ:ಗದ ಇತ್ರ ಯಿಂದ ಜಾಗೆ ೃತೆನಾಗುವ ವೇಳೆಗೆ ಸಾರ್ವಜನಿಕ ಜೀವನ 
ದಲ್ಲಿ ಪದಾ ರ್ಸಣೆ ಮಾಡಿದ್ದು ರಡ ನನಗೆ ವಿರಾಮವೇ ದೊರಕಲಿಲ್ಲ. 
ಶಿಕ್ಷಕರಿಂದ ಆಕೆಗೆ ಪಾಠ ಹೇಳಿಸಲು ಮಾಡಿದ ಪ್ರಯತ್ನಗಳೂ ವಿಫಲ 
ಪಸು ಇದರ ಫಲ ಕಸ್ಮೂರಿಬಾಯಿಗೆ ಸಾಧಾರಣ ಗ್‌ ಓದುವುದು 
ಬರೆಯುವುದರ ಹೊತು, ಹೆಚ್ಚು ನಿದ್ಯೆ ಬಳಲಿಲ್ಲ. . ನನ್ನ್ನ ಪ್ರೇಮ, ವಿಷಯ 

ಸನೆಯಿಂದ ಬಿಡುಗಡೆ ಜೊ (ರೈ ಇಂದು ಆಕೆ ವಿದ್ಯಾವಂತೆ 
ಯಾಗಿರುತ್ತಿದ್ದಳು. ಆಗ ಕಲಿಯ ನವುದರಲಿ ಅವಳಿಗಿದ್ದ ಪ್ರತ ಸನ ನಾನು 
ಜಯಿಸಿರುತ್ತಿದ್ದೆನು. ಈ ಜಗತ್ತಿನಲ್ಲಿ ಶುದ್ದ ಪ್ರೇಮಕ್ಕೆ ಸ ಾಧ್ಯವಿಲ್ಲವಾದುದು 
ಯಾವುದೂ ಇಲ್ಲನೆಂಬುನು ನನಗೆ ಗೊತ್ತು. 


ನಾನು ವಿಷಯಾಸಕ್ತನಾಗಿದ್ದರೂ, ಅದರ. ದುಷ್ಪರಿಣಾಮದಿಂದ 
ಮುಕ್ತನಾದುದಕ್ಕೈ ಒಂದು ಕಾ ರಣವನ್ನು ಹಿಂದಿಯೇ ಸೂಚಿಸಿದೆನು. ಈ 
ಸಂಬಂಧದಲ್ಲಿ ಮತ್ತೊ ದು ಮಾತನ್ನೂ ಹೇಳತಕ್ಕುದು ಉಚಿತವಾಗಿದೆ. 
ಯಾರ ಉದ್ದೇಶಗ: ದು ನಿಷ್ಕಲ್ಮಷವಾಗಿಸುತ್ತವೆಯೋ ಅವರನ್ನು ಕೊನೆಗೆ 
ಪರಮೇಶ್ವರನೇ ರಕ್ಷಿಸುತ್ತಾನೆಂಬುದು ಅನೇಕ ದೃಷ್ಟಾ ಂತಗಳಿಂದ ನನಗೆ 
ನಂಬಿಕೆಯಾಗಿದೆ. "ಬಂ ಸಮಾಜದಲ್ಲಿ ಬಾಲ್ಯವಿವಾಹದ ಕೂ ರೆ ಪದ್ಧ ತಿ 
ಇರುವಂತೆ, ಅದರ ಕೇಡನ್ನು ಕಡಿಮೆ ಮಾಡುವ ಮತ್ತೊಂದು ಪದ್ಧತಿಯೂ 
ಇದೆ, : ನೂತನ ನಮೂ ರರು ಹೆಚ್ಚು ಕಾಲ ಒಟ್ಟಿಗೆ ಇರಲು ತಂದೆ 
ತಾಯಿಗಳು ಅವಕಾಶ ಕೊಡುವುದಿಲ್ಲ. ಹೆಂಡತಿ ಅರ್ಧಕ್ಕಿಂತ ಹೆಚ್ಚು 
ಕಾಲವನ್ನು ತವರು ಮನೆಯಲ್ಲಿ ಕಳೆಯುತ್ತಾಳೆ. ನಮ್ಮ ವಿಷಯಕ ಲಿಯೂ 
ಹೀಗೆಯೇ ಆಯಿತು. ವಿವಾಹದ ತರುವಾಯ ಐದು ವರುಷಗಳಲ್ಲಿ 
(೧೩ ರಿಂದ ೧೮) ನಾವು ಜತೆ ಯಾಗಿದ್ದ ಕಾಲ ಒಟ ನಲ್ಲಿ ಮೂರು ವರುಷ 
ಕ್ಕಿಂತ ಹೆಚ ಲ್ಲ ಆರೆಂಟು ತಿಂಗಳು "ನೌವು ಜೊತೆಗೂಡಿ ಇಸುವುದರೊಳಗೆ 
ಕಸ್ತೂ ರಿಬಾಯಿಗೆ ತವರು ಮನೆಯಿಂದ ಕರೆ ಬರುತ್ತಿತ್ತು. ಹೀಗೆ ಅವಳನ್ನು 


ಅತ್ಮಕಥೆ 1 


ಕರೆದುಕೊಂಡು ಹೋಗುತ್ತಿದ್ದುದು, ಆಗ ನನಗೆ ಬಹಳ ಅಪ್ರಿಯವಾಗಿತ್ತು. 
ಆದರೆ ಅದರಿಂದ ನಾವಿಬ್ಬರೂ ಬದುಕಿಕೊಂಡೆವು, ನನ್ನ ಹದಿನೆಂಟನೆಯ 
ಯಸ್ಸಿನಲ್ಲಿ ನಾನು ಇಂಗ್ಲೆಂಡಿಗೆ ಹೋದೆನು. ಅದರಿಂದ ನಮ್ಮಿಬ್ಬರಿಗೂ 
ಸತ್ರರಿಣಾಮಕಾರಿಯಾದ ದೀರ್ಫ್ಥ ವಿಯೋಗವುಂಟಾಯಿತು. ಇಂಗ್ಲೆಂಡಿ 
ನಿಂದ ಹಿಂದಿರುಗಿದ ಮೇಲೆಯೂ ನಾವು ಆರು ತಿಂಗಳುಗಳಿಗಿಂತ ಹೆಚ್ಚಾಗಿ 
ಒಟ್ಟಿಗೆ ಇರಲಿಲ್ಲ... ಏಕೆಂದರೆ ನಾನು ಬೊಂಬಾಯಿಗೂ ರಾಜಕೋಟಿಗೂ 
ಓಡಾಡುತ್ತಲೇ ಇರಬೇಕಾಗಿತ್ತು. ಇದಾದನಂತರ ದಕ್ಷಿಣ ಆಫ್ರಿಕದಿಂದ 
ನನಗೆ ಕರೆ ಬಂತು. ಆದರೆ ಆ ವೇಳೆಗೆ ವಿಷಯಾಸಕ್ತಿಯ ನಿದ್ರೆಯಿಂದ 
ನಾನು ಬಹಳ ಮಟ್ಟಿಗೆ ಎಚ್ಛತ್ತಿದ್ದೆನು. 


೫ 
ಪ್ರ ಢಶಾಲೆಯಲ್ಲಿ 


ನನ್ನ ಮದುವೆಯಾದ ಕಾಲಕ್ಕೆ ನಾನು ಪ್ರೌಢಶಾಲೆಯಲ್ಲಿ ಓದು 
ತ್ತಿದ್ದೆ ನೆಂದು ಹಿಂದೆಯೇ ಹೇಳಿದ್ದೇನೆ. ಆ ಕಾಲದಲ್ಲಿ ನಾನೂ ಮೂವರು 
ಸಹೋದರರೂ, ಒಂದೇ ಶಾಲೆಯಲ್ಲಿ ಓದುತ್ತಿ ದವು. ನಮ್ಮ ಹಿರಿಯಣ್ಣ 
ಬಹಳ ಮೇಲಿನ ತರಗತಿಯಲ್ಲಿದ್ದ ನು. ನನಗಿಂತ ಹಿರಿಯವನಾದ ನನ್ನ್ನ 
ಜತೆಯಲ್ಲಿಯೇ ಮದುವೆಯಾದ ಆಣ್ಣ, ಒಂದು ತರಗತಿ ಮಾತ್ರ ಮುಂದಿ 
ದನು. ವಿವಾಹದ ಸರಿಭಾಮವಾಗಿ ನಮ್ಮಿಬ್ಬರಿಗೂ ಶಾಲೆಯ `ಒಂದು 
ವರ್ಷ ನಷ್ಟವಾಯಿತು. ನಮ್ಮಣ್ಣನಿಗೆ ಜೂ ಸರಿಣಾಮ ಇನ್ನೂ ಕೆಡ 
ಕಾಯಿತು. ವಿವಾಹದ ತರುವಾಯ ಶಾಲೆಯಲ್ಲಿರುವುದೇ ಅವನಿಗೆ 
ಸಾಧ್ಯವಾಗಲಿಲ್ಲ. ಎಷ್ಟು ಮಂದಿ ನವಯುವಕರು. ಇಂತಹ ಅನಿಷ್ಟ 
ಪರಿಣಾಮವನ್ನು ಅನುಭವನಿಸಬೇಕಾಗುವುದೋ ಸರಮಾತ್ಮನಿಗೇ ಗೊತ್ತು. 
ಹಿಂದೂ ಸಮಾಜದಲ್ಲಿ ಮಾತ್ರನೇ ಹೀಗೆ ವಿವಾಹವೂ ವಿದ್ಯಾಭ್ಯಾಸವೂ 
ಒಟ್ಟಿಗೆ ಸಾಗುತ್ತದೆ. | 
| ನನ್ನ್ನ ನಿದ್ಯಾಭ್ಯಾಸ ಮುಂದುವರಿಯಿತು. ನಾನು ಪೌ )ಢಶಾಲೆಯಲ್ಲಿ 


. ದಡ್ಡನೆಂದು ಪರಿಗಣಿಸಲ್ಪಟ್ಟಿರಲಿಲ್ಲ. ನಾನು ಉಪಾಧ್ಯಾಯರ ಪ್ರೀತಿ 


ಯನ್ನು ಯಾವಾಗಲೂ ಸಂಪಾದಿಸಿದ್ದ ನು. ವಿದ್ಯಾರ್ಥಿಗೆಳ ವ್ಯಾಸಂಗ 
ಮತ್ತು ನಡತೆಯನ್ನು ಕುರಿತ ಪ್ರಗತಿ ಪತ್ರಗಳನ್ನು ಪ್ರತಿ ವರ್ಷವೂ 
ಅವರ ತಂದೆತಾಯಿಗಳಿಗೆ ಕಳುಹಿಸಲಾಗುತ್ತಿತ್ತು. ಅವುಗಳಲ್ಲಿ, ನನ್ನ 


ಹ ಮತ್ತು ನಡತೆ ಸರಿಯಾಗಿರಲಿಲ್ಲವೆಂದು ನಾನು ಎಂದೂ ಹೇಳಿಸಿ 
ಕೊಳ್ಳ ಲಿಲ್ಲ. ಎರಡನೆಯ ತರಗತಿಯಲ್ಲಿ ತೇರ್ಗಡೆಯಾದ ಮೇಲೆ ನನಗೆ 
ಜೇ ಸಹ. ಬಂದಿತು. ಐದು ಮತ್ತು ಆರನೆಯ ತರಗತಿಗಳಲ್ಲಿ 
ನನಗೆ ಕ್ರಮವಾಗಿ ನಾಲ್ಕು ಮತ್ತು ಹತ್ತು ರೂಪಾಯಿಗಳ ನಿದ್ಯಾರ್ಥಿ 
ವೇತನ ಸಹ ಜೊರಕಿತು. ಇದಕ್ಕೆ ನನ್ನ ಯೋಗ್ಯತೆಗಿಂತ ಅದೃಷ್ಟವೇ 
ಹೆಚ್ಚು ಕಾರಣವೆಂದು ಹೇಳಬೇಕು. ಏಕೆಂದರೆ ಈ ವಿದ್ಯಾರ್ಥಿ ವೇತನವನ್ನು 
ಕಾಥೆವಾಡದ ಸೋರಠ್‌ ಜಲ್ಲೆಯ ಯೋಗ್ಯ ವಿದ್ಯಾರ್ಥಿಗಳಿಗೆ ಮಾತ್ರ 
ಕೊಡುತ್ತಿದ್ದರು. ನಲವತ್ತು ಐವತ್ತು ಎದ ತರಗೆತಿ ತಿಯಲ್ಲಿ 
ಸೋರ್‌ ಜಿಲ್ಲೆ ಯವರು ಎಷ್ಟು ಇದ್ದಿ ರಬಹುದು! 

ನನ್ನ ಯೋಗ್ಯ ತೆಯ ವಿಷಯದಲ್ಲಿ ನನಗೇ ಉತ್ತಮ ಆಭಿಪ್ರಾಯ 
ವಿರಲಿಲ್ಲವೆಂದು ತ ನೆನಪು. ಬಹುಮಾನವಾಗಲೀ ವಿದ್ಯಾರ್ಥಿ ವೇತನ 
ವಾಗಲೀ ದೊರೆತಾಗ, ನನಗೇ ಆಶ್ಚರ್ಯವಾಗುತ್ತಿತ್ತು. ಆದರಿ ನನ್ನ ನಡತೆ 
ಯನ್ನು ಮಾತ್ರ ನಾನು ಬಹು ಎಚ್ಚ ರಿಕೆಯಿಂದ ಕಾಯ್ದುಕೊಂಡಿದ್ದೆನು. 
ಸಣ್ಣ ಕವ ನನ್ನ್ನ ಕಣಿ ನಲ್ಲಿ ಬೀಡು ತರುತ್ತಿತ್ತು. ಬಯ್ಯಿಸಿಕೊಂಡಾಗ 
ಅಥವಾ ಟಗಳ po ಆರ್ಜೆನೆಡು ಉಪಾಧ್ಯಾ ಯರಿಗೆ ತೋರಿದಾಗ, 
ಅದನ್ನು ಹಿಸುವುದಕ್ಕೆ ನನಗೆ ಆಗುತ್ತಿರಲಿಲ್ಲ. ಚ ಸಲ ಏಟು 
ರಹಿ ಜ್ರ ಜ್ಞಾ ಪಕವಿಜಿ. ಏಟು ಬಿದ್ದು ದರಿಂದ ನನಗೆ ಅಷ್ಟು 
ದುಃಖವಾಗಲಿಲ್ಲ. ನಾನು ಏಟಗೆ ಅರ್ಹನೆಂದು "ಭಾವಿಸಿದರಲ್ಲಾ eh 
ನನಗೆ ಬಹಳ ವ್ಯಥೆಯಾಯಿತು. ನಾನು ಬಹಳವಾಗಿ ಅತ್ತನು. ಇದು 
ನಡೆದುದು ನಾನು ಕತಿ ಅಥವಾ ಎರಡನೆಯ ತರಗತಿಯಲ್ಲಿದ್ದಾಗ. 
ನಾನು ಏಳನೆಯ ತರಗತಿಯಲ್ಲಿದ್ದಾಗ ಆಂತಹ ಮತ್ತೊಂದು ಘಟನೆ 
ನಡೆಯಿತು. ದೊರಾಬ್ಬೀ ನಿದೆಲ್‌ಜೀ ಜಿಮ್ಮಿ ಆಗ ಶಾಲೆಯ ಮುಖ್ಯೋ 
ಪಾಧ್ಯಾಯರಾಗಿದ್ದರು. ಅವರು ನಿಯಮಪಾಲಕರು ವಿಧಿಪೂರ್ವಕ ಕಾರ್ಯ : 
ಮಾಡುವವರು ಉತ್ತಮ ಉಪಾಧ್ಯಾಯರು ಎಂದು ವಿದ್ಯಾರ್ಥಿಗಳಲ್ಲಿ 


ಆತ ಕಡೆ ನ 
ಆತ್ಮಕಥೆ ೨% 


ಪ್ರೀತಿ ಗಳಿಸಿದ್ದರು. ಅವರು ಮೇಲಿನ ತರಗತಿಯ ವಿದ್ಯಾರ್ಥಿಗಳಿಗೆ, 

ವ್ಮಾಯಾಮವನೂ ಕಿಕೆಟಿನೂ ಕಡಾ ಯಮಾಡಿದ್ದೆ ರು... ನನಗೆ ಅವು 
ಶಿ ರ್ಜ ತೆ ಈ ಡಿ 

ಎರಡೂ ಹಡಿಸುತ್ತಿ ರಲಿಲ್ಲ. ಕಡ್ಡಾ ಉಗೊಳಿಸುವು ದಕ್ಕ ವಬಂಜೆ, ಕಿ ಕೆಟ್‌ 


ಅಥವಾ ಪ್ರಟ್‌ಬಾಲ್‌ ಮುಂತಾದ ಯಾವ ವಾ ಯಾಮದ್ಲೇಯ ಯೂ ಸ 


ಳೆ 
ಜನ ರಲಿಲ್ಲ. ಹೀಗೆ ಘನ ಒಂಬಯಾಗಿರಲು ನನ್ನ ಸಂಕೋಚ 
ಸ್ವಭಾ ವವೂ ಒಂದು ಕಾಂಣವಾಗಿತ್ತು ಆದು ತಪ್ಪ್ಪ ಎಂಬುದು ನನಗೆ 
ಈ ಗೊತ್ತಾಗಿದೆ. ತಾ ಶಿಕ್ಷಣಕ್ಕೂ ಏನೂ ಸಂಬಂಧವಿಲ್ಲ 


ವೆಂದು ನಾನು ಆಗ ತಪ್ಪಾಗಿ ಭ ಭಾವಿಸಿದ್ದೆ ನ್ನು ಪಾ ಇಠಕ್ರಮದಲ್ಲಿ, ವ್ಯಾಯಾಮ 
ಅಥವಾ ಶಾರೀರಕ ಶಿಕ್ಷಣಕೂ ಕ್ಯಾ ಸಹ ಬುದಿ ಯ ವಿಕಾಸಕ್ಕೆ ಹೇಗೋ ಹಾಗೆ, 
ಪ್ರಾಶಸ್ತ ನನ್ನು ಕೊಡಬೇಕೆಬುದು ಈಗ ನ ನಗೆ ತಿಳಿ ದಿನ್‌ 

ಇದೂ ವ್ಯಾಯಾಮಕ್ಕೆ ಹೋಗದುದರಿಂದ ನನಗೇನೂ ನಷ್ಟವಾಗ 
ಲಿಲ್ಲವೆಂದು ನನ್ನ ಮತೆ. ಶುದ್ದವಾದ ಗಾಳಿಯಲ್ಲಿ ಸಂಡಾನಣಕುವನು 
ದೇಹಕ್ಕೆ ಒಳ್ಳೆ ಯದೆಂದು ಪ್ರಸ್ಮಕಗಳಲ್ಲಿ ಓದಿದ್ದು ದರಿಂದ ಅದು ನನಗೆ 
ಒಪ್ಪಿಗೆಯಾಗಿ, ನಾನು ಗಾಳ ಸಂಚಾರ ಮಾಡತೊಡಗಿದ್ದುದೆ, ಇದಕ್ಕೆ 
ಕಾರಣ. ಈ ಅಭ್ಯಾಸ ನನ್ನಲ್ಲಿ ಈಗಲೂ ಇದೆ. ಈ ಸಂಚಾರಗಳಿಂದ ನನ್ನ 
ಶರೀರ ಸಾಕಷ್ಟು ಗ ಹತು. 

ನಾನು ತಂಜಿಯವರ ಶುಶ್ರೂಷೆ. ಮಾಡಲು ಪ್ರಬಲನಾದ ಇಚ್ಛೆ 
ಹೊಂದಿದ್ದು ದು, ವ್ಯಾಯಾಮದಲ್ಲಿ ನನಗೆ ಇಚ್ಛೆ ಇಲ್ಲದಿದ್ದು ದಕ್ಕೆ ಎರಡನೆಯ 
ಕಾರಣ. ವ್ಯಾಯಾಮ ಮತ್ತು ಕ್ರಿಕೆಟ್‌ ಕಡ್ಡಾಯವಾದ ಮೇಲೆ, ಈ 
ಸೇವೆಗೆ ವಿಫ್ಲ ಒದಗಿತು. ತೆಂದೆಯವರ ಸೇನೆ ಮಾಡಲು ನನಗೆ ಅವಕಾಶ 
ವಾಗುವಂತೆ ನ್ಯಾಯಾಮದಿಂದ ನನಗೆ ವಿನಾಯಿತಿ ಕೊಡಬೇಕೆಂದು ನಾನು 
ಜೆಮಿಯವರನ್ನು ಬೇಡಿಕೊಂಡೆನು. ಆದರೆ ಜಿಮಿಯವರು ನನ್ನ ಮಾತನ್ನು 
'ಅಂಗೀಕರಿಸಲಿಲ್ಲ. ಒಂದು ಶನಿವಾರ ನನ್ಮು ಶಾಲೆ ಬೆಳಗ್ಗೆ ಇತ್ತು. 
ಮಧ್ಯಾಕ್ಮ ನಾಲ್ಕು ಗಂಟಿಗೆ ಮನೆಯಿಂದ ಶಾಲೆಗೆ ವ್ಯಾಯಾಮಕ್ಕೆ ಹೋಗ 
ಬೇಕಾಗಿತ್ತು. ನನ್ನ್ನ ಲ್ಲಿ ಗಡಿಯಾರ ಇರಲಿಲ್ಲ. ಅಂತರಿಕ್ಷ ಮೋಡಗಳಿಂದ 
ಆಚಾ ದಿತವಾಗಿತ್ತು. ನಾನು ಶಾಲೆ ಸೇರುವ ರೂತ್ತಿಗೆ. ವಿದ್ಯಾರ್ಥಿಗಳೆಲ್ಲ 
Ke ಹೋಗಿದ್ದರು. ಮರುದಿನ ಜಿಮಿಯವರು ಹಾಜರಿ ಸಟ್ಟ್ರಯನ್ನು 


೩೦ ಗಾಂಧೀ ಗ್ರಂಥಮಾಲೆ 


A 


ನೋಡಿದಾಗ, ನನ್ನ ಗೈರುಹಾಜರಿ ಗೊತ್ತಾಯಿತು. ಗೈರುಹಾಜರಿಯ 
ಕಾರಣವನ್ನು ಕೇಳಿದರು. ಇನು: ನಡೆದ ಸಂಗತಿಯನ್ನು ಹೇಳಿದೆನು. 
ನನ್ನ್ನ ಮಾತನ್ನು ಅವರು ನಂಬದೆ AR ಒಂದು ಆಣೆಯೋ ಎರಡು 
ಆಣೆಯೋ (ಮರೆತುಹೋಗಿದೆ) ದಂಡ ಹಾಕಿದರು. 

ಇದರಲ್ಲಿ ನನಗೆ ದುಃಖದ ಸಂಗತಿಯೆಂದರೆ ನಾನು ಸುಳ್ಳು ಹೇಳಿದೆ 
ನೆಂದು ನನಗೆ ಶಿಕ್ಷೆಯಾದುದು. ನಾನು ಸುಳ್ಳು ಹೇಳಿಲ್ಲವೆಂದು ದ್ದ ಗೊಳಿ 
ಸುವುಜಿಂತು ? ದಾರಿ ಇರರಿಲ್ಲ. ನಾನು ಬಹಳ ಸಂಕಟದಿಂದ ಆತ್ರ ನು. 
ಸತ್ಯವನ್ನು ಹೇಳುವವನು, ಸತ್ಯವನ್ನು ಆಚರಿಸುವವನು ಬಹಳ ಎಚ್ಚರಿ 
ಕೆಯ ಮನುಷ್ಯನಾಗಿರಬೇಕೊಬುದನ್ನೂ ಆರಿತೆ. ನನ್ನ ವ್ಯಾಸಂಗ ಕಾಲದಲ್ಲಿ 
ನಾನು ಅಜಾಗರೂಕನಾಗಿದ್ದು ದು ಅದೇ ಮೊದಲು ಅದೇ ಕೊನೆ. ನಾನು 
ತೆತ್ತ ದಂಡವನ್ನು ಹಿಂದಕ್ಕೆ ಸಡೆಜೆನೆಂದು ನನಗೆ ಅಸ ೈಷ್ಟೈವಾದ ನೆನಪಿದೆ. 

ಕೊನೆಗೆ ಸಯಾಮೆದಿಂದ ವಿನಾಯಿತಿ ದೊರಕಿತ್ತು. ಶಾಲೆ ಮುಗಿದ 
ಮೇಲೆ ನಾನು ಮನೆಯಲ್ಲಿ ತಮ್ಮ ಶುಶ್ರೂಷೆಗಾಗಿ ಇರಬೇಕೆಂದು ನಮ್ಮ 
ತಂದೆ ಮುಖ್ಯೋಪಾಧ್ಯಾಯ ರಿಗೆ ಚ ಒರೆದುದರಿಂದ ನನಗೆ ವಾ ಯಾಮ 
ತರಗತಿಯಿಂದ ವಿನಾಯಿತಿ ದೊರೆಯಿತು. ವ್ಯಾಯ ಯಾಮವನ್ನು "ಬಿಟ್ಟುದ 
ರಿಂದ ನನಗೇನೂ ನಷ್ಟವಾಗದಿದ್ದರೂ, ಮತ್ತೊ ಂದು ದುರ್ಲಕ್ಷ ಕ್ಷ್ಯಕಾ ಕ್ಕಾಗಿ 
ನಾನು ಇಂದಿಗೂ ದಂಡ ತೆರುತ್ತಿ ದ್ದೇನೆ. ಅಂದವಾದ ಅಕ್ಷರ, ಒಳ್ಳೆಯ 
ಬರವಣಿಗೆ, ಶಿಕ್ಷಣದ ಆವಶ್ಯಕ ಅಂಶವಲ್ಲವೆಂಬ ಭಾವನೆ ನನಗೆ ಹೇಗೆ 
ಬಂತೋ ಕಾಣೆ, ಇಂಗ್ಲೆಂಡಿಗೆ ಹೋಗುವವರೆಗೆ ನನ್ನಲ್ಲಿ ಇದೀ ಭಾವನೆ 
ಇತ್ತು. ಅನಂತರ ದಕ್ಷಿಣ ಆಧ್ರಿಕಕ್ಕೆ ಹೋದ ಮೇಲೆ, ಅಲ್ಲಿ ಸುಶಿಕ್ಷಿತ 
ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ 
ಬರವಣಿಗೆ ನೋಡಿ, ನನಗೆ ನಾಚಿಕೆಯೂ ಪಶ್ಚಾತ್ತಾ ಸವೂ ಉಂಟಾಯಿತು. 
ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿತ್ನೆ 
ಎಂದು ಭಾವಿಸಬೇಕೆಂದು ನಾನು ಅರಿಕೆನು.  ಈಚಿಗೆ ನನ್ನ ಬರಹವನ್ನು 
ತಿನ್ನಿ ಕೊಳ್ಳ ಬೇಕೆಂದು ಪ್ರಯತ್ನಿ ಸಿದನು. ಸುಟ್ಟ ಮಡಕೆಗೆ “ಹಸಿಮಣ್ಣನ್ನು. 
ಮೆತ್ಮಲು ಸಾಧ್ಯವೆ ? ಆದರೆ ಆ ವೇಳೆಗೆ ಕಾಲ “ಮೀರಿಹೋಗಿತ್ತು. "ಚಿಕೆ" 
ವಯಸಿ ನಲ್ಲಿ ಅಸ್ಟೆ ಮಾಡಿದುದನ್ನು, ಇಂದಿನವರೆಗೆ ತಿದ್ದಿಕೊಳ್ಳಲು 


ಆತ್ಮಕಥೆ ೩೧ 


ಅಗಲಿಲ್ಲ. ನನ್ನ ಉದಾಹರಣೆಯಿಂದ, ಒಳ್ಳೆಯ ಬರವಣಿಗೆ ಉತ್ತಮ 
ಶಿಕ್ಷಣದ ಅವಶ್ಯಕವಾದ ಅಂಶನೆಂಬುದನ್ನು ಪ್ರತಿಯೊಬ್ಬ ಯುವಕನೂ 
ಯುವತಿಯೂ ತಿಳಿದುಕೊಳ್ಳಲಿ. ಅಕ್ಷರ ಬರೆಯುವುದನ್ನು ಕಲಿಸುವುದಕ್ಕೆ 
ಮುಂಚೆ ಮಕ್ಕಳಿಗೆ ಚಿತ್ರಕಲೆ ಅಭ್ಯಾಸ ಮಾಡಿಸಖೇಕೆಂಬುದು ನನ್ನ ಈಗಿನ 
ಅಭಿಪ್ರಾಯ. ಪಕ್ಷಿ, ಹೂವು ಮುಂತಾದುವನ್ನು ನೋಡಿ ತಿಳಿದುಕೊಳ್ಳು 
ಮತೆ ಮಕ್ಕಳು ಅಕ್ಷರಗಳನ್ನೂ ನೋಡಿ ತಿಳಿದುಕೊಳ್ಳಲಿ. ವಸ್ತುಗಳ 
ಚಿತ್ರಗಳನ್ನು ಬರೆಯುವಂತೆ, ಅವುಗಳನ್ನು ಬರೆಯುವುದನ್ನು ಕಲಿತ 
ನಂತರನೇ ಅಕ್ಷರ ಬರೆಯುವುದನ್ನು ಕಲಿತುಕೊಳ್ಳಲಿ. ಆಗ ಅವರ ಬರಹ 
ಅಂದವಾಗಿ ಮುದ್ದಾಗುತ್ತದೆ. 

ನನ್ನ ವಿದಾ ರ್ಥ "ಜೀವನದ ಮತ್ತೆರಡು ಸ್ಮೃತಿಗಳನ್ನು ಉಲ್ಲೇಖಿಸು 
ವುದು ಸಸ ನಿವಾಪದ ಕಾ ಹಶಿ ನಾನು ಒಂದು ವರುಷ 
ವನು ಕಳದುಕೊಂಡಿದ್ದು ದು ಸಂಯಸ್ಟೆ. ಅದನ್ನು ಕೂಡಿಸಿಕೊಳ್ಳ ಲು 
ನಮ್ಮ ಉಪಾಧ್ಯಾಯರು ನಾನು ಒಂದೇ 'ವರುಸದಲ್ಲಿ ಎರಡು ತರಗತಿ 
ಯನ್ನು ದಾಟಬೇಕೆಂದು ಬಯಸಿದರು. ಸಾಧಾರಣವಾಗಿ ಈ ರಿಯಾಯಿತಿ 
ಹೆಚ್ಚು ಪರಿಶ್ರಮದಿಂದ ವ್ಯಾಸಂಗ ಮಾಡುವ ನಿದ್ಯಾರ್ಥಿಗಳಿಗೆ ಮಾತ್ರ 
ದೊರಕುತ್ತಿದ್ದಿತು. ಇದರಿಂದ ನಾನು ಮೂರನೆಯ ತರಗತಿಯಲ್ಲಿ ಆರು 
ತಿಂಗಳು ಮಾತ್ರ ಇದ್ದು, ಬೇಸಿಗೆಕಾಲದ ಪ್ರಾರಂಭದ ಪರೀಕ್ಷೆಗೆ ಮುಂಚೆ 
ನಾಲ್ಕನೆಯ ತರಗತಿಗೆ ಮುಂದೂಡಲ್ಪಟ್ಟಿನು. ಈ ತರಗತಿಯಲ್ಲಿ ಬಹು 
ಮಟ್ಟಿಗೆ ಎಲ್ಲ ವಿಷಯಗಳನ್ನೂ ಇಂಗ್ಲೀಷಿನಲ್ಲಿ ಬೋಧಿಸುತ್ತಿದ್ದರು. 
ನನಗಂತೂ ಅದು ಸ್ವಲ್ಪವೂ ತಿಳಿಯುತ್ತಿರಲಿಲ್ಲ. ರೇಖಾ ಗಣಿತ ನಾಲ್ಲುನೆಂ ಯ 
ತರಗತಿಯಲ್ಲಿಯೇ ಪ್ರಾರಂಭವಾಗುತ್ತಿದ್ದಿ ತು. ಮೊದಲೇ ಅದು ನನಗೆ 
ತಿಳಿಯುತ್ತಿರಲಿಲ್ಲ. ಇಂಗ್ಲೀಷ್‌ ನೂಧ್ಯಮನಾದುದರಿಂದ ಇನ್ನೂ ಸ್ಪಲ್ಪ 
ಕಷ್ಟೈವಾಯಿತು. ಉಪಾಧ್ಯಾ ಯತೇನೋ ವಿಷಯವನ್ನು ಬಹಳ. ಚೆನ್ನಾಗಿ 
ಬೋಧಿಶುತ್ತಿದ್ದರು. ಆದರೆ "ಗೆ ಮಾತ್ರ ತಿಳಿಯುತ್ತಿ ರಲಿಲ್ಲ, ಎಸ್ಟೋ 
ಸಲ ನನಗೆ ಪೂರ್ಣ ನಿರಾಶೆಯಾಗುತ್ತಿದ್ದಿ ತು. ಎರಡು. ವರುಷಗಳ ಪಃ 
ವನ್ನು ಒಂದು ವರುಷದಲ್ಲಿ ಸಾಧಿಸುವುದು ನನ್ನ ಶಕ್ತಿಗೆ ಮೀರಿದ 
ಪ ಯತ್ನ. ವೆಂದು ಭಾವಿಸಿ "ಎಸಿಗಂದಿ ಮೂರನೆಯ ತರಗತಿಗೇ ಹೋಗಿ 


೩೨ ಗಾಂಧೀ ಗ್ರಂ ಮಾಲೆ 


ಕುಳಿತುಕೊಳ್ಳಿ ಬೇಕೆಂದು ಅನೇಕ ವೇಳೆ ಯೋಚಿಸುತ್ತಿದ್ದೆ. ಹೀಗೆ 
ಮಾಡಿದರೆ ನನಗೆ ಅನಮಾನವಾಗುವುದಲ್ಲದೆ, ನನ್ನಲ್ಲ "ಏಶ್ವಾಸನನ್ನೂ 
ನಂಬಿಕೆಯನ್ನೂ ಇಟ್ಟು ಶಿಫಾರಸು ಮಾಡಿದ್ದ ಉಪಾಧ್ಯಾ ಯರಿಗೆ: ಅವಮಾನ 
ವಾಗುವುದೆಂಬ ಅಂಜಿಕೆ, ನನ್ನನ್ನು ತರಗತಿಯಲ್ಲಿ ಲ್ಲಿಯೇ ಸತ್ತ ಬಹಳ 
ಕಷ್ಟನಟ್ಟು ನಾರು ಯೂಕ್ಲಿಡ್‌ನ ಹದಿಮೂರನೆಯ ಸ್ರಮೇಯಕ್ಕೆ 
ಬಂದಾಗ, ಅದು ಅತ್ಯಂತ ಸತಳ ನಿಸಯನೆನ್ನು ವುದು ತಟ್ಟನೆ ನನ್ನ 
ಮನಸ್ಸಿಗೆ ಹೊಳೆಯಿತು. ವಿಚಾರಶಕ್ತಿ ಯನ್ನು ಶುದ್ಧ ವಾಗಿ, ಸರಳವಾಗಿ 
ಪ್ರಯೊಗಿಸಬೇಕಾಗಿರುವ ವಿಷಯವನ್ನು ತಿಳಿಯುವುದರಲ್ಲಿ ತೊಡಕೇ 
ನಿಜೆ ? ಅಂದಿನಿಂದ ನನಗೆ ರೇಖಾಗಣಿತ ಸುಲಭವಾಯಿತಲ್ಲಖೆ, ಇಷ್ಟವೂ 
ಆಗಿದೆ. 

ಸಂಸ್ಕತ. ನನಗೆ ರೇಖಾಗಣಿತಕ್ಕಿಂತ ಇನ್ನೂ ಹುಚ್ಚಿನ ಕಷ್ಟವನ್ನು 
ಕೊಟ್ಟಿತು. ರೇಖಾಗಣಿತದಲ್ಲಿ ನ ಮಾಡಬೇಕಾದ ದುದು: ಏನೂ 
ಇರಲಿಲ್ಲ. ಆದರೆ ಸಂಸ್ಕೃತದಲ್ಲಿ ಎಲ್ಲವನ್ನು ಕಂಠಪಾಠ ಮಾಡಬೇಕೆಂದೇ 
ನನಗೆ ತೋರಿತು. ಸಂಸ್ಭ್ರತವನ್ನೂ ನಾ ಲೃನೆಯ ವರ್ಗದಿಂದಲೇ ತ 
ಸುತ್ತಿದ್ದರು. ಆರನೆಯ ವಗ್ಗವನ್ನು ” ಮುಟ್ಟಿದ ಕೂಡಲೇ ನಾನ 
ಎಜೆಗುಂದಿದೆ. ಉಸಾಧ್ಯಾಯರು ಚೆನ್ನಾಗಿ ಇತ ಕಸಿದುಕೊಳ್ಳು ಕ. 
ವಿದ್ಯಾರ್ಥಿಗಳಿಗೆ ಇಸ್ಸ್ಯವಿರಲಿ ಬಿಡಲಿ, ಸಾಧ್ಯವಾದಷ್ಟು ಹೆಚ್ಚಾಗಿ ಕಲಿಸ 
ಬೇಕೆಂಬುದು ಅವರ ಇಸ್ಪವಾಗಿತ್ತು. ಪಾರಸೀ ಮತ್ತು ಸಂಸ್ಕೃತ ಗುರುಗಳ 
ನಡುನೆ ಪೈಪೋಟಿ ಇಸ್ತಂತೆ ತೋರಿತು. ಪಾರಸೀ ಉಪಾಧ್ಯಾಯರು 


ಸ ಸಲ್ಪ ಸಶಿಗೆ ಕೊಟ ಸಿದ್ದರು... ಪಾರಸೀ ಸುಲಭ ಭಾಷೆ. “ಪಾರಸೀ ಸಾಂ 
ಒಳೆ ಯವರು, ವಿದ್ಯಾರ್ಥಿಗಳ ಬಗ್ಗೆ pe ಎಂದು ಹುಡುಗರು 
ತಮ್ಮ ತಮ್ಮಲ್ಲಿ ಮಾತನ ಡಿಕೂಳ್ಳು ತ್ತಿ ದ್ದ ರು. ಈ “ಸೌಲಭ್ಯ 4 ನನ್ನ ನ್ನೂ 


ಎಳೆಯಿತು. ನಾನು ಒಂದು ದಿನ” ಹೋ "ಗಿ ಪಾರಸೀ ಕ ತರಗತಿಯಲ್ಲಿ 
ಕುಳಿತೆನು. ಸುಸ್ಮೃತ ಉಪಾಧ್ಯಾಯರಿಗೆ ದುಃ ಖವುಂಟಾಯಿತು. ಅವರು 
ನನ್ನನ್ನು ಸಮೀಪಕ್ಕೆ ಕರೆಮ, “ನಿಮ್ಮ ತಂಡಿ ವೈಸ್ಣ ವರೆಂಖುದನ್ನು ನೀನು 
ಮರೆತುದು ಹೇಗೆ ? ನಿನ್ನ ಧರ್ಮಕ್ಕೆ ಸಂಬಂಧಿಸಿದ ಭಾಷೆಯನ್ನು 
ಕಲಿಯುವುದಿಲ್ಲವೆ ? ನಿನಗೆ ಕಠಿಣವಾದುದನ್ನು ನನ್ನ್ನ ಹತ್ತಿರ ಕೇಳು. 


ಹ Ww 
ತಾವು ೧ 
ರ * ಕ್‌ 
NE so ಫ್‌” 


ಆತ್ಮಕಥ ೩೨೩ 


ವಿದ್ಯಾರ್ಥಿಗಳಿಗೆ ನನ್ನ ಶಕ್ತಿ ಮೀರಿ ಸಂಸ್ಕೃತ ಕಲಿಸಬೇಕೆಂಬುನೇ ನನ್ನ ಇಚ್ಛೆ. 
ಮುಂದೆ ಮುಂದೆ ಓದಿದಂತೆ ಅದರ ರಸ ನಿನಗೇ ಗೊತ್ತಾಗುತ್ತದೆ. ನೀನು 
ಹೀಗೆ ನಿರಶನಾಗಬಾರದು. ನೀನು ಮತ್ತೆ ಬಂದು ನನ್ನ ತರಗತಿಯಲ್ಲೇ 
ಕುಳಿತುಕೊ” ಎಂದು ಹೇಳಿದರು. 

ಅವರ ಈ ದಯೆ, ನನಗೆ ನಾಚಿಕೆಯುಂಟುಮಾಡಿತು. ಉಪಾಧ್ಯಾ 
ಯರ ಪ್ರೇಮವನ್ನು ಅನಾದರಿಸಲು ನನಗೆ ಸಾಧ್ಯವಾಗಲಿಲ್ಲ. ಇಂದು ನಾನು 
ಕೃಷ್ಣ ಶಂಸರ್‌ ಪಾಂಡ್ಯರ ಉಸಕಾರವನ್ನು ಕೃತಜ್ಞ ತೆಯಿಂದ ನೆನೆಯುತ್ತೇನೆ. 
ಏಕೆಂದರೆ ನಾನು ತಿಳಿದುಕೊಂಡಿರುವಷ್ಟಾ ದರೂ ಸಂಸ್ಕೃತವನ್ನು ಆಗ ಕಲಿಯಸೇ 
ಇದ್ದಿದ್ದರೆ, ನಮ್ಮ ಪವಿತ್ರ ಗ್ರಂಥಗಳಲ್ಲಿ ನನಗೆ ಆಸಕ್ತಿ ಹುಟ್ಟುವುದೇ ಕಷ್ಟ 
ವಾಗು3,ದ್ದಿತು. ನಾನು ಸಂಸ್ಕೃತವನ್ನು ಇನ್ನೂ ಹೆಚ್ಚಾಗಿ ಕಲಿಯಲಿಲ್ಲವಲ್ಲ 
ಎಂದು ನನಗೆ ತುಂಬ ಪಶ್ಚ್ಯಾತ್ತಾಸಪುಂಬಾಗಿದೆ. ಏಕೆಂದರೆ ಸೃತಿಯೊಬ್ಬ 
ಹಿಂದೂ ಬಾಲಕ ಬಾಲಕಿಯೂ ಕಂಸ್ಥತದ ಅಧ್ಯಯನವನ್ನು ಚೆನ್ನಾಗಿ ನಾಡ 
ಬೇಕೆಂದು ನಾನು ಅರಿತುಕೊಂಡಿದ್ದೇನೆ. 

ಭರತವರ್ಷದಲ್ಲಿ ಎಲ್ಲ ಉಚ್ಚೆ ಶಿಕ್ಷಣ ಕೃಮದಲ್ಲಿಯೂ, ಮಾತೃ 
ಭಾಸೆಯಲ್ಲದೆ ಹಿಂದೀ, ಸಂಸ್ಕೃತ, ಪಾನಸಿ, ಅರಬ್ಬೀ ಮತ್ತು ಇಂಗ್ಲಿಷ್‌ 
ಭಾಸೆಗಳಿಗೆ ಸ್ಥಾನ ಕೊಡಬೇಕೆಂಬುದು ನನ್ನ ಈಗಿನ ಅಭಿಪ್ರಾಯ. ಈ 
ದೊಡ್ಡ ಪಟ್ಟಿ ನೋಡಿ ಯಾರೂ ಹೆದರಬೇಕಾದುದಿಲ್ಲ. ನಮ್ಮ ಶಿಕ್ಷಣ ಕೃಮ 
ಹೆಚು, ವ್ಯವಸಿ ತವಾಗಿದ್ದ ಸರಭಾಸೆಯ ಮೂಲಕ ಫಾಠವನ್ನು ಕಲಿಯುವ 
ಹೊರೆ ನಮ್ಮ ವಿದ್ಯಾರ್ಥಿಗಳಿಗೆ ತಪು ಪ್ರೆದಾದರೆ, ಈ ಎಲ್ಲ ಭಾಷೆಗಳನೂ” 
ಕಲಿಯುವುದು ಸುಲಭವಾಗುವುದು ಮಾತ್ರವಲ್ಲದೆ, ಅದರಲ್ಲಿಯೇ ವಿದ್ಯಾರ್ಥಿ 
ಗಳಿಗೆ ಆಸಂದವಾಗುವುದು. ಒಂದು ಭಾಷೆಯನ್ನು ಶಾಸ್ತ್ರ ರೀತಿಯಿಂದ 
ಅಧ್ಯಯನ ಮಾಡಿದರೆ, ಇತೆರ ಭಾಸೆಗಳ ಜ್ಞಾನ ಸುಗಮವಾಗುವುಡು 

ಸರಿಯಾಗಿ ನೋಡಿದೆಕೆ, ಹಿಂದೀ, ಗುಜರಾತಿ, : ಸಂಗತ ಇವು 
ಮೂಖ ಒಂದೇ ಭಾಸೆ ಎಂದು ಎಣಿಸಬಹುದು. ಹಾಗೆಯೇ ಪಾರಸೀ 
ಮತ್ತೂ ಅರಬ್ಬಿ ( ಸಹ ಒಂದೇ ಭಾಷೆ. ಸಂಸ್ಕೃತ ಮತ್ತು ಸಾರಸೀ ಒಂದು 
ಗುಂಪು. ಅರಬ್ಬೀ, ಹೀಬ್ರೂ ಒಂದು ಗುಂಪು... ಆದರೆ ಈ ಎರಡು 


kd 


ಹಾ 
RR. 


೩೪ ಗಾಂಧೀ ಗ್ರಂಥಮಾಲೆ 


ಪಾರಸೀ ಮತ್ತು ಅರಬ್ಬೀ ಭಾಷೆಗಳ ಬೆಳವಣಿಗೆಗೂ ಇಸ್ಲಾಂ ಧರ್ಮ 
ಪ್ರಚಾರ ಪಾ )ದುರ್ಭಾವನೇ ಕಾರಣವಾದುದರಿಂದ ಎಸಸಕ್ಕೂ ನಿಕಟ 
ಸಂಬಂಧವಿಸೆಯೆನ್ನೆ ಬಹುದು. : ನಾನು ಉರ್ದುವನ್ನು ಟೀಕೆ ಭಾಸೆಯೆಂದು 
ಎಣಿಸುವುದಿಲ್ಲ. ಏಕೆಂದರೆ ಅದರ ವ್ಯಾಕರಣ ಹಿಂದಿಯ ವ್ಯಾಕರಣ, 
ಅದರ ಶಬ್ದಗಳ ಬ ಪಾರಸೀ ಮತ್ತು ಅರಬ್ಬೀ ಭಾಸೆಯನು. ಗುಜರಾತೀ, 
ಹಿಂದೀ, ಬಂಗಾಳಿ ಅಥವಾ ಮರಾಠಿಗಳನು. ಚೆನ್ನಾಗಿ ಕಲಿಯಲು ಸಂಸ್ಥೆ ತ 
ಜ್ಞಾ ನ ಹೇಗೆ ಅವಶ್ಯ ಸಮೋ ಹಾಗೆಯೇ, “ರ್ಡನನ್ನು ಚಿನ್ನಾಗಿ ಕರಿಯ 
ಬಹುಸುವವರ್ಕ, ಪಾರಸೀ ಮ ತ್ತು ಅರಬ್ಬೀ ಭಾಷೆಗಳನ್ನು "ಜಿನ್ನಾ. ಗಿ ಅಭ್ಯಾಸ 
ಮಾಡುವುದು ಅವಶ್ಯಕ. 


೬ 
ದುಃಖ ಪ್ರಸಂಗ-(/) 


ಪ್ರೌಢಶಾಲೆಯಲ್ಲಿ ನನಗೆ ಆಪ್ತ ಸ್ನೇಹಿತರು ಬಹಳ ಕಡಿ: ಮೆಯಿನ್ಹರು, 

ಅಲಿ ಬೇರೆ ಬೇರೆ ಕಾಲನಲ್ಲಿ ನನಗೆ ಅತ್ಯಂತ. ಆಕ್ಕರಾದ ಸ್ನೇಹಿತರು ಇಬ್ಬ ರು 
ತಸ ಇದ್ದ ರು. ಇಬ್ಬಕೆ ಮಿತ ತ್ತ ಬಳಳ ದಿನಗಳು ಉಳಿಯಶಿಲ್ಲ. 
ವನಸಿ ಹವನ್ನು ನಾನೇ ಬಿಸಲಿಲ್ಲ. ಆದರೆ ನಾನು ಇನೊ ಬ ನಸ್ಥೆ ಸ ಸಹ 
ಪನ್ನ ಚಿಳೆಸಿದುದೆಕ್ಕಾ ಗಿ ಆತ ನನ್ನ ಸಂಗನನ್ನು ತ್ರ ದನ ಈ 
ಜ್ನ: ಮಿತ್ರ ಷ್ಣ ನನ್ನ್ನ ಜೀವನದಲಿ Re ದುಃಖಕರ ಪ ಪ್ರಕರಣ. 
ಸ್ನೇಹ ಬಹು Ri ವರೆಗೆ ಇದ್ದಿತು. ಒಬ್ಬ ಸುಧೂರಕನ ದೃ ಸಿ ಯಿಂದ 
ಹ ಆ ಗೆಳೆತನವನ್ನು ಮಾಡಿದೆರು. ಆ ವ್ಯಕಿ , ಮೊದಲು ನನ್ನ ಸು ನ 
ಸ್ಟೇಹಿತನಾಗಿದ್ದ ನು. ಇಬ ರದೂ ಒಂದೇ ಗು. ಅವನಲಿಡೆ ದೋಷ 
ಗಳಲ್ಲ ನನಗೆ ಗೊತ್ತಿ ದ ವು, ಅದರೆ. ಅವನು ವಿಶ್ವಾಸನಾ ತ್ರ ಗೆಳೆಯ ಎಂದು 
ನಾನು ತಿಳಿದಿದ್ದನು... ನನ್ನ ತಾಯ್ಕಿ ದೊತ್ಸಣ್ಣ ಹೆಂಡಕ್ಕಿ ಮೂವರೂ 
ಇದು. ಕೆಟ್ಟ. ಸಹವಾಸನೆಂಡು ನನ್ನನ್ನು ಎಚ್ಚೆ ಸಿದ್ದರು... ಹೆಂಡತಿಯು 
ಕೊಟ್ಟ ಸ ಕ ರಿಕೆಯನ್ನು ಲಕ ಕ್ಷ್ಯಮಾಡಲು ನಾನು ಬಹಳ ಅಹಂಭಾನೆದಿಂದ 
ಕೂಡಿದ್ದ. ಆದರೆ ತಾಯಿಯ ಮತ್ತು ದೊಡ್ಡಣ್ಣ ನ ಅಭಿಪ್ರಾಯಕ್ಕೆ 
ನಿರುದ್ಧ ವಾಗಿ ಹೋಗುವ : ಧೈರ್ಯ ನನಗಿರಲಿಲ್ಲ. ಅವರನ್ನು ನಾನು ಬ್ಲ 


ಆತ್ಮಕಥೆ ೩೨1 


ಸಮಾಧಾನಪಡಿಸಿರನು ; "ನೀವು ಪೇಳುವ ದೋಷಗಳು ಅವನಲ್ಲಿರುವುದು 
ನನಗೆ ಗೊತ್ತು. ಆದರೆ ಅವನ ಗುಣಗಳ ನ್ನ್ನ ನೀವು ಅರಿಯಿರಿ. "ನನ್ನನ್ನು 
ಅವನು ಕೆಟ ಮಾರ್ಗಕ್ಕೆ ಎಳೆಯಲಾರ. ನಕೆದರೆ ನಾನು ಆವನ ಸಹವಾಸ 
ನಳಾಡಿಗುವದು ಅವನನ್ನು ಒಳ್ಳೆಯಮಾ ರ್ಗಕ್ಕೆ ತರುವುದಕ್ಕಾಗಿಯೇ: 


ಅನನು ಸುಧಾರಣೆ ಕೊಂದಿದರೆ ಅತ್ಯಂತ ಒಳೆ ಯ ಮನುಷ್ಯನಾ ಗುವನೆಂಬುದು 
ನನ, ನಂಬಿಕ. ನನ್ನ ವಿಷಯದಲ್ಲಿ ನೀವು ನಿಶ್ಯಂಕೆಯೆಂದ ಇರಿ.” ನನ್ನ 


ನ 
ಸಾನಲ್ಲ ಅವರಿಗೆ ನಂಬಿಕೆಯುಂಟೂಯಿತೋ ಇಲ್ಲವೊ ಹೇಳಲಾರೆನು. 
ಆಹಕೆ ಅವರು ನನ್ನನ N ನನ್ನ ದಾರಿಯಲ್ಲಿ ಹೋಗಲು ಬಿಟ್ಟರು, 
ನಾನು ಆಗ | ತಅರುಕೊಂಡಿದ್ದುದು ತಪ್ಪು ಎಂಬುದು ' ನನಗೆ ಅನಂತರ 
ಆನುಭವನಾಯಿತು. ಸುಧಾರಕ, ತಾನು ಯಾರನು ಸುಧಾರಣೆ ಮಾಡ 
ಬೇಕೆಂದು ಬಯಸುತ್ತಾನೆಯೋ ಆವನೋದಿಗೆ ಪುರ್ಣ ಸಲಿಗೆಯಿಂದ 
ಇರಲಾಗುವುದಿಲ್ಲ. ಗೆಳೆತನದಲ್ಲಿ ಸುಧಾರಣೆ ಸಾಧ್ಯವಿಲ್ಲ. ನಿಜವಾದ 
ಮಿತ್ರತ್ವದಲ್ಲಿ ಅನನ್ಯ ಭಾವನೆ ಇರುತ್ತದೆ. ಇಂತಹ ಮೈತ್ರೀಭಾವ ಬಹಳ 
ಸ್‌ ತ್ಯ ಸಮಾನವಾದ ಗುಣಶೀಲಗಳುಳ್ಳೆ ವರಲ್ಲಿ ಮಾತ್ರ ಮಿತ ತ್ವ 
ಶೋಭಿಸುತ್ತದೆ, ಸಾಗುತ್ತದೆ. ಒಬ ಮಿತ್ರನ ಪಭಾವ ಧುತ್ತೊಬ್ಬನೆ 
ಮೇಲೆ ಬೀಳದಿರುವುದಿಲ್ಲ. ಇದರಿಂದ ಮಿತ್ರ ರ ಕಾಳ್‌ ಮತ್ತೊಬ್ಬನ 
ಸುಧಾರಣೆಯಾಗುವ ಅವಕಾಶ ಕಡಿಮೆ. ನನ್ನ ಅಭಿಪ್ರಾಯದಲ್ಲಿ ಅಭೆನ" 
ಮೈತ್ರಿ ಅನಿಷ್ಟ. ಏಕೆಂದರೆ, ಮನುಸ್ಯ ರೋಷ ಗಳನ್ನು ಬಹು ಬೇಗ 
ಗ್ರಹಿಸುತ್ತಾನೆ. ಗುಣಃ ಹಣಕ್ಕೆ ಆವಶ್ಯಕವಾಗಿ, ಪ್ರಯತ್ನ ಬೇಕು: 
ಆ ರನ 'ಮೈಃ ಕೈಯನ್ನು ಬಯಸುವವನು ಏಕಾಕಿಯಾಗಬೇಕು, ಅಥವಾ 
ಅವನು ಸ ಜಗತ್ತಿನೊಂದಿಗೆ ಮಿತ್ರತ್ವವನ್ನು ಬೆಳೆಸುವುದು ಉಚಿತ 
ವಾಗುವುದು. ನನ್ನ ನಿಚಾರ ಸರಿಯೋ ತಪ್ಪೋ, ನನ್ನೆ ಅಂತರಂಗ ಮೈತ್ರಿಯ 
ಪ್ರಯತ್ನ ನಿಷ್ಟ ಲವಾಯಿತು. 
ದ್ಯ CS ನನ್ನ ಸಂಸರ್ಕವುಂಟಾವ ಕಾಲದಲ್ಲಿ 
ರಾಜಕೋಟಿಯಲ್ಲಿ ಸುಧಾಂಕ ಸಂಥವೊಂದು ಪ್ರಬಲವಾಗಿದ್ದಿತು. ಈ 
ಸೆ ಹಿತ್ಕ ಹಿಂದೂ ಉಪಾಧ್ಯಾಯರಲ್ಲಿ ಬಹು ಮಂದಿ ಗುಟ್ಟಾಗಿ ಮದ್ಯ 


ಮೊಂಸ ಸೇವನೆ ಮಾಡುತ್ತಾ “ಮು ನನಗೆ ಹೇಳಿದನು. ರಾಜಕ /ಟಿಯಲ್ಲಿ 


೬ ಗಾಂಧೀ ಗ್ರಂಥಮಾಲೆ 


ಕ್ಕ 


ಹಾಗೆ ಮಾಡುತ್ತಿದ್ದ ಇತರ ಪ್ರಸಿದ್ಧ ವ್ಯಕ್ತಿ ಗಳ ಹೆಸರನ್ನೂ ಹೇಳಿದನು. 
ಪೌ ಡೆಶಾಲೆಯ ಅನೇಕ ವಿದ್ಯಾಭ ಗಳ ಹೆಸಸೂ ಅಡೆರಲಿ ಸೇರಿತ್ತು. 
ವ ನೋಡಿ ನನಗೆ ತುಂಬ ಆಶ್ಚರ್ಯವುಂಬಾಯಿತು, ಜತೆಗೆ ದುಃಖವೂ 
ಆಯಿತು... ಇದರ ಕಾರಣವನ್ನು ವಿಚಾರಿಸಿದನು. “ನಾವು ಮಾಂಸ 
ಸೇವಿಸುವುದಿಲ್ಲ. ಅದರಿಂದ ದುರ್ಬಲರಾಗಿದ್ದೇವೆ. ಆಂಗ್ಲೇಯರು ನಮ್ಮೆ 
ಮೇಲೆ ಅಧಿಕಾರ ಮಾಡುತ್ತಿ ದ್ಹಾರೆ. ಇದಕೆ, ಕಾರಣ ಅವರು ಮಾಂಸಾಹಾರಿ 
ಗಳಾದುಜೀ. ನಾನು ಎಷ್ಟು ಗಟ್ಟಿ ಮುಟ್ಟಾಗಿದ್ದೇನೆ? ಹೇಗೆ ಓಡುಕ್ಕೀನೊ 
ನಿನಗೆ ಗೊತ್ತೆ ? ಇದಕ್ಕೆ ಕಾರಣ ನಾನು ಮಾಂಸಾಹಾರಿಯಾಗಿರುವುದೇ. 
ಮಾಂಸಾಹಾರಿಗೆ ಕುರು, ಹುಣ್ಣು, ಬಾವು ಆಗುವುದಿಲ್ಲ. ಆದರೂ ಬೇಗ 
ವಾಸಿಯಾಗುತ್ತದೆ... ನೋಡು ನಮ್ಮ ಉಪಾಧ್ಮಾಯರೂ ಮಾಂಸವನ್ನು 
ಸೇವಿಸುತ್ತಾರೆ. ಇನ್ನೂ ಎಷ್ಟೋ ಎಸ ಸೊ ಜೊತ ವೆ.ನುಷ್ಯರು 
ಸೇವಿಸುತ್ತಾರೆ. ಸರಿಯಾಗಿ ಯೋಚನೆ ಮಾಡದಿ ಹೀಗೆ ಮಾಡಲ: ಅವರೇನು 
ಮೂರ್ಬರೇ? ನೀನೂ ಕೂಡ ಮಾಂಸವನ್ನು ತಿನ್ನಬೇಕು. ಒಮ್ಮೆ ತಿಂದು 
ನಿನ್ನ ದೇಹಕ್ಕೆ ಎಸ್ಟು ಬಲ ಬರುತ್ತದೆ ಎಂಬುದನ್ನು ನೋಡು” ಎಂದು 
ಹೇಳಿದನು. 

ಈ ಬೋಧನೆಯೆಲ್ಲ ಒಂದೇ ದಿನ ಮಾಡಿದುದಲ್ಲ. ಅನೇಕ ಉದಾ 
ಹರಣೆಗಳೊಡನೆ ಎಷ್ಟೋ ಬಾರಿ ಹೇಳಿದುದರ ಸಾರಾಂಶವಿದು. ನಮ್‌ 
ಅಣ್ಣ, ಆಗಲೇ ಜಾರಿಬಿದ್ದಿ ದ್ದು ದೆರಿಂದ — ವಾದವನ್ನು ಅವನೂ ಸೆಮರ್ಥಿಸಿ 
ದನು. ಈ ಸ್ನೇಹಿತ ಮತ್ತು ನಮ್ಮ ಅಣ್ಣ ಇವರೊಂದಿಗೆ ಹೊಲಿಸಿ 
ನೋಡಿದರೆ ನಾನು ಬಡ ಆಳು ಮತ್ತು "'ದುರ್ಬಲನಾಗಿದ್ದು ದೊ, 
ಅವರ ದೇಹ ಕಟ್ಟುಮಸ್ತಾಗಿತ್ತು. ಅವರಿಗೆ ಶಕ್ತಿ ಯೂ ಹೆಚ್ಚಾಗಿತ್ತು. 
ಅವರು ನಿರ್ಭೀತರೂ ಹೌದು. ಆ ಸ್ನೇಹಿತನ "`ಸರಾಕ್ರ ನು ನನ್ನನ್ನು 
ಮುಗ ನನ್ನಾಗಿ ಮಾಡಿತ್ತು. ಆತ ಬಹುದೂರ ಓಡುತ್ತಿದ್ದ ನು. ನೇನಿವೂ 
ಹೆಚ್ಚಾಗಿತ್ತು. ದೂರಕ್ಕೆ ಹಾರುತ್ತಿದ್ದನು ; ಎತ ತ್ತರೆಕ್ಕೆ ತೆಗೆಯುತ್ತ ದ್ದನು: 
ಎಸ್ಟು ಸೆಟ್ಟು ಬಿದ್ದರೂ ಸಹಿಸಿಕೊಳು ತ್ತಿದ್ದನು. ಈ ಶಕಿ ಕಿಗಳನ್ನೆಲ್ಲ 
ಅವನು ಆಗಾಗ ನನ್ನ ಮೊಂಸೆ ಪರ್ದಸ ಸುತ್ತಿದ್ದೆನು. ತನ್ನಲ್ಲಿ ಲದ 
ಸಾಮರ್ಥ್ಯವನ್ನು ಇತರರಲ್ಲಿ ನೋಡಿದೆರೆ ಮನಃಸ್ಯ ಅಕ್ಷಯ ರ್ಯಗೊಳ್ಳ 


ಆತ್ಮಕಥೆ ೩ 


ನೆ. ನನಗೂ ಹಾಗೆಯೇ ಅಯಿತು. ಆಶ್ಚರ್ಯ ಂದ ನೋಹ ಹುಬ್ಬ ತು, 
ಗೆ ಓಡುವುದಕ್ಕಾಗಲೀ ಹಾರುವುದೆಕ್ಕಾ ಗಲೀ ಶಕ್ತಿ ಇರಲಿಲ್ಲ. ನಾಲಾ 
ಸು ್ರನಕತೆ ಏಕೆ ಬಲಶಾಲಿಯಾಗಬಾಂದು ? ಸ ಮುನಸ್ಸಿ ನೊಳಗೇ 


QL (0 
CT 


ಇದದ. ನಾನು ಬಹಳ ಅಂಜುಬುಸುಕನಾಗಿದ್ದಿ ನು. ಕಳರು 
ಭೂತ, ಹಾವು ಎಂದರೆ ನನಗೆ ಯಾವಾಗಲೂ ಭಯ ; ರ 
ಒಬ್ಬನೇ ಹೊಂಗೆ ಹೊ:ಡಲು ನನಗೆ ಯಾವಾಗಲೂ ಥೈರೃವಿತುತ್ತಿರಲಿಲ್ಲ. 
ಶ್ರ ಲೆಯನ್ನು ಕಂಡರೇ ಮೈ ನಡುಕ. ದೀಸನಿಲ್ಲರೆ' ಮಲಗುವುದು 
ಪ್ರಾಯಶಃ 'ಸಾಧ್ಯವೇ ಇರಲಿಲ್ಲ. ಯಾವ ಕಡೆಯಿಂದ ಭೂತ, ಯಾವ 
ಕಡೆಯಿಂದ ಕಳ್ಳರು ಯಾನ ಕಡೆಯಿಂದ ಹಾವುಗಳು ಬರುವುವೋ 
ಎಂಬ ಭಯ. ಆದುದರಿಂದ ದೀಪವಿಲ್ಲದೆ ಮಲಗಲು ಸಾಧ್ಯವಿರಲಿಲ್ಲ. 
ಮಗ್ಗು ಲಲ್ಲಿ ನಿದ್ರಿಸುತ್ತಿರುವ ಆಗ ತಾನೆ ತಾರುಣ್ಯ ವನ್ನು ಹೊಂದುತ್ತಿರುವ 
ನನ್ನ "ಹೆಂಡತಿಗೆ ಈ ನನ್ನ ಭಯನನ್ನು ಹೇ ಗತ ಸಂಕೋಚ 
ವಾಗುತ್ತಿತ್ತು. ಏಕೆಂದರೆ ಆಕೆ ನನಗಿಂತ ಹೆಚ್ಚು ಧೈರ್ಯ ಶಾಲಿಯೆಂದು 
ನನಗೆ ಗೊತ್ತಿದ್ದಿ ತು. ಅದೆರಿಂದ ನನ್ನೆ ನಾಚಿಕೆ ಇನ್ನೂ ಅಧಿಕವಾಯ.ತು. 
ಆಕೆಗೆ ಹಾವುಗಳ ಅಥವಾ ಪಿಶಾಚಿಗಳ ಅಂಜಿಕೆ ಇರಲಿಲ್ಲ. ಕತ್ತಲಲ್ಲಿ 
ಒಂಟಿಯಾಗಿ ಜೇಕಾದಲ್ಲಿಗೆ ಹೋಗುತ್ತಿದ್ದಳು. ನನ್ನ ಈ ದೌರ್ಬಲ್ಯಗಳೆಲ್ಲ 
ನನ್ನ ಮಿತ್ರನಿಗೆ ಗೊತ್ತಿದ್ದಿತು ಅನನು “ಬದುಕಿರುನ ಹಾವುಗಳ ನು 
ಕೈಯಲ್ಲಿ ಹಿಡಿದುಕೊಳ್ಳುತ್ತೇನೆ. ಕಳ್ಳ ರಿಗೆ ಹೆದರುವುದಿಲ್ಲ... ಭೂತ 
ನಿಶಾಚಿಗಳೆನ್ನು ನವು ಇಲ್ಲವೇ ಇಲ್ಲ” ಎನ್ನು ತ್ರಿವ್ಹನು. ಇದೆಲ್ಲ ಮಾಂಸಾ 
ಹಾರದ ಪ ಪ್ರತಾಪವೆಂದು ಅವನು ಹೇಳುತ್ತಿ ದೃ, 

ಆ ಕಾಲದೆಲ್ಲಿ ನರ್ಮದೆ ಕವಿಯ ಈ ಹಾಡು ಶಾಲೆಯಲ್ಲಿ 
ದೆಲ್ಲಿತ್ತು 

ಆಂಗ್ರೇಜಿ ರಾಜ್‌ಕರೆ ಠೇಶೀ ರಹೆ ದಬಾಯಿ 

ದೇಶೀ ರಹೆ ದೆಬಾಯಿ ಜೊ:ನೆ ಬೇನೀ ಶರೀರ ಭಾಯಿ 

ಫೇಟೋ ಪಾಂಚ ಹಾಥಪೂರೋ ಪೂರೋ ಮಾಂಸಸೇನೆ 


ಆ) 


ಸೃಚಾರ 


"3 
ಡೆ 


ಲ್‌ ಗಾಂಧೀ ಗ್ರಂಥಮಾಲೆ 


[ಆಂಗ್ಲೆ €ಯ, ದುರ್ಬಲ ಶರೀರಗಳಾದ ಜೇಶೀಯರನ್ಸು ಕತೋಟ 
ಯಲ್ಲಿಟ್ಟು ಕೊಂಡು ಆಳುತ್ತಾ ನೆ. ಇದಕ್ಕೆ ಕಾರಣ ಅವನು ಚಿನ್ನಾ ಗಿ ಮಾಂಸ 
ವನ್ನು ಐದು ಪೊಳ (ಏಳೂನರೆ ಅಡಿ) ಎತ್ತ ಕವಾಗಿ ದಾಂಡಿಗ 
ನಾಗಿರುವುದೇ.] 


ಈ ಎಲ್ಲ ಮಾತುಗಳೂ ನನ್ನ ಮನಸ್ಸಿನಲ್ಲಿ ನಾಕ ಓಔದುವು. ನಾನು 
ಮಾಂಸವನ್ನು ಸೇವಿಸಲು ಒಪ್ಪಿದನು. ಸಹಿ ಬಲಶಾಲಿಯೂ 
ಭಯರಹಿತನೂ ಆಗುತ್ತೇನೆ. ಜೀಶವೆಲ್ಲ ಮಾಂಸ ತಿನ್ನಲು ಪ್ರಾರಂಭಿಸಿದರೆ 
ಆಂಗ್ಲೆ ಯರನ್ನು ಓಡಿಸಬಹುದು” ಎಂದು ನನಗೆ ಭಾಸವಾಯಿತು. 

ಮಾಂಸಾಹಾರ ಪ್ರಯೋಗಕ್ಕೆ ಒಂದು ದಿನ ಗೊತ್ತಾಯಿತು. ಈ 
ಪ್ರಯೋಗ ಯಾರಿಗೂ ತಿಳಿಯದಂತೆ ನಡೆಯಬೇಕಾಗಿತ್ತು... ಗಾಂಧೀ 
ಕುಟುಂಬದವರು ವೈಷ್ಣವ ಸಂಪ್ರದಾಯದವರು. ನನ್ನ ತಂದೆತಾಯಿ 
ಅತ್ಯಂತ ನಿಷ್ಠ ಯ ವೈಷ್ಣ ವರು. ಸಾಗಾ ಅವರು ದೇವಾಲಯಕ್ಕೆ 
(ಹವೇಲಿಗೆ) ಠಃ ಗುತ್ತಿದ್ದರು. ನಮ್ಮ ಸ್ತಂತ ದೇವಾಲಯಗಳೇ ಇದ್ದೆವು. 
ಗುಜರಾತಿನಲ್ಲಿ ಜೈನ ಸಂಪ್ರ ದಾಯ ಸು ಆದರ ಪ್ರಭಾವ 
ಎಲ್ಲ ಕಯಾಗಳನ್ಲಿಯುಾ ಎಲ್ಲ ಸ್ಥಳಗಳಲ್ಲಿಯೂ ಕಾಣಬರು,ದ್ದಿತು. 
ಈ ಕಾರಣದಿಂದ ಗುಜರಾತಿನ ವೈ.ಷ್ಣವರಲ್ಲಿಯೂ ಮತ್ತು ಇತರರ್ಲಯೂ 
ವಾರಾಂಸಾಹಾರದ ವಿಷಯದಲ್ಲಿ ಇರುವ ತಿರಸ್ಕಾರ ಮತ್ತು ನಿರೋಧ 
ಭಾರತದಲ್ಲಿಯಾಗಲೀ ಜಗತ್ತಿನಲ್ಲಿಯೇ ಆಗಲಿ ಮತ್ತೆ, ಎಲ್ಲೂ ಇರಲಿಲ್ಲ. 
ಇಂಥ ಸಂಪ್ರದಾಯದಲ್ಲಿ ನಾನು ಹುಟ್ಟಿ ಬೆಳೆದಿದ್ದ. 

ಇದರ ಜತೆಗೆ: ತಾಯಿತಂದಿಯಲ್ಲಿ, ನನ್ನ ಭಕ್ತಿ ವಿಶೇಷವಾಗಿತ್ತು. 
ನಾನು ಮಾಂಸಾಹಾರದ ದಾರಿ ಹಿಡಿದುದು ಅವರಿಗೆ ಗೊತ್ತಾದರೆ, ಅವರಿಗೆ 
ಪ್ರಾಣ ಹೋದಂತೆ ಅಗುತ್ತಿದ್ದಿತು. ಅರಿಕೋ ಅರಿಯದೆಯೋ ನಾನಂತೂ 
ಸತ್ಯದ ಸೇವಕನಾಗಿದ್ದೆನು. ಮಾಂಸ ತಿನ್ನುವುದನ್ನು ಪ್ರಾರಂಭಮಾಡಿದರೆ, 
ತಂದೆ ತಾಯಿಗಳಿಗೆ ಸುಳ್ಳು ಹೇಳಬೇಕಾಗುತ್ತದೆ. ಎಂಬ ಅರಿವು ನನಗೆ 
ಇರಲಿಲ್ಲವೆಂದು ಹೇಳಲಾಕೆನು. 


ಇಂತಹ ಪ್ರಸಂಗದಲ್ಲಿ ನಾನು ಮಾಂಸ ವನ್ನು ತಿನ್ನಲು ನಿಶ್ಚಯ 


ಆತ್ಮಕಥೆ ೩೯ 


ಮಾಡಿದುಮ ನನ್ಗ ಮಟ್ಟಿಗೆ ಹೇಳುವುದಾದಕ್ಕೆ ಬಹಳ ಗಂಭೀರವೂ 
ಭಯಂಕರವೂ ಆದ ಸಗತಿಖಾಗಿತು,. 
ಆದರೆ ನಾನು “ಸುಧಾರಣೆಯ” ಕಡೆಗೆ ಪೂರ್ಣವಾಗಿ ಒಲಿವಿದ್ದೆ ನು. 
ಮಾಂಸಾಹಾರ ಬಹಳ ರುಚಿ ಎಂಬ ಅಭಿಪ್ರಾಯದಿಂದ ನಾನು ಅದನ್ನು 
ತಿನ್ನಲು ಬಸುಶಲಿಲ್ಲ. ರುಚಿ ನನ್ನನ್ನು ಆಕರ್ಸಿಸಲಿಲ್ಲ. “ನಾನು ಬಲಶಾಲಿ 
ಯಾಗಬೇಕು ಸಾಹಸಿಯಾಗಬೇಕು. ನಮ್ಮ ದೇಶದ ಇತರರೂ ಹಾಗೆಯೇ 
ಆಗಲು ಪ್ರೇರಿಸಬೇಕು.. ಆಂಗ್ಲೇಯನನ್ನು ಸೋಲಿಸಿ ಭಾರತವನ್ನು 
ಸ್ವತಂತ್ರವಾಗಿ ಮಾಡಬೇಕು” ಎಂಬುದು ನನ್ಸ ಆಸೆಯಾಗಿದ್ದಿತು. ಆ 
ವೇಳೆಗೆ ಸ್ಪರಾಜ್ಯವೆಂಬ ಮಾತು ನನ್ನ ಶಿವಿಗೆ ಬಿದ್ದಿರಲಿಲ್ಲ. ಈ ಸುಧಾರಣೆಯ 
ಹೆಸರಿನಲಿ ನಾನು ಎಚ್ಚರ ತಪ್ಪಿದೆನೆಂಬೀ ಹೇಳಬೇಕು. ರಹಸ್ಯವನ್ನು 
ಕಾಯ್ದು ಕೊಂಡು, ತಂಬಿತಾಯಿಗಳಿಗೆ ವಿಷಯವನ್ನು ತಿಳಿಸದಿರುವುದು, 
ಸತ್ಯದ ಮಾರ್ಗವನ್ನು ಬಿಟ್ಟಂತೆ ಅಲ್ಲವೆಂದು ನನೆಗೆ ನಾನೇ ಸಮಾಧಾನ 
ಮಾಡಿಕೊಂಡನು. 
೭ 
| ದುಃಖ ಪ್ರಸಂಗ-- (11) 
ಗೊತ್ತಾಗಿದ್ದ ದಿನ ಬಂತು. ನನ್ನ್ನ ಆಗಿನ ಸ್ಥಿತಿಯನ್ನು ವರ್ಣಿಸುವುದು 
ಕಷ್ಟ. ಒಂದು ಕಡೆ ಸ,ಧಾರಣೆಯ ಮಾರ್ಗದ ಉತ್ಸಾಹ. ಜೀವನದಲ್ಲಿ 
ಮಹತ ಪೂರ್ಣ ಬಸಲಾವಣೆ ಮಾಡುವ ಒಂದು ನನೀನತೈೆ. ಮತ್ಕೊಂದು 
ಕಡೆ ಕಳ್ಳನಂತೆ ಮುಚ್ಚುಮರೆಯಿಂದೆ ಕೆಲಸಮಾಡುವ ನಾಚಿಕೆ. ಇವುಗಳಲ್ಲಿ 
ಯಾವ ಭಾವ ಪ್ರಧಾನನಾಗಿತ್ತೆಂದು ಹೇಳುವುದು ಕಷ್ಟ. ಏಕಾಂತ ಸ್ಪಳೆವನ್ನು 
ಹುಡುಕಿಕೊಂಡು ನದಿಯ ತೀರಕ್ಕೆ ಹೋದೆವು. ಯಾರೂ ಕಾಣದ ದೂರ 
ವಾದ ಸ್ಫಳವನ್ನು ಹುಸುಕಿಜಿವು. ಅಲ್ಲ ನನ್ನ್ನ ಬಾಳಿನಲ್ಲಿ ಮೊದಲಬಾರಿಗೆ 
ಬೇಯಿಸಿದ ಮಾಸವನ್ನು ನೋಡಿದೆನು. ಜತೆಗೆ ಕೊಟ್ಟಿ ಅಂಗಡಿಯ 
ಕೊಟ್ಟಿಯೂ ಇತ್ತು. ನನಗೆ ಒಂದೊ ರುಚಿಸಲಿಲ್ಲ. ಆಡಿನ ಮಾಂಸ ಚಕ್ಕಳ 
ದಂತೆ ಇತ್ತು. ತಿನ್ನು ನಂತೆಯೇ ಇರಲಿಲ್ಲ. ನನಗೆ ಜುಗುಸ್ಸೆಯಾಯಿತು. 
ತಿನ್ನುವುದನ್ನು ಬಟ್ಟುಬಚ್ಛಿನು. 


74 
ಸೇ 
ಬ 
ha 
a ( 


೪೦ ಗಾಂಧೀ ಗ್ರಂಥಮಾಲೆ 


ಆ ರಾತ್ರಿಯನ್ನು ಕಳೆಯುವುದು ನನಗೆ ಬಹಳ ಕಷ್ಟವಾಯಿತು. ಏನು 
ಮಾಡಿದರೂ ನಿದ್ರೆ ಬರಲಿಲ್ಲ. ಒಂದು ಜೀವಂತ ಆಡು ನನ ಕೂಟ್ಟೈಯನ್ನು 
ಜೂಕ್ಟು ಕಿರುಭುತ್ತಿ ರುವುದು ನನಗೆ ಅನುಭವವಾಗುತ್ತಿತ್ತು; ತಕ್ಷಣ 

ಸಶ್ಚ್ರಾತ್ತಾ ಪದಿಂದ ಮೇಲೇಳುತ್ತಿ ದ್ದ ನು. ಕೂಡಲೇ ಮಾಂಸಾಹಾರ ಸೇವನೆ 
ಕರ್ತವ ನ್ಯ ನೆಂದು ಥೈ ,ರ್ಯವನ್ನೂ ಸಮಾಧಾನವನ್ನೂ ತಂದುಕೊಳ್ಳುತ್ತಿದ್ದೆನು. 
ನನ್ನ ಸಹಿತ ಸುಲಭ ನವಾಗಿ ಸೋಲುವವನಲ್ಲ. ಆಗ ಅವನು ಮಾಂಸವನ್ನು 
ವಿಧವಿಧವಾಗಿ ರುಚಿರುಚಿಯಾಗಿ ತಯಾರು ಮಾಡಿಸಲು ಪ್ರಾರಂಭಿಸಿದನು. 
ಅದನ್ನು ತಿನ್ನಲು ನದಿಯ ತೀರದ ಏಕಾಂತ ಸ್ಥಳಕ್ಕೆ ಹೋಗಬೇಕಾಗಿರಲಿಲ್ಲ. 
ಸರಕಾರಿ ಬಂಗಲೆಯ ಅಡಿಗೆಯವನೊಂದಿಗೆ ನನ್ನ್ನ ಸ್ಟೇಹಿತ ಏರ್ಪಾಡು 
ಮಾಡಿದ್ದ ನು. ಸೊಗಸಾದ ಕುರ್ಚಿ ಮೇಜುಗಳ ಠೀವಿಯಿಂದ ನನ್ನನ್ನು 
ಆಕರ್ಸ್ಷಿಸಿದನು. ಈ ಬಲೆ, ಸಾರ್ಥಕವಾಯಿತು. ನನಗೆ ಆಡಿನ ಮೇಲಿದ 
ಕರುಣೆ ನಾಶವಾಯಿತು.  ಮಾಂಸವಲ್ಲದಿದ್ದರೂ ಮಾಂಸದಿಂದ ಮಾಡಿದ 
ತಿಂಡಿಗಳ ರುಚಿ ಹತ್ತಿತ್ತು. ಹೀಗೆ ಒಂದು ವರುಷ ಕಳೆಯುವುದರೊಳಗೆ 
ನಾನು ಐದಾರು ಸಲ ಮಾಂಸ ದ ತಿಂಡಿಗಳನ್ನು ತಿಂದೆನು. ಏಕೆಂದರೆ, ಸರಕಾರಿ 
ಬಂಗಲೆ ಯಾವಾಗಲೂ ಸಿಕ್ಕುತ್ತಿರಲಿಲ್ಲ, ಮತ್ತು ರುಚಿರುಚಿಯಾದ ಮಾಂಸದ 
ಸದಾರ್ಥಗಳನ್ನು ಪದೇ ಪದೆ ಮಾಡಿಸಲು ಜ್ಞ ಜಾ ಸ ಪ 
ಸುಧಾರಣೆಗೆ ನನ್ನ ಲ್ಲಿ ಹಣವಿಲ್ಲದುದರಿಂದ, ವೆಚ್ಚ ವೆಲ್ಲ ಸ್ನೇಹಿತನ ಮೇಲೆಯೇ 
ಬೀಳುತ್ತಿತ್ತು. “ಅತ್ತ ಹೇಗೆ ಹಣ ಒದಗಿಸುತ್ತಿದ್ದ ನೊ ಇಂದಿಗೂ ನನಗೆ 
ತಿಳಿಯದು. ನನ್ನ ನ್ನು ಮಾಂಸಾಹಾರಿಯಾಗಿ ಮಾಡಬೇಕೆಂಬುದು ಅವನ 
ಹಠ, ಆದುದರಿಂದ ಆವನೇ ಖರ್ಚಿಗೆಲ್ಲ ಹಣ ಒದಗಿಸುವ ಭಾರವನ್ನ 
ವಹಿಸುತ್ತಿದ್ದನು. ಅವನೂ ಅಂತಹ ಧನಿಕನೇನೂ ಅಲ್ಲ. ಈ ಕಾರಣದಿಂದ 
ಈ ಭೋಜನ ಸಂಡರ್ಭಗಳು ಅಗಾಗ ಮಾತ್ರ ನಡೆಯುತ್ತಿ ದ್ದವು. 


£1 
U 


ಈ ಕಳ್ಳತನದ ಊಟ ಮಾಡಿದ ದಿನ ನನಗೆ ಮನೆಯಲ್ಲಿ ಊಟ 
ಬೇಕಾಗುತ್ತಿರಲಿಲ್ಲ. ತಾಯಿ ಎಂದಿನಂತೆ ಊಟಕ್ಕೆ ಕರೆದಾಗ ಬೇಡ ಎನು” 
ತ್ತಿದ್ದನು... ಆಕೆ ಕಾರಣವನ್ನು ಕೇಳಿದರೆ “ಹಸಿವ, ತಿಂದ ಅನ್ನ ಜೀರ್ಣ 
ವಾಗಿಲ್ಲ? ಎನ್ನುತ್ತಿದೆ ನು. ಗಿ ಹೇಳುವಾಗಲೆಲ್ಲ ನನಗೆ PR. ಸಂಕಟ 


ಆತ್ಮಕಥೆ ೪೧ 


ವಾಗುತ್ತಿದ್ದಿತು. "ನಾನು ಸುಳ್ಳು ಹೇಳುತ್ತಿದ್ದೇನೆ ; ನಮ್ಮ ತಾಯಿಗೆ ಸುಳ್ಳು 
ಹೇಳುತ್ತಿದ್ದೇನೆ? ಎಂಬುದು ನನಗೆ ತಿಳಿದಿದ್ದಿತು. ನಾನು ಮಾಂಸಾಹಾರಿ 
ಯಾದುದು ನಮ್ಮ ತಂದೆತಾಯಿಗಳಿಗೆ ತಿಳಿದರೆ ಅವರು ಅತ್ಯಂತ ಸಂಕಟ 
ಸಡುವರೆಂದೂ ವಜ್ರಾಫಾತ ಹೊಂದುವರೆಂದೂ ನನಗೆ ಗೊತ್ತಿದ್ದಿತು. 
ಅದು ನನ್ನೆ ಮನಕ್ಸೈನ್ನು ಯಾವಾಗಲೂ ಕೊರೆಯುತ್ತಿ ದ್ಹಿತು. ಆದುದರಿಂದ 
ನಾನು ಹೀಗೆ ಯೋಚಿಸಿದೆನು : “ಮಾಂಸವನ್ನು ತಿನ್ಮುನುದು ಅವಶ್ಯಕ. 
ಇದನ್ನು ಪ್ರಚಾರಮಾಡಿ ಹಿಂದೂಸ್ಥಾನದಲ್ಲಿ ಈ ಸುಧಾರಣೆ ಮಾಡುವುದೂ 
ಆವಶ್ಯಕ. ಆದರೆ ತಂದೆತಾಯಿಗಳಿಗೆ. ಮೋಸ ಮಾಡುವುದು. ಸುಳು 
ಹೇಳುವುದು, ಮಾಂಸಾಹಾರವನ್ನು ಬಿಡುವುದಕ್ಕಿಂತ ಹೆಚ್ಚು ಅಪರಾಧ. 
ಆನುದರಿಂದ ಮಾತಾಪಿತೃಗಳು ಬದುಕಿರುವವರೆಗೆ ಮಾಂಸವನ್ನು ಮುಟ್ಟಿ 
ಬಾರದು. ಅವರು ಸತ್ತಮೇಲೆ ಸ್ಪತೆಂತ್ರನಾದಾಗ್ಯ, ನಾನು ಬಹಿರಂಗ 
ವಾಗಿಯೇ ಮಾಂಸ ತಿನ್ನುತ್ತೇನೆ. ಅಳ್ಲಿಯವರೆಗೆ ಮಾಂಸವನ್ನು ಮುಟ್ಟು 
ವುದಿಲ್ಲ.” ನನ್ನ ಈ ನಿಶ್ಚಯವನ್ನು ನನ್ನ ಸ್ನೇಹಿತನಿಗೂ ತಿಳಿಸಿದನು. 
ಮತ್ತು ಅಂದಿನಿಂದಲೇ ಮಾಂಸಾಹಾರವನ್ನು ಸಂಪೂರ್ಣವಾಗಿ ಬಿಟ್ಟನು. 
ಅಂದಿನಿಂದ ಮತ್ತೆ ಮಾಂಸ ತಿನ್ನ ಲಿಲ್ಲ. ತಮ್ಮ ಮಕ್ಕಳಲ್ಲಿ ಇಬ್ಬರು 
ಮಾಂಸವನ್ನು ತಿಂದಿದ್ದರೆಂಬುದು ನಮ್ಮ ತಂದೆತಾಯಿಗಳಿಗೆ ಎಂದೂ 
ಗೊತ್ತಾಗಲೇ ಇಲ್ಲ. 

ತಂದೆತಾಯಿಗಳಿಗೆ ಮೋಸ ಮಾಡದಿರಬೇಕೆಂದು ಮಾಂಸಾಹಾರವನ್ನು 
ಬಿಟ್ಟರೂ, ಆ ಮಿತ್ರನ ಗೆಳೆತನವನ್ನು ಬಿಡಲಿಲ್ಲ. ಅವನನ್ನು ಸುಧಾರಿಸ 
ಜೀಕೆಂ: ಉತ್ಸಾಹದಲ್ಲಿ ನನಗೇ ಕೆಟ್ಟುದಾಗಿತ್ತು. ಆದರೆ ಇದರ ಅರಿವೇ 
ನನಗೆ ಇರಲಿಲ್ಲ. 

ಇದೇ ಮಿತ್ರನ ಸಹವಾಸವೇ ನನ್ನ ನು ವ್ಯ ಭಚಾರಕ್ಕೂ ಎಳೆಯು 
ವುದರಲ್ಲಿದ್ದಿತು. ಕೊನೆಯ ಗಳಿಗೆಯಲ್ಲಿ ಹೇಗೋ ತಪ್ಪಿಸಿಕೊಂಡೆನು. 
ಒಂದು ಸಲ ಈ ಮಹಾಶಯ ನನ್ನನ್ನು ವ್ಯಭಿಚಾರಕ್ಕೆ ಕರೆದುಕೊಂಡು 
ಹೋದನು. ಮಾಡಬೇಕಾದುದನ್ನೆ ಲ್ಲ ಹೇಳಿಕೊಟ್ಟು ಒಳಕ್ಕೆ ಕಳುಹಿಸಿ 
ದನು. ಮೊದಲೇ ಎಲ್ಲವೂ ಏರ್ಪಾಡಾಗಿದ್ದಿತು. ಹಣವನ್ನೂ ಕೊಟ್ಟಾ 
ಗಿತ್ತು. ನನ್ನ ಕೆಲಸ, ಸಾಪಕಾರ್ಯನನ್ನು ಮಾಡುವುದೊಂದೇ ಆಗಿದ್ದಿತು. 


ಛ_9 ಗಾಂಧೀ ಗ್ರಂ ಂಥಮಾಲೆ 


ಇನು ಪಾಸದ ಡವಡೆಗೇ ುಗ್ಗಿದ್ದೆನು. ಆದರೆ ನಾನು ಜಾರಿ. ಬೀಳ 
ಬೇಕೆಂದರೂ ಈಶ್ವರ ನನ್ನ ನ್ನು ಕಾಪಾಡಿದ. ಆ ಪಾಪಕೂಪದಲ್ಲಿ ನಾನು. 
ದಿಗ್ಳಾ ೨೦ ೦ತನಾಗಿ pp ನನ್ನ ಬಾಯಿಂದ ಮಾಶೇ ಹೊರಡ 
ಲಿಲ್ಲ. ಲಜೆ ಯಿಂದ ಸ್ಮಬ್ಧನಾಗಿ ಆಕೆಯ ಬಳಿ ಮಂಚದ ಮೇಲೆ ಕುಳಿತು 
ಬಿಟ್ಟನು... ಬಾಯಿಇಂದ ಒಂದು ಶಬ್ದವೂ ಹೊರಡೆಲಿಲ್ಲ. ಆಕೆಗೆ ಬಹಳ 
ಸಿಟ್ಟುಬಂದಿತು ; ನನ್ನನ್ನು ನಾಲ್ಕಾರು ಬೈಗುಳ ಬೈದು ಬಾಗಿಲು ಶೋರಿಸಿ 
ದಳು. 

ನನ್ನ ಗಂಡಸುತನಕ್ಕೆ ಅನಮಾನವಾದಂತೆ ತೋರಿತು. ಭೂಮಿ 
ಜಾಯಿ ಬಿಟ್ಟರೆ ಮಾಯವಾದೇಸು ಎನಿಸಿತು... ಆದರೆ ಹಾಗೆ ನನ್ನನ್ನು 
ಉದಾರ ಮಾಡಿದ:ದಕ್ಕೆ ಎಂದೆಂದಿಗೂ ದೇವರ ಉಪಕಾರವನ್ನು ಸ್ಮರಿಸು 
ತ್ತೇನೆ... ನನ್ನ್ನ ಜೀವನದಲ್ಲಿ ಇಂತಹ ಇನ್ನೂ ಮೂರು ನಾಲ್ಕು : ಪ್ರಸಂಗಗಳು 
ಜಾ ಪಕವಿವೆ. ಇವುಗಳಲ್ಲೆಲ್ಲ ಬಹುಪಾಲು, ನನ್ನ ಪ್ರಯತ್ನಕ್ಕಿಂತ 
ಹೆಚ್ಚಾಗಿ ದೈವಕೃಪೆಯೇ ನನ್ನನ್ನು ಪಾಪದಿಂದ. -ಪಾರುಮಾಡಿತು. ಸರಿ 
ಯಾಗಿ ಸೂಕ್ಷ್ಮದೃಷ್ಟಿಯಂದ ನೋಡಿದರೆ, ನಾನು ನೀತಿಮಾರ್ಗ ಚ್ಯುತ 
ನಾದೆನೆಂಬೀ ಹೇಳಬೇಕು. - ಏಕೆಂದರೆ ನನ್ನಲ್ಲಿ ನಿಷಯೇಚ್ಛೈ ಇದ್ದುದರಿಂದ 
ನಾನು ನಿಸಯವನ್ನು ಭೋಗಿಸಿದಂತೆ ಆಯಿತು. ಆದರೆ ಲೌಕಿಕ ದೃಷ್ಟಿ 


ಯಿಂದ ನೋಡಿದರೆ ಇಚೆ ಜೈಯಿದ್ದರ ರೂ ಇಜೆ ನ ಗಮುಸಾರವಾದ ಕೆಲಸ ಆಗಡಿದ್ದರೆ 
ಆ ಮನುಷ್ಯ ಪ್ರ ಸೃತ್ಯಕಕರ್ಮ ನೋಷವನ್ನು ಹೊಂದುವುದಿಲ್ಲ. ಈ ಅರ್ಥ 


ದ್ರಿ ಮಾತ್ರ ಸಣ ದೋಷರಹಿತ. “ಲವು ಕಾರ್ಯಗಳಿಂದ ತಪ್ಪಿಸಿ 
ಕೊಳು ಪ್ರದ ಸರಮಾತ್ಮನ ಅನುಗ್ರಹ... ಅದರಿಂದ ಅವನಿಗೂ ಅವನ 
ಸಂ ನರ-ದಲ್ಲಿರುವ ವ್ಯಕ್ತಿ ಗಳಿಗೂ ಹಳ ಯದು, ಅನಂತರ ಅವನಿಲ್ಲ 
ವಿಚಾಸಶುದ್ದಿಯುಂಟಾದಾಗ ಹೀಗೆ ತಾನು ತಪ್ಪಿಸಿಕೊಂಡುದು, ಈಶ್ವರನ 
ಆನುಗೃಹದಿಂಡಲೇ ಎಂದು ಅವನು ತಿಳಿಯುತ್ತಾನೆ. ಎಷ್ಟೇ ಪ್ರಯತ್ನ 
ಪಟ್ಟರೂ, ಮನುಷ್ಯ, ಕೆಳಕ್ಕೆ ಬೀಳುವುದುಂಟು, ಹಾಗೆಯೇ ದುರ್ಮಾರ್ಗ 
ವಿ ಹೋಗಬೇಕೆಂದು ಎನ್ಸೇ ಇಚ್ಛೆ ಇದ್ದರೂ, ಅವನ ಪ್ರಯತ್ನವೇ 

ಇಲ್ಲನೇ ಅನನು ಉದಾ ) ರವಾಗುವುದೊ ಅಸಂಭವ. ಇದರಲ್ಲಿ ಮನುಸ್ಯನ 


ಸ್ರತಂತ್ರ್ಯವೆಷ್ಟು ? "ಸೈವ ಅಥವಾ ಪರಿಸ್ಥಿತಿಯ ಪ ಪಾತ್ರನೇನು. 


ಆತ್ಮಕಥೆ ೪ 


ಯಾವುದಕ್ಕೆ ವಶನಾಗಿ ಮನುಷ್ಯ ಬೀಳುತ್ತಾನೆ? ಅಥವಾ ಪಾರಾಗುತ್ತಾನೆ ? 


ಇವೆಲ್ಲ ಗೂಢವಾದ ಪ್ರ ಗಳು, ಇವಕ್ಕೆ ಈವರೆಗೆ ಸಮರ್ಪಕವಾದ 
ಉತ್ತರ ದೊರೆತಿಲ್ಲ. ಸ ಜೊರೆಯುವುದಿಲ್ಲ. ನಮ್ಮ ಕಥೆಯನ್ನು 
ಮುಂದುವರಿಸೋಣ. 
ಇಷ್ಟೆಲ್ಲ ಆದರೂ ಆ ಮಿತ್ರನ ಸಹ ಬಹಳ ಅನಿಷ್ಟವಾದುದೆಂಬ 
ಜ್ಞಾನ ನನಗೆ: ಬರಲೇ ಇಲ್ಲ. ಕನ ನೆಗೂ ಹೊಳೆಯದ ಅವನ ಇನ್ನೂ 
ಕೆಲವು ದುಷ್ಟಾರ್ಯಗಳನ್ನು ನಾರು ಪ ಪ್ರತ್ಯಕ್ಷನಾಗಿ ನೋಡುವುದು ಜಾತ 
ಯಿತ್ತು. ಆದರೆ ನಾನು ಈ ಅನುಭವಗಳನ್ನು ಸಮಯಾನುಕ್ರಮವಾಗಿ 
ವಿವರಿಸುತ್ತಿ ರುವುದರಿಂದ, ಅವನ್ನು ಮುಂದೆ ಹೇಳುತ್ತೇನೆ. 

ಸಮಯಕ್ಕೆ ಸಂಬಂಧಸಟ್ಟ ಒಂದು ಸಂಗತಿಯನ್ನು ಹೇಳಚೇಕು. 
ನಾ ನನಗೂ ನನ್ನ ನಡುವೆ ಸ್ವಲ್ಪ ಮತ ಭೇದ 
ವಿತ್ತು. ಅದರ ಕಾರಣವೂ. ನಿಸ್ಸಂದೇಹವಾಗಿ ಈ ಸ್ನೇಹವೇ. ನನಗೆ 
ಹೆಂಡತಿಯಲ್ಲಿ ತುಂಬ ಪ್ರೇಮ ಮತ್ತು ಅಷ್ಟೇ ಆನುಮಾನ ಸಹ ಎಂದು 
ನಾನು ಮೊದಲೇ ಹೇಳಿರುವೆನಸ್ಟೈ. ಈ ಸ್ನೇಹಿತ, ಆ ಅನುಮಾನದ ಬೆಂಕಿಗೆ 
ಗಾಳಿ ಬೀಸುತ್ತಿದ್ದನು. ಅವನ ಮಾತಿನಲ್ಲಿ ನನಗೆ. ಎಂದಿಗೂ ಅಪನಂಬಿಕೆ 
ಇರಲಿಲ್ಲ. ಆ ಮಿತ್ರನ ಮಾತನ್ನು ಕೇಳಿಕೊಂಡು ನನ್ನ ಧರ್ಮಪತ್ನಿಗೆ 
ನಾನು ಬಹಳ. ದುಃಖ ಕೊಟಿ ನು. ಹೀಗೆ ಹಿಂಸೆ. ಕೊಟ್ಟು ವದಕ್ಕಾಗಿ, ಎನ್ಸು 
ಸಶ್ಚಾತ್ತಾ ಪ ಸಟ್ಟ ರೂ ನನಗ ಸಮಾಢಾನವಾಗಿಲ್ಲ. ಹಿಂದೂ ಸಿ ಸ್ತ್ರೀಯೊಬ ಫೈ 
ಮಾತ್ರ ಹತ ಕಸ್ಟ ವನ್ನು ಸಹಿಸಬಲ್ಲಳು. ಅದುನರಿಂದಲೇ. ಹೆಂಗಸರು 
ಇತತತೇಲಮೂರಿಯರಿಂದು ನಾನು ಯಾವಾಗಲೂ ೩ (ಉತ್ತೆ ನೆ. ಒಬ್ಬ 
ಆಳನ್ನು ನಿಷ್ಠಾ ರಣವಾಗಿ ಶಂಕಿಸಿದೆರೆ. ಅವನು ಕೆಲಸ ಬಿಟ್ಟು ಹೋದಾನು. 
ಹಾಗೆಯೇ ಮಗನಲ್ಲ ಸಂಶಯ ಬಂದಕ್ಕೆ ಅವನು ತುಸ ಮನೆಯನ್ನು 
ಬಿಟ್ಟು ಹೋಗಬಹುದು. ಮಿತ್ರರೊಳಗೆ ಸಂಶಯ ಬಂದರೆ ಮಿತ್ರತ್ವ 
ವನ್ನು ಕತ್ತರಿಸಿ ಹಾಕಬಹುದು. ಹೆಂಡತಿಗೆ ಗಂಡನಲ್ಲಿ ಸಂಶಯ ಬಂಡಕನ್ನ 
ಆ ಬಡಪಾಯಿ ತೆಸ ಗಿರಬೇಕು. ಆದರೆ ಗಂಡನಿಗೆ ಹೆಂಸತಿಯ ಮೇಲೆ 
ಸಂಶಯ ಬಂದರೆ, ಷಃ ಗತಿ ಮುಗಿಯಿತು. ಅವಳು ಹೋಗುವುದೆಲ್ಲಿಗೆ ? 
ಹಿಂದೂ ಸ್ತ್ರೀ, ಸ್ಯಾಯಸ್ಕಾನಕ್ಕೆ ಹೋಗಿ ವಿನಾಹ ವಿಚ್ಛೇದ ಮಾಡಿಕೊಳ್ಳು 


೪೪ ಗಾಂಧೀ ಗ್ರಂಥಮಾಲೆ 


ವಂತಿಲ್ಲ. ಅವಳೆಗೆ ಯಾವ ಜ್ಯ ರೂಪದ ಪರಿಹಾರವೂ ಇಲ್ಲ. ನಾನು 
ಹೀಗೆ ನನ ಹೆಂಡತಿಯನು ಸಂಕಟ ಟಿಸಡಿಸಿದುದನ್ನು ಮರೆಯಲಾರೆನು; 
ಮತ್ತು ನನ್ನನ್ನು ಕ್ಷಮಿಸಿ ಕೊಳ್ಳ ದಾ ಲಾರೆನು. ನಗೆ ಅಹಿಂಸೆಯ ಸೂಕ್ಷ್ಮ 
ಜಾ ನವ್ರಂಟಾದಾಗಲೇ ಈ ಸಂಶಯ ಪೂರ್ತಿ ನಾಶವಾದುದು. ಆಗ ನನಗೆ 
ಬ್ರಹ್ಮಚರ್ಯದ ಮಹಿನೆ ಗೊತ್ತಾ ಯಿತು. “ಹೆಂಡತಿ ಗಂಡನ ದಾಸಿ 
ಯಲ್ಲ. ಅವಳು ಸಹಚಾರಿಣಿ. ಇಬ್ಬರೂ ಪರಸ್ಪರ ಸುಖದುಃಖದಲ್ಲಿ 
ಸಮಾನರಾಗಿ ಭಾಗಿಗಳು. ಸ್ವತಂತ್ರವಾಗಿ ಕಾರ್ಯ ಮಾಡಲು ಗಂಡನಿಗೆ 
ಇರುವಂತೆ _ ಹೆಂಡತಿಗೂ ಸ್ವಾತಂತ್ರ್ಯವಿದೆ? ಎಂಬುದರ ಅರಿವಾಯಿತು. 
ಆ ಕಾಲದ ನೆನಪು ಬಂದಾಗಲೆಲ್ಲ ನನ್ನ ಮೂರ್ಮತೆ, ವಿಷಯಾಂಧಕೆ 
ಮತ್ತು ನಿಷ್ಕರುಣೆಯ ಬಗ್ಗೆ ಕೋಪ ಬರುತ್ತದೆ. ಆ ಕುರುಡು ಮಿತ್ರತ್ತದ 
ಬಗ್ಗೆ, ಕನಿಕರ ಹುಟ್ಟುತ್ತದೆ 


ಆ 
ಕಳ್ಳತನ ಮತ್ತು ಪ್ರಾಯಶ್ಚಿತ್ತ 


ಮಾಂಸಾಹಾರ ಮಾಡುತ್ತಿದ್ದ ಕಾಲದ ಮತ್ತು ಅದಕ್ಕ್‌ ಹಿಂದಿನ ನನ್ನ 
ಕೆಲವು ದೋಷಗಳನ್ನು ಹೇಳಬೇಕಾದುದು ಇನ್ನೂ ಬಾಕಿಯಿದೆ... ಅವು 
ನನ್ನ ಮಧುನೆಯಾದ ಮೇಲೋ ಅಥವಾ ಅದಕ್ಕೆ “ಮುಂಜೆಯೋ ಸಂಭವಿಸಿ 
ದುವು. 

ನಾನೂ ನಮ್ಮ ಒಬ್ಬ ನೆಂಟನೂ ಸಿಗರೇಟು ಸೇದುವುದರಲ್ಲಿ ತೊಡಗಿ 
ದೆವು. ನಮ್ಮ ಹತ್ತಿರ "ದುಡ್ಡು ಇರಲಿಲ್ಲ. ಸಿಗರೇಟು ಸೇದುವುದರಲ್ಲಿ 
ಏನೋ ಲಾಭವಿದೆಯೆಂದು ನಾವು ಎಣಿಸಿರಲಿಲ್ಲ. ಅದರ ವಾಸನೆ ನಮ್ಮನ್ನು 
ಆಕರ್ಷಿಸಲಿಲ್ಲ. ಹೊಗೆ ಬಿಡುವುದರಲ್ಲಿ ಏನೋ ಒಂದು ಆನಂವರವಿದೆ 
ಎಂಬುದನ್ನಂತೂ ತಿಳಿದಿದ್ದೆವು--ನಮ್ಮ ಚಿಕ್ಕಪ್ಪನಿಗೆ ಅದರ ರೂಢಿ ಇತ್ತು. 
ಆತನೂ ಉಳಿದವರೂ ಸೇದುವುದನ್ನು ಸಸ ನಾವೂ ಹಾಗೆಯೇ ಮಾಡ 
ಬೇಕೆಂದು ಇಚ್ಛೆ ಕೈಯುಂಟಾಯಿತು. "ನಮ್ಮ ಕೈಯಲ್ಲ ಕಾಸಂತೂ ಇರಲಿಲ್ಲ. 
ನಮ್ಮ ಚಿಕ್ಕಪ್ಪ ಸ್ಪ ಸೇದಿ ಎಸೆದಿದ್ದ ತುಂಡುಗಳನ್ನು ಕದ್ದು ಸೇದತೊಡಗಿಷಿವು. 


ಆತ್ಮಕಥೆ ೪೫ 


ಅದರೆ ಆ ತುಂಡುಗಳು ಯಾವಾಗಲೂ ಸಿಗುತ್ತಿರಲಿಲ್ಲ. ಸಿಕ್ಕಿದರೂ 


ಅಪ್ರಗಳಿಂದ ತುಂಬ ಹೊಗೆಯು ಬರುತ್ತಿರಲಿಲ್ಲ. ಆದುದರಿಂದ ಮನೆಯ 
ನೌಕರನ ಜೇಬಿನಿಂದ ಒಂದೆರಡು ಬಿಲ್ಲೆಗಳ "ನ್ನು ಕದ್ದು, ದೇಶೀ ಸಿಗಕೇಟು 


ಗಳನು ಸೇದುತ್ತಿದ್ದೆವು. ಆದರೆ ಅವುಗಳನ್ನು ಎಲ್ಲಿ ಇಟ್ಟುಕೊಳ್ಳುವುದು 
ಎಂಬುದೇ ಸಮಸ್ಯೆಯಾಗಿದ್ದಿ ತು. ಹಿರಿಯರ ಎದುರಿಗೆ ಸೇದುವುದು ಸಾಧ್ಯ 
ವಿರಲಿಲ್ಲ. ನಾಲ್ಕಾರು ಗನ್ನು ಕದ್ದು ಕೆಲವು ವಾರ, ಸಾಗಿಸಿದೆವು. 
ಇಷ್ಟರಲ್ಲಿ “ಒಂದು ಗಿಡವಿದೆ (ಅದರ ಹೆಸರು ಜಾ ಶ್ಲ ಸಕವಿಲ್ಲ) ಅದನ್ನು ಸಿಗರೇಟಿನ 
ಹಾಗೆ ಹಚ್ಚಿ ಕೊಂಡು ಸೇದಬಹುದೆಂದು” ನ್‌ ಅದನ್ನೇ ಹತ್ತಿಸಿ 
ಕೊಂಡು ಸೇತೊಡಗಿದೆವು. 

ಆದರೆ ನಮಗೆ ಅದಂಂದ ಸಂತೋಷವಾಗಲಿಲ್ಲ. ನಮ್ಮ ಸರಾಧೀನಶೆ, 
ನಮ್ಮನ್ನು ಚುಚ್ಚ ತೊಡಗಿತು, ದೊಡ್ಡವರ ಅಪ್ಪಣೆಯಿಲ್ಲದೆ ಏನೂ ಮಾಡುವೆ 
ಹಾಗಿಲ್ಲ, ಇದನ್ನು ಸಹಿಸಲು ಅಸಾಧ್ಯವಾಯಿತು ಕೊನೆಗೆ ಬೇಸರಗೊಂಡು 
ಆತ್ಮಹತ್ಯೆ ಮಾಡಿಕೊಳ ಳ್ಳೆಲು ರಿರ್ಧರಿಸಿದೆವು. 

ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಗೆ? ವಿಷವನ್ನು ಎಲ್ಲಿಂದ 
ತರುವುದು? ದೆತ್ತೂರದ ಬೀಜ ತಿಂದರೆ ಮನುಷ್ಯ ಸಾಯುವನೆಂದೈ 
ಕೇಳಿದ್ದೆವು. ಕಾಡಿನಲ್ಲಿ ಅಲೆದು ಬೀಜವನ್ನೂ ತಂದೆವು. ಮುಹೂರ್ತವನ್ನು 
ಒಂದು ದಿನ ಸಂಜೆಗೆ ಇಟ್ಟು ಕೊಂಡೆವು 2 ದೇವಸ್ಥಾ ನಕೆ 
ಹೋಗಿ ದೇವರೆ ದರ್ಶನಮಾ ಗೆ ದೀಸಕ್ಕೆ ತುಪ ಹಾರಿ, ಏಕಾಂತ ಸಳ ಶೆ 
ಹೋದೆವು. ಆದರೆ ನಿಷ ಕುಡಿಯಲು ಜ್ಲೈರ್ಯವಾಗಲಿಲ್ಲ, ತತ್‌ಕ್ಷಣ ಪ್ರಾಣ 
ಹೋಗದಿದ್ದರೋ? ಕೊನೆಗೆ ಆತ ಒಹತ್ಯದಿಂದ ಲಾಭನೇನು? ಪರಾಧೀನ 
ರಾಗಿದ್ದರೆ ತಾನೆ ಏನು? ಮುಂತಾದ ವಿಚಾರಗಳು ಮನಸ್ಸಿನಲ್ಲಿ ಬಂದವು. 
ಮೂರು ನಾಲ್ಕು ಬೀಜಗಳನ್ನು ತಿಂದೆವು. ಇನ್ನು ಹೆಚ್ಚಿಗೆ ಸ ಲು ಥೈರ್ಯ 
ಬರಲಿಲ್ಲ. ಇಬ್ಬರೂ ಸಾವಿಗೆ ಹೆದರಿರೆವು ರಾಮಶೇವರ ಸೇವನಾ ನಕ್ಕೆ 
ಹೋಗಿ ದರ್ಶನ ರಂಡಿ ಶಾಂತರಾಗಿ ಆತ್ಮಹತ್ಯೆಯ ವಿಚಾರವನ್ನು ಟಿ 
ಬೇಕೆಂದು ನಿಶ್ಚ ಯಿಸಿದೆವು. 

ಆತ ಹತ್ಯೆಯ ನಿಚಾರ ವೊಡುವುದು ಸುಲಭ. ಆದರೆ ಆತ್ಮಹತ್ಯ 
3 ಮಾಡಿಕೊಳ್ಳುವುದು ಸುಲಭವಲ್ಲ, ಅಂದಿನಿಂದ ಯಾರಾದರೂ ಆತ್ಮಹತ್ಯೆ 


೪೬ ಗಾಂಧೀ ಗಂಥಮಾಃ 


ಮಾಡಿಕೊಳ್ಳು ವೈವೆಂದು ಹೆದರಿಸಿದರೆ, ನಾನು ಅದನ್ನು ಭಾ 

ಆತ್ಮ ಕತೆ ಯ ವಿಚಾರದಿಂದ ಒಂದು ಪರಿಣಾಮವಾಯಿತ ನಾವಿಬ್ಬ ರೂ 
ಸಿಗರೇಟು ಹಿಂಡುಗಳನ್ನು ಸೇದುವುದನ್ನೂ ಆಳಿನ ಜೇಬಿನಿಂದ ಕಾಸು ನಿ 
ವುದನ್ನೂ ಬಿಟ್ಟು ಬಿಟ್ಟೆವು ವು... ಹೊಡ ವನಾದ ಮೇಲೆ ಸಃ ಸೇದುವ ಆಸೆ 


೧ 
ನರಗೆ ಎಂದೂ ಉಟ ಸ ಈ ಅಭ್ಯಾಸ ಅಸಹ್ಯ, ಅಸೆ, ಹಾನಿಕಾರಕ 
ಎಂದು ನಾನು ತಿಳಿದಿದೆ ನೆ. ಜಗತ್ತಿನಲ್ಲಿ ಬೀಡಿ, ಸಿಗರೇಟು ಚಟ ಇಷ್ಟು 


ಏಕೆ ಎಂಬುದು ಕ ಅರ್ಥವಾಗಿಲ್ಲ. ಸೈ ಭಾನ ತುಂಬ ಕುಳಿತ ಜನ 
ಸಿಗರೇಟು ಸೇದುತ್ತಿ ದ್ದರೆ ರ, ಅಲ್ಲಿ ಕುಳಿತುಕೊಳ ಳ್ಳಲು ನನಗೆ ಕ ಕಷ್ಟ ವಾಗುತ್ತದೆ. 


ಸಿಗರೇಟು ಚೂರುಗಳ ನ್ನು ಸದು ದು ಸಿಗೆರೇಬಿಗಾಗಿ ನೌಕರನ ಜೇಬಿನ 
ಕಾಸು ಕೆದ್ದುದು ಇವಕ್ಕಿಂತ ಮುಖ್ಯವಾದುದು ಇವುಗಳಾದ ಮೇಲೆ ನಾನು 
ಮಾಡಿದ ಕಳ್ಳತನ. ಸೀಗರೇಟಗಾಗಿ ಕಾಸು ಕದ್ದಾ ಗ ನನಗೆ ೧೨-೧೩ ಅಥವಾ 
ಇನ್ನೂ ಕಡಿಮೆ ವಯಸು. ಮತ್ತೊಂದು ಕತ ತನ ಮಾಡಿದಾಗ ನನ್ನ 
ವಯಸ್ಸು ಹದಿನೈದು ಆಗಿದ್ದಿತು, ಆ ಕಳವು ನ್ನ್ನ ಮಾಂಸಾಹಾರಿ ಅಣ್ಣನ 
ಚಿನ್ನದ ಬಳೆಯ ಚೂರು. ಆ ಅಣ್ಣ ಸುಮಾರು ಇಪ್ಪತ್ತೆ ದೆ ರೂಪಾಯಿ 
ಸಾಲ ಮಾಡಿದ್ದನು. ಈ ಸಾಲವನ್ನು ಹೇಗೆ ತೀರಿಸುವುಸಿಂದು ನಾವಿಬ್ಬಗೂ 
ಯೋಚಿಸಿದೆವು. ಅವನ ಕೈಯಲ್ಲಿ ಚಿನ್ನದ ಬಳೆಯಿತ್ತು. ಅದರಿಂದೆ ಒಂದು 
ಚೂರನ್ನು ಕತ್ತ ರಿಸಿಕೊಳ್ಳುವುದೇನೂ ಕಷ್ಟವಾಗಲಿಲ್ಲ. 

ಡಗ.ಕತ್ತರಿಸಿ. ಸಾಲ ತೀರಿಸಿದುದಾಯಿತು. ಆಡಕೆ ನನಗೆ ಅದನ್ನು 
ಸಹಿಸಲಾಗಲಿಲ್ಲ, ಮುಂದೆಂದೂ ಕಳ್ಳತನ ಮಾಡುವುದಿಲ್ಲವೆಂದು ನಿಶ್ಚಯಿಸಿ 
ಬಿನು , ತಂಜಿಯಲ್ಲಿ ಹೋಗಿ ತಪ್ಪು ಒ ಒಪ್ಪಿ ಕೊಳ್ಳ ಬೇಕೆಂದು ಮನಸ್ಸಿಗೆ ಬಂದಿತು. 
ಆದರೆ ಅವರ ಮುಂದೆ. ಬಾಯಿ ತೆಕಿಸುವುದೇ ಕಷ್ಟ ವಾಯಿತು. ಅವರು 
ಹೊಡೆಯುವ ಭಯನೇನೂ ಇರಲಿಲ್ಲ, ಅವರು ನನನ್ನು ಯಾವಾಗಲೂ 
ಹೊಡೆದುದು ಜ್ಞಾಸಕನಲ್ಲ. ಅವರಿಗೆ ತುಂಬ: ಸಂತಾಸವುಂಟಾಗಿ ತಮ್ಮ 
ತಲೆ ಕತೆಯನ್ನೇ ಚಚ್ಚಿ ಕೊಳ್ಳ ಬಹುದೆಂಬ ಭಯ ನನಿಗಿದ್ದಿ ತು. ಕೊನೆಗೆ: “ಏನೇ 
ಆಗಲಿ, ಎಲ್ಲವನ್ನೂ ಅವರಿಗೆ ಹೇಳಿಬಿಡಬೇಕು. ೬ ಸನ್ನು ಒಪ್ಪಿಕೊಳ್ಳದೆ 
ಆತ ದ್ಧಿ ಯಿಲ್ಲ? ಎನಿಸಿತ್ತು. ಚ್‌ 


ಆತ್ಮಕಥೆ ಲ 


ಕೊನೆಗೆ -ಕಾಗದದಲ್ಲಿ ಎಲ್ಲ ವನ್ನೂ ಬರೆದು ಕೊಟ್ಟು ಅವರ ಕ್ಷಮೆ 
ಬೇಡಬೇಕೆಂದು ಸನಿರ್ಧರಿಸಿದೆನು. ಉಗಿದವನ್ನು ಬಸ ಜಯ ನಾನೇ 
ಅದನ್ನು ಅವರ ಕೈಗೆ ಕೊಟ್ಟೆ ನು. ಜತೆಗೆ ನನ್ನೆ ತಹ ನ್ನು ಒಪಿ ಕೊಂಡು 
ಕ್ರಿತೆ ವಿಧಿಸುವಂತೆ" ಕೇಳಿ ಎಕೆ ರಃ ಖಿಸಕೂತಿಹೆಂದೂ “ನ್ನು ಮುಂದಿ 
ಇಂತಹ ಅಪರಾಧ ಸತ ವೆಂದೂ ಪ ತಜ್ಞೆ ಮಾಡಿದ್ದೆ ನು. 
ತಂಸೆಯವರಿಗೆ: ಚಿ €ಟೆಯನ್ನು ಕೊಟ್ಟಾಗ, ನನ್ನ ಕ್ರೈ ಇಲು ನಡುಗಿತು. 
ಆ ಸಮಯದಲ್ಲಿ a ಬೆಗಂಡರ "`ಕೋಗದಿಂದ” ನರಳುತ್ತಿದ್ದರು. 
ಹಾಸಿಗೆಯನ್ನು ಬಿಟ್ಟು ಬರಿಯ ಹಲಗೆಯ ಮೇಲೆ ಮಲಗಿದ್ದರು. ನಾನು 
ಹೋಗಿ ಶಾ; ನಡವನ್ನು. ಕೊಟ್ಟು ಅವ: ವಂದೆ ಕುಳಿಕಿನು. 
ಅವ: ಕಾಗದವನ್ನು ಓದಿದರು. ಮುತ್ತಿನಂತಹ ಕಣ್ಣಿ €ರು 
ಎಗದದ ಇಟ ಬಿದ್ದು ಅದನ್ನು ತೋಯಿಸಿತು. ಸ್ವಲ್ಪ ಹೊತ್ತು 
We ಪ ಮುಚ್ಛಿ ಕೊಂಡಿದ್ದರು. ಸಾ ಚೀಟಿಯನ್ನು ಹರಿದು ಹಾಕ್‌: 
ಗು ಓದುವುದಕ್ಕಾಗಿ ಎದ್ದು ಕುಳಿತಿದ್ದವರು ಮಕ್ಕೆ ಮಲಗಿ 
ೊಂ ಸರು. 
ಇ ಅತೆ ತ್ರೈ ನು. ನಮ್ಮ ತಂದೆಯ ದುಃಖ ಕಣ್ಣಿಗೇ ಕಾಣುತ್ತಿತ್ತು. 
ನಾಣು ಚಿಶ er ಅದನ್ನು ತ ಆ KE 


ಈ. 


ಈಗಲೂ ನನ್ನ್ನ ಶ್ನೆ ನನೋತೆಕೆ ಬೆ ಎದುರಿಸ ಅಸ ಸ್ಥೆ ಷ್ಟವಾಗಿದೆ. 

ಆ ಕಣ್ಣೇರಿನ ಮುತ್ತಿನ ಹನಿಗಳ ಹ. ನನ್ನ ಕಲ್ಮಶವನ್ನು 
ಕೊಚ್ಚೆ ಹೌಕಿತು: ನಾನು ಶುದ ನಾದೆನು. ಅನುಭವಿಸಿದವರಿಗೆ ಮಾತ್ರ 
ಮವೇನೆಂಬುದು ಗೊತ್ತು. ತ ಒಂದು ಗೀತೆ ಹೇಳುವಂತೆ, 
ರಾಮಬಾಣ ೫ೂಕೃವನು ಮಾತ್ರ ಅದರ ಶಕ್ತಿಯನ್ನು ಅರಿಯಬಲ್ಲ. 
| ಇದು ನನಗೆ ಅಹಿಂಸೆಯ ಪೃತ್ಯಕ್ಷ ಪಾಠನಾಯಿತು. ಆ ಸಮಯ 
ದಲ್ಲ ಇದೆಲ್ಲಿ ಶಿತೃವಾತ್ಸಲ್ಯವ ಹೊರತು ನನಗೆ ಮತ್ತೇನೂ ಹೆಚ್ಚು 
ಕಾಣಲಿಲ್ಲ. ಆದರೆ ಳಃ ಅದು ಶುದ್ಧ ಅಹಿಂಸೆಯೆ.ಂ್ಠ ನನಗೆ ಕು 
ಅಹಿಂಸೆ, ವ್ಯಾಪಕನಾಗಿ ಹರಡಿದರೆ ಅದರ ಸಾ ಯಾವೂ ಹೊರ 
Kes ಅದೆರೆ ಶಕ್ತಿ ಗೆ ಕೊನೆಯೇ ಇಲ್ಲ. 


ಆಸೇ 


ಛಲ ಗಾಂಧೀ ಗ್ರಂಥಮಾಲೆ 


ಇಂತಹ ಶಾಂತಿಮಯ ಕ್ಷಮೆ ನಮ್ಮ ತಂಜಿಯ ಸ್ವಭಾವವಾಗಿರಲಿಲ್ಲ. 
ಅವರು ಸಿಟ್ಟಾಗುತ್ತಾರೆ, ಬಯ್ಯುತ್ತಾರೆ. ತಮ್ಮ ತಲೆಯನ್ನು ಚಚ್ಛಿಕೊಳ್ಳ 
ಬಹುದು ಎಂದು ನಾನು ಭಾವಿಸಿದ್ದೆ ನು. ಆದರೆ ಅವರು ಅದ್ಭುತ ಶಾಂತಿಯ 
ರೂಸವೇ ಆಗಿದ್ದರು. ಇದು ನಾನು ಶುದ್ಧ ಹೃದಯದಿಂದ ನನ್ನ ತಪ್ಪನ್ನು 
ಒಪ್ಪಿ ಕೊಂಡುದರ ಪರಿಣಾಮನೆಂದು ಭಾವಿಸುತ್ತೆ, ಷ್ಟಿ; ಕ್ಷಮಿಸುವ 
ಅಧಿಕಾರವುಳ್ಳ ವರ ಮುಂಸೆ ನಮ್ಮ ತನ ನ್ನು ಒಪಿ ಕೊಂಡು, ಇನ್ನು 
ಮುಂಜಿ ಸಾಗಿ ಮಾಡುವು ದಿಲ್ಲವೆಂದು ಪ್ರತಿ ಮಾಡುವ ಅತ್ಯಂತ 
ಪರಿಶುದ್ದ ಪ್ರಾಯಶ್ಚಿತ್ತ. ನಾನು ಹಾಗೆ ನಡೆದುದರಿಂದ ನಮ್ಮ ತಂದೆ, 
ನನ್ನ್ನ ವಿಷಯದಲ್ಲಿ ನಿಶಿ ಂತರಾದರು. ಅವರಿಗೆ ನನ್ನಲ್ಲಿದ್ದ ಅಗಾಧ ಪ್ರೇಮ, 
ಇನ್ನೂ ಅಧಿಕವಾಯಿತು, 


೯ 
ನಮ್ಮು ತಂದೆಯ ಮರಣ ಮತ್ತು ನನ್ನ ಇಮ್ಮಡಿ ಅವಮಾನ 


ಗ ನಾನು ಹೇಳುತ್ತಿರುವುದು ನನ್ನ ಹದಿನಾರನೆಯ ವಯಸ್ಸಿಗೆ 
ಸಂಬಂಧಪಟ್ಟುದು. ನಾನು ಮೊದಲೇ ಹೇಳಿರುವಂತೆ, ನಮ್ಮ ತಂಜಿ 
ಭಗಂದರ ರೋಗದಿಂದ ನರಳುತ್ತಿದ್ದರು. ನಮ್ಮ ತಾಯಿ, ಒಬ್ಬ ಹಳೇ 
ಆಳ್ಕು ಮತ್ತು ನನ್ನ್ನ ಮೇಲೆಯೇ ಅವರ ಶುಶ್ರೂಸೆಯ ಸ್ಟ 
ಹೊರೆ ಬಿದ್ದಿದ್ದಿತು. ನಾನು ದಾದಿಯಂತೆ ಸೇವೆ ಮಾಡುತ್ತಿದ್ದೆನು. ಗಾ 
ವನ್ನು ತೊಳೆದು ಬಟ್ಟಿ ಕಟು ವುದು ಔಷಧಿ ಕೊಡುವುದು. ee 
ಗಳನ್ನು, ಪುಡಿಮಾಡಿ ತಯಾ ಸುವುದು, ಇವು ನನ್ನ ಮುಖ್ಯ ಕೆಲಸವಾಗಿ 
ದ್ದುವು. ರಾತ್ರಿ ಅವರ ಕಾಲುಗಳನ್ನು ಅದುಮುತ್ತಿದ್ದು ಮತ್ತೆ ಅವರಿಗೆ 
ನಿದ್ರೆ ಬಂದಾಗೆ ಅಥವಾ ಅವರು ಹೋಗು ಎಂದು ಹೇಳಿದಾಗ ನಾನು 
ಹೋಗಿ ಮಲಗಿಕೊಳ್ಳು ತ್ತಿದ್ದೆನು. ಈ ಸೇವೆ ನನಗೆ ಬಹಳ ಪ್ರಿಯ 
ವಾಗಿದ್ದಿತು. ಈ ಸೇವೆಯನ್ನು ನಾನು ಎಂದೂ ಉದಾಸೀನ ಮಾಡಿದ 
ಜ್ಞಾ ಪಕವಿಲ್ಲ. ಅದು ನನ್ನ್ನ ಫಾ )ಢಶಾಲೆಯ ದಿನಗಳು. ಆದುದರಿಂದ 
ನನ್ನ ನಿತ್ಯ ಕಾರ ಗಳನ್ನು ಮಾಡಿಕೊಡು ಉಳಿದ ಕಾಲವನ್ನು ಶಾಲೆಗೂ 
ನನ್ನು ಕಸಿಯ ಸೇನೆಗೂ ವಿನಿಯೋಗಿಸುತ್ತಿದ್ದೆನು. ನಮ್ಮ ತಂದೆ 


ಆತ್ಮಕಥೆ ೪೯ 


ಹಕೋಗೇದು ಕೇಳಿದಾಗ್ಯ ಆಥವಾ ಆವರ ಆರೋಗ್ಯ ತೃಪ್ಪಿಕರವಾಗಿದ್ದಾಗ 
ಜೆ 


ಮಾತ್ರ, ನಾನು ಸ ನಗಾಡಲು ಶೋಗುತ್ತಿದ್ದೆನು... ಅಬೀ ಸಮಯ 
ದಲ್ಲಿ ನನ್ನ ಹೆಂಡತಿ ಗರ್ಭವ&ಿಯಾಗಿದ್ದಳು, ಇಂದು ಯೋಚಿಸಿದಕ್ಕೆ ಆದು 
ನನ್ನ್ನ ದ್ವಿಗುಣ ಆವಮಾನವಾಗಿ ಕೋರುತ್ತದೆ. ನನ್ನ ವಿಷಯ ಸುಖಲಾಲಸೆ 
ಹಾಗಿದ್ದಿತು. ವಿದ್ಯಾರ್ಥಿಯಾದ ನನಗೆ, ಇನ್ನೂ ಹೆಚ್ಚು ಸಂಯಮ 
ಇರಬೇಕಾಗಿದ್ದಿತು. ನನ್ನ ವ್ಯಾಸನ ನನ್ನ ವಬಖ್ಯ ಸಹನಾ 
ನನ್ನ ನಿತ್ಯ ಸೇವೆ ಅದಕ್ಕಿಂತಲೂ ಮುಖ್ಯ ಸರ್ತವ್ಯವಾಗಿದ್ದಿತು. ನನ್ನ 


ವಿಷಯಸುಖದ ಆಸ್ಕೆ ಈ ಕರ್ತವ್ಯ ಗಳನ್ನೆಲ್ಲ ಮೀರಿಸಿತು. "ಬಾಲ್ಯದಿಂದ. 
ಶ್ರವಣನು ನನ್ನ ಆದರ್ಶವಾದದ್ದು ವ್ಯರ್ಥವಾಯಿತು. ಪ್ರತಿ ರಾತ್ರಿಯೂ, 
ನನ್ನ್ನ ಕೈಗಳು ನಮ್ಮ ತಂದೆಯ ಕಾಲನ ನ್ನ್ನ ಒತ್ತು ರುವಾಗ, ನನ್ನ ಮನಸ್ಸು 
ಶಯನಗೃಕದಲ್ಲಿ ನಿಕರಿಸುತ್ತಿದ್ದಿತು;  ಆದರ್ಲಿಯೂ, ವೆ ೈದ್ಯಶಾಸ್ತ್ಯ ವ 
ವ್ಯವಹಾರ ಶಾಸ್ತ್ರವೂ ಧರ್ಮಶಾಸ್ತ್ರ ಯಾವ ಸಮಯ ದ ಸ್ರ್ರಂಗ 
ತ್ಯಾಜ್ಯವೆಂದು ೩ಉುತ್ತರೋ ಆ ಸನ:ಯಲ್ಲಿ ತಂಬಿಯ ಶುಶೂಸೆಯೇದ 
ನನಗೆ ಬಿಡುಗಡೆ ದೊರೆತ ಕೂಡಲೇ, ನಾನು ಆವರಿಗೆ ನವ ಸೃರಿಸಿ ನೆಟ್ಟಿಗೆ 
ಶಯನಗೃ ಹಕ್ಕೆ ಹೋಗುತ್ತಿದ್ದೆ ಇನಿ. ದಿನದಿನಕ್ಕೆ ನಮ್ಮ ಕಟ ಕಾಯಿಲೆ 
ಹೆಚ್ಚುತ್ತಾ ಶೋಗುತ್ತಿದಿತು. ಓೇಶೀಯ ವೈದ್ಯ ರು ತಮ್ಮ ಲೇಷಗಳನ್ಸು 
ಹಚ್ಚಿದರು. ಹಕೀಮರು ತಮ್ಮ ಪಟ್ಟಿಗಳನ್ನು ಹಚ್ಚದೆ. ಸದ ವೈದ್ಯರು 
ತಮ್ಮ ಔಷಧಿ ಕುಡಿಸಿದರು. ಇಂಗ್ಲಿಷ್‌ ಡಾಕ್ಟರ್‌ ತಮ್ಮ ಸಾಹಸ ತೋರಿಸಿ, 
ದರು, ಶಸ್ತ್ರವೈದ್ಯರು ಶಸ್ತ್ರ ಜಕಿತ್ಸೆಯ ೭ ೂಂತು ಬೇರೆ ಜರಿ. ಇಲ್ಲವೇದಗು. 
ಆದರೆ ನಮ್ಮ ಕುಟುಂಒದ ವೈದ್ಯರು ಆದಕ್ಕೆ ಆಡ್ಡಿ "ಯಾಗಿ, ಇಂಥ ಇಳಿವ ಖಸ್ಸಿ 
ನಲ್ಲಿ ಶಸ್ತ್ರಚಿಕಿತ್ಸೆ ಇರೋ ಆನ ಹೆಸಬಿವಾಸಿಂಯಾದವರಾ 
ರುದಕಿಂದ, ಆವರ ವತಾಕೇ ನಡೆಯಿತು. ಸ್ತ್ರಚಿಕಿಕ್ಸೆ ಗಾಗಿ ಕೊಂಡ ಆನೇಕ 
ಔಷಧಿಗಳ ವೃರ್ಥವಾದುವು. ಶಸ್ತ್ರ ಚಿತೆ ಗೆ ಸವ ಕೊಟ್ಟಿದ್ದಗ್ಕೆ ಕೋಗ 
ಗುಣವಾಗುತ್ತಿದ್ದಿ ತೆಂದು ನನ್ನ್ನ ನಂಬಿಕೆ. "'ಅಗುವುದಾಗಿದ್ದ ಶಸ್ತ್ರ ಚಿಕಿತ್ಸೆ 
ಬೊಂಬಾಯಿನ ಅಂದು ಹೆಸರುವಾಸಿಯಾಗಿದ್ದ ಒಬ್ಬ ವೈದ್ಯರಿಂದ ಆಗುವು 
ದಿತ್ತು. ಆದರೆ ದೇವರ ಇಚ್ಛೆ ಬೇರೆಯಾಗಿದ್ದಿತು. ನಮ್ಮ ತಂದೆ ಅನುಸ 
ಯೋಗಿಯಾದ, ಶಸ್ತ್ರ ಚಿಕಿತ್ಸೆಗೆ ಸಂಬಂಧಸಟ್ಟಿ ಔನಧ ಉಪಕರಣಗಳನ್ನು 


೫೦ ಗಾಂಧೀ ಗ್ರಂಥಮಾಲೆ 


ತೆಗೆದುಕೊಂಡು ಬೊಂಬಾಯಿರಿಂದೆ ಹಿಂದಿರುಗಿದರು. ಅವರು ಬದುಕುವ 
ಅಸಿಯನ್ನೇ ಬಿಟ್ಟರು. ದಿನ ಕಳೆದೆಂತಿ ಅವರ ಶಕ್ತಿ ಪೂರ್ಣವಾಗಿ ಕಡಿಮೆ 
ಯಾಯಿತು. ದೇಹಬಾಧೆಯನ್ನು ಹಾಸಿಗೆಯಲ್ಲಿಯೇ ತೀರಿಸಿಕೊಳು ವಂತೆ 
ನಾವು ಅವರನ್ನು ಬಲಾತ್ಮೆರಿಸಿದೆಪು, ಆದಕೆ ಅವರು ಇದಕ್ಕೆ ಏನಾದರೂ 
ಕಡಿಯೆವರೆಗೂ ಒಪ್ಪಲಿಲ್ಲ. ಪ್ರತಿಸಲ ಏಳುವಾಗಲೂ ತುಂಬ ಯಾತನೆ 
ಯಾದರೂ ಹಾಸಿಗೆಯಿಂದ ಎದ್ದು ಹೋಗುತ್ತಿದ್ದರು, ಬಾಹ್ಯ ಶುದ್ಧ ತೆಯ 
ವಿಷಯದಲ್ಲಿ ನೈನ್ಯವ ಧರ್ಮಳಯೆಮಿ ಗೆಳು ಬಹಳ ಕಠಿಣ. ಬಾಹ್ಯ "ಹದಿ 
ಆವಶ್ಯಕ. ಪಾಶ್ಚಾತ ತ್ಯ ವೈದ್ಯಸ ಪದ ತಿಯಕ್ಲಿ, ಸ್ನಾನ, ಬೀಹಬಾಧೆ ನಿವಾರಣೆ ಎಲ್ಲ 
ಹಾಸಿಗೆಯಲಿಯೇ ಸಾಧ್ಯ, ಇದರಂದ ರೋಗಿಗೊ ಕಷ್ಟ ವಿಲ್ಲ. ಈ ಸ್ವಚ್ಛತೆ 
ವೈಷ್ಣವ ಧರ್ಮಕ್ಕೆ ಅನುಕೂಲವಾಗಿದೆ. ಆದರೆ ನಮ್ಮ ತುಜೆ ಸ್ನಾನಾದಿ 
ಗಳನ್ನು ಸಟ ಹಾಸಿಗೆಯಿಂದ ಏಳಲು ಹಠ ಹಿಡಿದು, ಆದರಂತೆ ನಡೆಸು 
ತ್ತಿದ್ದ ದನ್ನು ನೋಡಿ ನನಗೆ ಆಶ ಶರ್ಯವುಂಬಾಗುತ್ತಿದ್ದಿ ತು. ಮನಸ್ಸಿನಲ್ಲಿ 
ಅವರನ್ನು ಸ್ತುತಿಸಿದೆನು. 


ಅವರ ಅವಸಾನದ ಘೋರ ರಾತ್ರಿ ಬಂದಿತು. ನನ್ನು ಚಿಕ್ಕಪ್ಪ, ಆಗ 
ರಾಜಕೋಟಿಯಲ್ಲಿದ್ದರು. ನಮ್ಮ ತಂದೆಯವರ ಕಾಯಿಲೆ ಹೆಚ್ಚಾದುದನ್ನ್ನು 
ಕೇಳಿ, ಅವರು ರಾಜಕೋಟಿಗೆ ಬಂದಿದ್ದರೆಂದು ನನ್ನ ನೆನಪು, "ಆ 
ಅಣ್ಣತಮ್ಮ ದಿರಲ್ಲಿ ಗಾಢ ಪ್ರೇಮನಿದ್ದಿತು. ಚಿಕ್ಕಪ್ಪ, ಹಗಲೆಲ್ಲ ತಂದೆಯ 
ಹಾಸಿಗೆಯ ಒಳಿಯೇ ಕುಳಿತಿರುತ್ತಿದ್ದರು. ರಾತ್ರಿ, ನಮ್ಮನ್ನೆಲ್ಲ ಮಲಗಲು 
ಕಳುಹಿಸಿ, ತಾವು ತಂದೆಯ ಮಗ್ಗು ಲಲ್ಲಿಯೇ ಮಲಗುತ್ತಿ ದ್ದರು. ಅಂದು 
ತ್ರಿ ಸುಮಾರು ಹತ್ತುವರೆ, ಹನ್ನೊಂದು ಗಂಟಿ ಆಗಿದ್ದಿತು, ನಾನು ತಂದೆ 
ಯವರ ಕಾಲು ಒತ್ತುತ್ತಿದ್ದ ನು. ಚಿಕ್ಕಪ್ಪ, "ಸೀನು ಹೋಗಿ ಮಲಗಿಕೊ. 
ನಾನು ಕುಳಿತಿರುತ್ತಿೀನೆ” ಎಂದು ಹೇಳಿದರು. ನಾನು ಸಂತೋಷದಿಂದ 
ಶಯನಗೃ್ಭ ಹಕ್ಕ ಹೋದಿನು. ನನ್ನ ಹೆಂಡತಿ, ಪಾಸ, ಗಾಢನಿಪ್ರಿಯಲ್ಲಿದ್ದ ಳು. 
ಆದೆಕೆ ರ ಮಲಗುವ ಅವಳನ್ನು ಬಿಡಬೇಕಲ್ಲ? ಎಬಿ ಸಿದನು. 
ಆರು ಏಳು ನಿಮಿಷ ಕಳೆದಿರಬಹುದು. "ಅಷ್ಟರ ನೌಕರ ಬಂದು ಬಾಗಿಲು 
ಬಡಿದ. ನಾನು ಗಾಬರಿಯಾದೆ, “ಏಳು, ತಂಜಿಯ ಸ್ಥಿತಿ ತುಂಬ ಕೆಟ್ಟಜಿ” 


ಆತ್ಮಕ ಥೆ ೫೧ 


ಎಂದ. ತಂದೆಗೆ ಬಹಳ ಕಾಖುಲೆ ಎಂಬುದು ನನಗೆ ಗೊತ್ತೇ ಇತ್ತು. ನಾನು 
ಕೂಣಲೇ ಆ ಮಾತಿನ ಕರವನ್ನು ಗ್ರಹಿಸಿ ಹಾಸಿಗೆಯಿಂದ ಎದ್ದು "ನಿಜವಾಗಿ 
ಏನಾಗಿದೆ ಹೇಳು” ಎಂದೆ 


“ತಂದೆ ತೀರಿಕೊಂಡು” ಎಂದು ಉತ್ತರ ಬಂದಿತು. 


ಅಂತೂ ಎಲ್ಲ ಮುಕ್ತಾಯವಾಯಿತು! ಕೈ ಹಿಸುತಿ ಕೊಳ್ಳುವುದೊಂದೇ 
ನನಗೆ ಇನ್ನು ಉಳಿದುದು. ಇನ್ನು ಏತಕ್ಕಾಗಿ ಪಶ್ಯಾ ಇಸ? ನಾನು ತುಂಬ 
aed. ಖೇದಗೊಂಡೆ. ತಂಡೆಯವರ ಕೊಠಡಿಗೆ ಆತುರದಿಂದ ಓಡಿದೆ. 
ಸಾನು ವಿಷಯಾಂಧನಾಗಿನ್ಸದಿದ್ದರೆ ಅಂ ತ್ಯಕಾಲದವರೆಗೆ ನಮ್ಮ ತಂದೆಯ 
ಕಾಲುಗಳನ್ನು ಒತ್ತುತ್ತಲೇ ಇರುತ್ತಿದ್ದೆ. ಅವರು ನನ್ನ್ನ ಹಸ್ತಗಳ ಮೇಲೆ 
ಅವಸಾನ ಹೊಂದುತ್ತಿದ್ದರು. ತಮ್ಮ ಒಗೆಗೆ ಗಾಢ ಭಕ್ತಿ ಹೊಂದಿದ್ದ ನನ್ನ 
ಚಿಕೃಷ್ಥ ಪ ರ್ರೃನನರಿಗೆ ಆ ಅಣ ನ ಆಂತಿನು ಸೇನೆಯ ಭಾಗ್ಯ ದೊರೆಯಿತು. ತಮ್ಮ 
ಲ್‌ ಕಾಲ ಸಮೀಿಸುತ್ತಿ ದ್ದು ದು ನಮ್ಮ ತಂದೆಗೆ ಗೊತ್ತೂಗಿದ್ದಿತೆ ತ್ಮ 
ಅವರು ಕಾಗದ ಲೇಖನಿ ತರಿಸಿ, "ಅಂತ್ಯಕ್ರಿ ಯೆಗೆ ಸಿದ್ಧ ಗೊಳಿಸಿ” ಎಂದು ಕಾಗದ 
ದಲ್ಲಿ ಬಕೆದೆಸು. ಅನಂತರ ಕೈಗೆ ಕಟ್ಟಿಕೊಂಡಿದ್ದ ಕಂಕಣ (ತಾಯಿತಿ) ವನ್ಸೂ 
ಕತ್ತಿನಲ್ಲಿದ್ದ ಚಿನ್ನದ ನೆ ನ ಹಾರವನ್ನು ತ್ರ ಕ್ರೈಸೆದ್ದರು. ನುರುಗಳಗೆ 
ಯಲ್ಲಿಯೇ ಪ್ರಾಣ ಬಿಟಿ ಸಿದ್ದರು. 


ಹಿಂದಿನ ಅಧ್ಯಾಯದಲ್ಲಿ ನವ್ಯ ನಾಚಿಕೆಯ ಪ್ರಸಂಗ” ಎಂದು ನಾನು 
ಸೂಚಿಸಿದುದು ಇದನ್ನೇ. ಸೇವೆ ಮಾಡಬೇಕಾದ ಸಮಯದಲ್ಲಿ ನಾನು 
ವಿಷಯಾಸಕ್ತನಾಗಿದ್ದೆನು. ಈ ಕಳಂಕವನ್ನು ಉಳಿಸುವುದಕ್ಕೂ ಮರೆಯು 
ವ್ರದಕ್ಕೂ ನನ್ನಿ ಂದೆ ಸಾಧ್ಯ ವಾಗಿಲ್ಲ. ನನ್ನ ತಂದೆಶಾಯಿಗಳಲ್ಲಿ ನನ್ನ ಭಕಿ 
ಅಪಾರನಾಗಿದ್ದ' ರೂ, ಆದನ್ಸಗಿ ನಾನು ಏನನ್ನು ತೈಜಿಸಲು ಸಿದ್ದ ವಾಗಿದ್ದ ರೂ 
ಸಾನು ವಿಷಯಾಂಧನಾಗಿದ್ದು ದರಿಂದ ನನ್ನ ತ ಭಕ್ತಿ ಅಸ್ತನ್ಯ ನ್ಯೂನತೆ 
ಯಿಂದ ಕೂಡಿದ್ದಿತು. ನಾನು ಏಕಪತ್ನಿ ವ್ರತಸ್ಥ ನಾಗಿದ್ದರೂ ಕಾಮಾಂಧ 
ನಾಗಿದ್ದೆ. ಈ ಭಎಂನೆ ತಪ್ಪಿಸಿಕೊಳ್ಳಲು ನನಗೆ” ಬಹಳ ಕಾಲ ಹಿಡಿಯಿತು. 
ನಾನು "ನೇಕ ಆತೆ ಪರೀಕ್ಷೆಗಳಿಗೆ ಒಳಗಾಗಬೇಕಾಯಿತು. 


pe WEL 


೫೨ ಗಾಂಧೀ ಗ್ರಂಥಮಾಲೆ 


ನನ್ನ ಇನ್ಮುಡಿ ಅವಮಾನನ ಈ ಪ್ರಕರಣವನ್ನು ಮುಗಿಸುವುದಕೆೇ 
ಮುಚಿ, ಇನನ್ನೂ ಹೇಳಬೇಕು; ಈ ಸಂನಭ:ದಲ್ಲಿ ನನ್ನ ಪತ್ತಿ ಜನ್ಮವಿತ್ತ 
ಶಿಶು ವೂಸು ನಾಲ್ಕ ದಿನಗಳಪ್ಲಿ ಸತ್ಮುಹೋ ಸಿತು. ಬೇಕಿ ಏನು ತಾನೇ 
ಫಳ ದೊಕಿಕೀತು? ನನ್ನ ಈ ಉನಾಸಶಸೆಯಿಂಸ ದಂಸತಿಗಳಾಗಿಸುನನಸು 
ಎಚ್ಚೆತ್ತುಕೊಳ್ಳಲಿ. 
ಇತ್‌: ಕ್ಯ 


೧೦ 


ಧರ್ನುದ ಬೆಳಕು 


ನನ್ನ ಆಸು ಏಳನೆಯ ನಸುಸ್ಸಿನಿಂನ ಹದಿಕಾನನೆಯ ವಖುಸ್ಸಿ ನವೆಗೆ 
ಸಾಕಕಾಶೆಯ2 ವಿಸಿ ಯನ್ನು ಕಲಿಕೆ. ಆದರೆ ಸೂ ಲಿನಪ್ಲಿ ನನಗೆ ಯಾವ 
ಧಾರ್ಮಿಕ ಶಿಕ್ಷಣವೂ ದೊಸಕಲಿಲ್ಲ. ಶಿಕ್ಷಕರಿಂದ ಯಾತ್ರ ನನಗೆ ಸುಲಭ 
ವಾಗಿ ದೊರೆಯಬಸುದಾಗಿನ್ದಿ ತೋ ಅದೂ ದೊರೆಯಲಿಲ್ಲ. ಆದರೂ ಸುತ್ತಲಿನ 
ವಾತಾವ:ಣದಿಂಸಲೇ ನಾನು ಅಷ್ಟು ಇಷ್ಟು ಧರ್ಮ ಭಾವನೆಯನ್ನು ಹೊಂದಿದೆ 
ನೆಂದು ಹೇಳಬಹುದು. ಇಲ್ಲಿ ಧರ್ಮಕ್ಕೆ ವ್ಯಾಪಕ ಅರ್ಥವನ್ನು ಕೊಡಬೇಕು. 
ಧರ್ಮ ಎಂನರೆ ಆತ್ಮಸಾಕ್ಷಾತ್ಕಾರ, ಆತ್ಮಜ್ಞಾನ ಎಂದು ನನ್ನ ಅಭಿಪ್ರಾಯ, 


ವೈಸ್ಣವ ಸಂಪ್ರದಾಯದಲ್ಲಿ ನಾನು ಜನ್ಮ ವೆತ್ತಿದುದರಿಂದ ಆಗಾಗ 
ದೇವಾಲಯಕ್ಕೆ ಹೋಗಬೇಕಾಗುತ್ತಿದ್ದಿತು. ಅವರೆ ನನಗೆ ಅದರಲ್ಲಿ ಶ್ರದ್ಧೆ 
ಉತ್ಪನ್ನವಾಗಿರಲಿಲ್ಲ.. ಜೀನಾಲಯದ ವೈಭವ, ನನಗೆ ಒಪ್ಪಿಗೆ ಆಗಲಿಲ್ಲ. 
ಜೀನಾಲಸಕ್ಕೆ ಹೋಗಿ ಬರುತ್ತಿದ್ದೆವ5 ಅನಾ:ಕಾರಗಳನ್ನು ಕೇಳಿ ಲ; ನನಗೆ 


ಅದರಲ್ಲಿ ಉಸಾಸೀನತೆ ಹುಟ್ಟಿತು. ಇದರಿಂದ ನನಗೆ ಸ್ವಲ್ಪವೂ ಧರ್ಮಭಾವನೆ 
ಜನಿಸಲಿಲ್ಲ. 


ಆದರೆ ದೇನಾಲಖದಿ೨ದ ಕಲಿಖುದುದನ್ನು , ನಮ್ಮ ಕುಟುಂಬನ 
ಬಹು ಕಾಲದ ನೌಕರಳಾದ ಸೇವಕಿಯಿ.ಂದ ಅರಿತನು. ಅವಳಿಗೆ ನನ ್ನಲ್ಲಿದ್ದೆ 
ಪ್ರೇಮನನ್ನು ಇಂದೂ ನೆನೆಸಿಕೊಳ್ಳುತ್ತ ನೆ. ಭೂತಪ್ರೇತಗಳೆಂದಕಿ 
ನನಗೆ ಭಯನೆಂದು ಹಿಂಸೆಯೇ ಹೇಳಿದ್ದೇನೆ. ಈ ಭಯಕ್ಕೆ ರಾಮನಾಮ 


ಆ ತ್ಮಕ ಥೆ ೫೩ 


ಔಸಧಿಯೆಂದು. ರಂಚಿ (ಸೇವಕಿಯ ಹೆಳರು) ನನಗೆ ಹೇಳಿಕೊಟ್ಟ ಳು. 
ರಾಮತಾಮಕ್ಕಿಂತ ಸೆಕ್ಸ ನನಗೆ ರಂಭೆ ಸುಸ್ಲಿಯೇ ಹೆಚ್ಚು hp 
ಇತ್ತು. ಅದರಂತೆ ಭೂತಸೆ ತಗಳ ಭಖುದಿಂದ ತಪ್ಪಿಸಿಕೊಳ್ಳಲು ನಾನ್ಫ 
ಚಿಕ್ಕದಿರಿಂದರೇ ಕಹನ ಜನವನ್ನು ಪ್ರುರಂಭಿಸಿನೆನು. ಅದು 
ಬಹಳ ಕಾಲ ಮುಮುನರಿಯನಿದ್ದರೂ ಬಾಲ್ಯದಲ್ಲಿ ಬಿತ್ತಿದ ಬೀಜ ವ್ಯರ್ಥ 
ವಾಗಿಲ್ಲ. ಇಂದು ರಾಮನಾಮ ನನಗೆ ಅನೋಘ ಶಕ್ತಿಯಾಗಿಸುವುದು 
ರಂಭೆ ಬಿತ್ತಿದ ಆ ಬೀಜದ ಪ ಭಾವವೇ. 

ನಮ್ಮ ಚಿಕ್ಕಪ್ಪನ ಕ ರಾವಣಯಣದ ಪ್ರೇಮಿಖಯಾಗಿನ್ನನು. 
ತಾನೂ ಮತ್ತು ನನ್ನ ಎನಡನೆಯ ಅಣ್ಣನೂ ರಾಮೆಶಕ್ಷೆ ಕರಿಯಲು ಆತನ 
ಏರ್ಪಾಡು ಮಾಡಿನನು. ನಾವು ಅದನ್ನು ಬಾಯಿಸಾಕ ನೆಣಡಿಕೊಂಸು 
ಪ್ರತಿ ದಿನ ಸ್ನಾನ ಮುಗಿದ ಮೇಲೆ ಪಠಿಸುವ ನಿಯಮ ಮಾಡಿಕೊಂಡೆವು. 
ಪೋರ್‌ಬಂಸೆರ್‌ನನ್ಲಿರುನೆವಕೆಗೆ, ಡ್ಯ ಅಭ್ಯಾಸ ನಡೆಯಿತು. ರಾಜಕೋಟಿಯ 
ವಾತಾವ'ಣದಲ್ಲಿ ಈ ಅಭ್ಯಾಸ ಶಿಧಿಲವಾಯಿಕತು. ಅದರಲ್ಲಿಯೂ ನನ್ನ 
ಶೆ ಹೆಚಾಗಿಗೆರಿಲ. ಎರಡು ಕಾಸಣಗಳಿಂನೆ ನಾನು ರಾವಃಸಕ್ಷೆ ಜಿಕ 
J ೫ ೩ 
ತೃತ್ಜೆಕು. ” ನೊಸಲನೆಯಸು, ಕಲಿಸಿಕೊಟ್ಟಿವನಲ್ಲಿ ನನಗಿದ್ದ ಹೆಚ್ಚಾದ 
ಆದರ. ಎಸಸನೆಯದು, ನಾನು ರಾಮನಕ್ಷೆಯನ್ನು ಶುದ್ಧವಾಗಿ ಉಚ್ಛಾರ 
ಮಾಡುತ್ತೇನೆಂಬ ಗರ್ವ. 

ಆದರೆ ನನ್ನ ಹೃದಯದಲ್ಲಿ ಅಳಿಯದ ಉಳಿದ ಬೀಜ: ರಾಮಾಯಣ 
ಪಾರಾಯಣದ್ದು. ಕಾಯಿಲೆಯ ಹೆಚ್ಚು ಭಾಗವನ್ನು ನಮ್ಮ ತಂೆ ಪೋರ” 
ಬಂದೆರ್‌ನಲ್ಲಿ ಕಳೆದರು. ಅಲ್ಲಿ ಅಮೆ ಪ್ರತಿ ರಾತ್ರಿಯೂ ರಾಮಾಯಣ 
ವನ್ನು ಕೇಳುತ್ತಿದ್ದರು. ಅಲ್ಲಿ ರಾಮಾಯಣದ ಕಥೆಯನ್ನು ಮಾಡುತ್ತಿದ್ದ 
ವರು ರಾಮೆಚೆಂದ ಸನ ಪರಮ ಭಕ್ತರಾದ ಬಿರೇಶ್ರ ರಡ ಲಾಧಾ ಮಹಾರಾಜ 
ಕಿಂಬುವನ. ra ಸಂಬುಧವಾಗಿ ಜನರು rE ಕಥೆ ಹೇಳುತ್ತಿ ದ್ಬರು. 
ಅವರಿಗೆ ನೊಸಲು ಕುಸ ರೋಗ ಇದ್ದಿ ತಂತೆ, : ಅವರು ಅದಕ್ಕೆ ಯಾನ 
ಔಷಧವನ್ನೂ ಮಾಸಸಿ "ಬಿರೇಶ್ವರ ಜೀವರಿಗೆ ಸೂಜೆಮಾಡಿದ ಬಿಲ ಪತ್ರೆ 
ಗಳನ್ನೇ ಗಾಯಗಳಿಗೆ ಕಟ್ಟ ರಾಮನಾನೋಚಾ ರಣೆ ಮಾಡುತ್ತಿದ್ದ ರಂತೆ. 

3 ಇದರಿಂದ ಅನರ ಕುಸ್ಮ ಕೋಗ ಪೂರ್ತಿ ಗುಣವಾಯಿತಂತೆ. ಆ ಮಾತು 


೫೪ ಗಾಂಧೀ ಗಂಥಮಾಲೆ 
ಹ 


ನಿಜವಿದ್ದಿಕಬಹೊಸು, ಇಲ್ಲದಿದ್ದಿ ರಬಹುದು. ನಾವಂತೂ ಅದು ನಿಜವೆಂದು 
ನಂಬಿದೆವು, ಹೌದು ನಿಜವೇ ಇರಬೇಕು. ಏಕೆಂದರೆ ಲಾಧಾ ಮಹಾರಾಜರು 
ಕಥೆಯನ್ನು ಪ್ರಾಗಂಭಿಸಿದ ಕಾಲದಲ್ಲಿ ಅವರ ಜೀಹ ಪೂರ್ಣ ಸಿರೋಗಿಯಾ 
ಗಿತ್ತು. “ರಾಧಾ ಮಹಾರಾಜರ ಸ್ನರ ಮಧುರವಾಗಿತ್ತು. ಅವು ದ್ವಿಸದಿ 
ರಾಡಿ ಹಾಡಿ ಅವುಗಳಿಗೆ ಅರ್ಥ ಹೇಳುತ್ತಿದ್ದರು. ಅವರು ಅನರಲ್ಲಿ 
ತಲ್ಲೀನರಾಗುತ್ತಿದ ದ್ರು ದಲ್ಲದಿ ಶ್ರೋತೃ ಗಳನ್ನು ತಲ್ಲಿ ಬೀನಗೊಳ್ಳಿಸುತ್ತಿದ್ದರು. ಆಗ 
ನನಗೆ ಹದಿಮೂರು ) ವಯಸ್ಸು ಜಾತಕ ಗಿತ್ತು. ಆದರೂ ನನ್ನ, ಮನಸ್ಸು 
ಅದರಲ್ಲಿ ಪೂರ್ಣವಾಗಿ ಲೀನವಾಗಿತ್ತು. ನನಗೆ ರಾಮಾಯಣದ ವಿಷಯ 
ದಲ್ಲಿರುವ ಅತ್ಯಂತ ಪ್ರೇಮದ ತಳಹದಿ, ಈ ಕಥಾ ಶ ವಣದಿಂದಲೇ ಆಹುದು. 
ತುಲಸೀದಾಸನ ರಾಮಾಯಣ ಭಕ್ತಿಮಾರ್ಗದ ಸತತ ಈ ಗ್ರಂಥವೆಂದು 
ಈಗ ನಾನು ಭಾನಿಸುತ್ತೇನೆ. 

ಅನಂತರ ಕೆಲವು ತಿಂಗಳಿಗೆ, ನಾವು ರಾಜಕೋಟಿಗೆ ಬಂಸೆವು. ಅಲ್ಲಿ 
ರಾಮಾಯಣದ ರೀತಿಯಾದ ಕಥೆ ನಡೆಯುತ್ತಿರಲಿಲ್ಲ ಆದರೆ ಪ್ರತಿ 
ಏಕಾದಶಿಯೂ ಅಲ್ಲಿ ಭಾಗವತ ಸಾರಾಯಣ ನಡೆಯುತ್ತಿದ್ದಿತು. ನಾನು 
ಆಗಾಗ್ಗೆ ಅಲ್ಲಿ ಹೋಗಿ ಕುಳಿತುಕೊಳ್ಳು ತ್ರಿದ್ದೆ ನು. ಆಧರೆ ಕಥಾಸಷಂಡಿತ 
ಅದನ್ನು ಆಕರ್ಷಣೀಯವಾಗಿ ಮಾಡಲು 2ಕ್ತನಾಗಲಿಲ್ಲ. ಪಠಣದಿಂದ 
ವಾಚಕನಲ್ಲಿ ಧರ್ಮ ಭಾವ ಹುಟ್ಟಿಸಬಲ್ಲ ಗ್ರಂಥ, ಭಾಗನತವೆಂದು ಇಂಡು 
ನನಗೆ ಗೊತ್ತು,. ಅದರ cas ಅನುನಾಹನನ್ನು ನಾನು ತುಂಬ 
ಉತ್ಸಾಹದಿಂದ ಓದಿಜಿನು. ನನ್ನ ಉಪನಾಸ ಕಾಲದಲ್ಲಿ ಮೂಲ ಭಾಗವ 
ತದ ಕೆಲವು ಭಾಗಗಳನ್ನು ಭಾರತ ಭೂಷಣ ಪಂಡಿತ ಮದನ ಮೋಹನ 
ಮಾಳವೀಯರ ಶ್ರೀನಾಣಿಯಿಂದ ಕೇಳಿನಿನು. ನನ್ನ ಬಾಲ್ಯದಲ್ಲಿ ಇಂಥವರ 
ವಾಣಿಯಿಂದ ಭಾಗವತವನ್ನು ಕೇಳಿದ್ದರೆ, ಆಗಲೇ ನನಗೆ ಇದರಲ್ಲಿ ಗಾಢ 
ಪ್ರೀತಿ ಹುಟ್ಟುತ್ತಿದ್ದಿ ತು ಸ್ತಿ ಸಿತು. "ಚಿಕ್ಕವಯಸ್ಸಿ ನಲ್ಲಿ ಓದಿದ ಗ್ರಂಥಗಳ 
ಶುಭಾಶುಭ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಶಾಶ್ವ ತವಾಗಿ ನಿಲ್ಲುತ್ತದೆ. 
ಈ ಕಾರಣದಿಂದ ನನ್ನ ಬಾಲ್ಯದಲ್ಲಿ ಅಂತಹ ಸದ್ಗ ನಥಗಳನ್ನು ಇನ್ನೂ 
ಹೆಚ್ಚಾಗಿ ಕೇಳಲು ಅನಕಾಶನಾಗದ್ಲಿಬ್ಬನಲ್ಲ ಎಂದು . ನಗಿ ಶಾಕ್ವಿತ ಸ್ಟ 
ತ್ರಾಸವುಂಟಾಗಿದೆ. 


ಆತ್ಮಕಥೆ ೫೫ 


ಎಲ್ಲ ಸಂಸ್ರಜಾಯಗಳನ್ನೂ ಸಮಾನತೆಯಿಂದ *ಾಣುವ ಶಿಕ್ಷಣ, ನನಗೆ 
ರಾಜಕೋಟಿಯಲ್ಲಿ ಶ್ರಮನಿಲ್ಲ ಅಜೆ ದೊರಕಿತು. ಹಿಂದೂ ಧರ್ಮದ ಬೇಕೆ ಬೇರೆ 
ಸಂಪ್ರದಾಯಗಳಲ್ಲಿ ಅಡರವಿಡುವುದನ್ನು ನಾನು ಕಲಿಕೆನು. ಏಕೆಂದರೆ ನಮ್ಮ 
ತಂದೆತಾಯಿಗಳು ವಿಷ್ಣು ಜೀವಾಲಯಕ್ಕೆ ಲ್ಲದೆ ರಾಮ ಮಂದಿರ ಮಕ್ಕೂ ಈಶರ 
ದೇವಾಲಯಗಳಿಗೂ “ಹೋಗುತ್ತಿ ದ್ದ ರು. ಜತೆಯಲ್ಲಿ ನನ್ಮುನ್ನೂ ಕರೆದು 
ಕೊಂಡು ಹೋಗುತ್ತಿ ದ್ದ ರು. ನಾನೇ ಹೋಗಲೂ ಅವಕಾಶವನ್ನು ಕೊಡು 
ತ್ತಿದ್ದರು. 


೦ಎ 

ಆಲ್ಲದೆ ನಮ್ಮ ತಂಔಯೆ ಬಳಿ ಯಾರಾದರೂ ಜೈನ ಸನಾ,ಸಿಗೆಳು 
ಯಾವಾಗಲೂ ಇರುತ್ತೆಲೇ ಇದ್ದರು. ತಂಸಿ ಅವರಿಗೆ ಭಿಕ್ಷವನ್ನು ಕೊಡು 
ತ್ತಿದ್ದುದಲ್ಲದೆ, ಅವರನ್ನು ಆದರೆದಿಂದ ಸತ್ಯಸು ತ್ತಿದ್ದರು. ಅವರು ತಂದೆ 
ಯೊಂದಿಗೆ ಧಾರ್ಮಿಕ ಮತ್ತು ವ್ಯಾವಹಾರಿಕ ಚರ್ಚೆಯನ್ನೂ ಮಾಡುತ್ತಿ ದ್ದರು, 
ಇದಲ್ಲವೆ ನಮ್ಮ ತಂಜಿಯವರಿಗೆ ಮುಸಲ್ಮಾನ್‌ ಮತ್ತು ಸನರಸೀ ಮಿತ್ರರು 
ಸಹ ಇದ್ದ ರತಿ. ಅವರು ತಮ್ಮ ತಮ್ಮ ಧರ್ಮಗಳ ವಿಷಯವಾಗಿ ನಮ್ಮ 
ತಂಪಿಗೆ ಹೇಳುತ್ತಿ ದ್ವ ರು. ಈ ಮಾತುಗಳನ್ನು ನಮ್ಮ ತಂದೆ ಆದರದಿಂದಲೂ 
ಸ್ರೇಮಭಾವದಿಂದಲೂ ಕೇಳುತ್ತಿದ್ದರು. ನಾನು ನಮ್ಮ ತಂಜಿಯವರ 
ಶುಶ್ರೂಸೆಯಲ್ಲಿರುತ್ತಿದ್ಬಿದರಿಂದ, 'ಬಹು ಸಮಯ ಅಲ್ಲಿಯೇ ಕುಳಿತಿರು 
ತ್ರಿಡಿ ನು ಈ ಎಲ್ಲ ವಿಷಯಗಳ ಪರಿಣಾಮವಾಗಿ ನನ್ನ ಮನಸ್ಸಿನಲ್ಲಿ ಇತರ 
ಧರ್ಮಗಳ ವಿಷಯದಲ್ಲಿಯೂ ಸಮಾನ ಭಾವ ಉಂಟಾಯಿತು. 


ಆದರೆ ಈಸಾಯಿ ಧರ್ಮ, ಇದಕ್ಕೆ ಒಂದು ಅಸನಾದನಾಗಿದ್ದಿ ತು. 
ಅದಕ್ಕೆ ಕಾರಣವೂ ಇದ್ದಿತು. ಆ ಕಾಲದಲ್ಲಿ ಪೌ ಢಕಾಲೆಯ ಮೂಲೆ 
ಯೊಂದರಲ್ಲಿ, ಒಬ ಈಸಾಯಿ ಧರ್ಮ ಪ್ರೊತಾರಕರು ವ್ಯಾಖ್ಯಾನ ಮಾಡು 
ತ್ತಿದ್ದರು. ಅನನು ಹಿಂದೂ ದೇವತೆಗಳನ್ನೂ ಹಿಂದೂ ಧರ್ಮವನ್ನೂ 
ನಿಂದಿಸುತ್ತಿದ್ದರು. ಅದು ನನಗೆ ಸಹಿಸಲಿಲ್ಲ. ಆ ನ್ಯಾಖ್ಯಾನವನ್ನು ಕೇಳಲು 
ನಾನು ಒಶಿದು ಎರೆಡು ಸಲ ಹೋಜಿನು. ಟದ ಮತ್ತಿ ಹೋಗಲು 
ಮನಸ್ಸಾಗಲಿಲ್ಲ. ಅದೀ ಸಮಯದಲ್ಲಿ ಒಬ್ಬ ಪ್ರಸಿದ್ಧ ಹಿಂದೂ ಈಸಾಯಿ 


J 
ಆದನೆಂದು ಕೇಳಿದೆನು. ಈಸಾಯಿ ಆದ ಕೂಡಲೇ ಅನನು ಗೋನಾಂಸ 


೫೬ ಗಾಂಧೀ ಗ್ರಂಥಮಾಲೆ 


ವನ್ನು ತಿನ್ನ ಬೈಕಾಯಿಶೆಂದೂ ಶರಾಬನ್ನು ಕುಡ೩ಯಜೇಾಯಿತೇಗೂ 
ಗ್ರಾಮದಲ್ಲಿ ಹೇಳುತ್ತಿದ್ದರು. ಸಾಯಿ ಆದನಂತರ ಅವನ  ಉದಾಪು 
ಬದಲಾಯಿಸಿತು. ಫೋಟು ಸಂಣಯಿ ಹ್ಯಾ ಟು ಅವನ ಉಡುಪಾಯಿಕು. 
ಇಗಿಂಥ ಧರ್ಮ” ಎಂಬ ವಿಚಾರ ನನ್ನ ಮನಸ್ಸಿ ನಲ್ಲಿ ಸುಳಿಯಿತು. 
ಯಾವುದಕ್ಕಾಗಿ ಗೋವರಾಂಸವನ್ನು ತಿನ್ನಲೇಕೋ 'ಮದ್ಯವನ ಸೇವಿಸ 
ಬೇಕೋ ಉಡುಸನತ್ತಿ ಬದಲಾಯಿಸಬೇಕೋ ಅದನ್ನು kp ಕರೆಯು 
ವ್ರದು ಹೇಗೆ ಎಂಬ ಪ್ರಶ್ನೆ ನನ್ನ ಮು ನಸ್ಸನ್ನು ಬಾಧಿಸಿತು. ಸಾಲದುದಕ್ಕೆ ಆ 
ಮಹಾಶಯನು, ತನ್ನ ರ್‌ ಧಮ ೯ವನ್ನೂ ರೀತಿ ನೀತಿಗಳನ್ನೂ 
ಯಥೇಚ್ಛವಾಗಿ ೩೦೭ ಸುತ್ತಿದ್ದ ನೆಂದೂ ಕೇಳಿದೆನು. ಈ ಎಲ್ಲ ಸಂಗಃಗಳಂದ 
ಸಾಯಿ ಧರ್ಮದ ನಿಷಮದ( ನನ್ನ ಮನ ನಸ್ಸಿನಲ್ಲಿ ಆಸಹ್ಯವುಂಟಾಯಿತು. 


ನಾನು ಇತರ ಧರ್ಮಗಳನ್ನು ಹೀಗೆ ಸಮಭಾವದಿಂದ ಕಾಣ ದ್ವುದ 
ರಿಂದ, ನನಗೆ ಈಶ್ವರನಲ್ಲಿ ಸನದ ಶ್ರದ್ಧಾಭಕ್ತಿ ಇದ್ದಿತೇದು ಭಾವಿಸ 
ಕೂಡದು. ಆ ಸಮಯದಲ್ಲಿ ನನ್ನ್ನ ತೊಕಿಯ ಪ್ರಸ್ತಕ ಸಂಗ್ರಹ 
ದಲ್ಲಿದ್ದ ನನ ೭೬ಯ ಭಾಷಾಂತ£ದೆ ಒಂದು ಸೃತಿ ನನಗೆ ಸಿಕ್ಕಿ ತು 
ಆದರಲ್ಲಿ ಸೃಷ್ಟಿಯ ಉತ್ಪತ್ತಿ ಮೊದಲಾದ ವರ್ಣನೆಯನ್ನು ಓದಿಕ ನು. 
ನನಗೆ ಆದರೆ ಶ್ರಶ್ಲಿಯೋಹಾಗಲಿಲ್ಲ. ಆದರ ಒದಲು ಸ ಲ್ಪ ನಾಸ್ತಿಕತೆ 
ಉಂಟಾಯಿತು. ಸನ್ನಿ ಇನ್ನೊಬ್ಬ ಚಿಕೃಪ್ಪ್‌ನ ಎಂಗನ [ನೂ ಜಿ ವಿಸಿ 
೭? ನೆ) ಬುದ್ಧಿ ತೀಕ್ಷ್ಮ ಔಯ ನನಗೆ ನಂಬಕೆ ಇತ್ತು. ಅನನ ಮುಂಜಿ 
ನನ್ನ್ನ ಸಂಶಯಗಳನ್ನು ತಿಳಸಿರ ನು. ಆದರೆ. ಅಎಫಂದಲೂ ನನಗೆ 
ಸಮಾಕ್ಕೂನ ಕೊಕಲಿಲ್ಲ. ಆತ, ಹೀಗೆ ಹೇಳಿದ: “ರೊಡ್ಗನನಾದ ಮೇಲೆ 
221 ಬಜಿ ಇದು ತಾನಾಗಿಯೇ ಶಿಳಿಯುತ್ತರೆ. ಹುುಗರು ಇಂತಹ 


ಸ 


ಪ್ರಶ್ನೆಗಳನ್ನ ಕೇಳ೪೩೫೪ರದು?, ನಾನೇನೂ ತೆ ಪ್ಪ 79 ದನನ. ಆದರೆ 
ವ`ುನಸ್ಸಿಗೆ ಶಾಂತಿ ಅಳ ಸೀಲ್ಲ, ಮ ನನುಸ್ಕೃಃಯ ಬೂಜ್ಯಾಖಾನ್ಯ ಪ್ರಕರಣ 
ದಕ್ಷೆಯೂ ಬರುವ ವಿಷಯ ಪ್ರಜಲಿತ 


ಮ ಬಾಡ ವಿರೋಧಎ ಎ 
ಇರುಪಂತೆ ಕೋರಿತು, ಆ ಆನುಮಾನಕ್ಕೆ ರೊಕಿತ ಉತ ತ್ಮರವೂ ಒಹು 


ಮುಟ್ಟಿಗೆ ಹಿಂದಿನ ಉತ ತ್ಮರದಂಕೆಯೇ. ಆಡಂ ನಿಕಾಸನಾಜಾಗ ಈ 
ಛ 


ಆತ್ಮಕಥೆ ೫೭ 


ನಿಷಯಗಳನ್ನು ಇನ್ನೂ ಜಿನ್ನಾ ಗಿ ಓದಿ ಮನನ ಮಾಡೋಣ? ಎಂದು 
ಸಮಾಧಾನ ಮಾಡಿಕೊಂಡಿನು. 

ಆಗ ನಾನು ಮನುಸ್ಮೃತಿಯನ್ನು ಓದಿ ಅಹಿಂಸೆಗೆ ಪ್ರೇರಣೆಯ 
ನಂತೂ ಕಲಿಯಲಿಲ್ಲ. ಮಾಂಸಾಹಾರದ ಕಥೆಯನ್ನು ಹಿಂಸೆಯೇ 
ಹೇಳಿದ್ದೇನೆ. ಅದಕ್ಕೆ. ಮನಸ್ಮೃತಿಯಲ್ಲಿ ಸಮರ್ಥನೆ ದೊರಕಿತು 


ಕೂವು ತಿಗಣೆ ಮುಂತಾದುವನ್ನು ಕೊಲ್ಲುವುದು ನೀತಿ ಎಂದು ತಿಳಿದಿದ್ದೆ ನು. 
೨ ಸಮಯದಲ್ಲಿ ನಾನು ಹಾತ್‌ ತಿಳಿದು ತಿಗಣೆ ಮುಂತಾದುವನು 

ಈ 
ಹೊಂದುದು ಜ ಜ್ಞಾಪಕ ಕವಿದೆ. 


ಆದರೆ ಒಂದು ವಿಷಯ, ಈ ಸೃ ಸ್ಟ ನೀತಿಯೆ ತಳಹದಿಯ ಮೇಲೆ 
ನಿಂತಿನೆಯೆಂದೂ ನೀತಿಯ ಸಮಾನೆ ಚ” ಸತ್ಯದಲ್ಲಿ ಆಗುತ್ತದೆಂದೂ. 
ನಸ ಮನಸ್ಸಿ ನ ಮೋಲೆ ಚೆನ್ನಾಗಿ ಅಚ್ಚು ಒತ್ತಿತು. ಸತ್ಯೋಪಾಸ ಸನೆಯೇ 
ಸ್ನ ಮುಖ್ಯ ಗುರಿಯಾಯಿತು. ಸತ್ಯದ ` ಮಹಿಮೆ ದಿನದಿನಕ್ಕೂ ನನ್ನ 
ದೈಷ್ಟ್ರಿಯಲ್ಲಿ ಹೆಚ್ಚಾಗುತ್ತಾ ಹೋಯಿತು. ಅದರ ವಿಷಯದ ನನ್ನ ವ್ಯಾಖ್ಯೆ 
ಸಹ ವಿಸ್ತಾರವಾಗುತ್ತ ನಡೆದಿದೆ. 
ಇದೆರೆ ಜತೆಯಲ್ಲಿಯೇ, ಒಂದು ಗುಜರಾತೀ ನೀತಿ ಸದ್ಯ ನನ್ನ 
ತೃೈದಯದಲ್ಲಿ ಅಂಕಿತವಾಗಿದ್ದಿತು. ಅಸಕಾರಕ್ಕೆ ಪ್ರತಿಯಾಗಿ ಮಾಡು 
ಇ ಅಪಕಾರವನ್ನಲ್ಲ, ಆದರೆ ಉಸಕಾರನನ್ನು ಎಂಬುದು ಅದು. ಈ 
ತತ್ವ ನನ್ನ ತೋ ತನ್ನ ಪ್ರಭಾವವನ್ನು ಬೀರಿತು. ಅಪಕಾರಕ್ಕೆ ಪ್ರತಿ 
ಯಾಗಿ ಉಪಕಾರ iii ನನ್ನ್ನ 'ಮನನೊಬ್ಬಿದ ವಿಷಯವಾಯಿತು. 
ನಾನು ಈ ತತ್ವದ ಅಸಂಖ್ಯಾತ ಪ 5 ಯೋಗಗಳನ್ನು. ಮಾಡಿದೆನು ಆ 
ಅದ್ಭು ತೆ ಸಡ್ಯವಿರು, 
ಪಾನಿ ಆಸನೆ ಸಾಯ ಬಲು ಭೋಜನ ತೋ ದೇಜಿ 
ಆಹೀ ನಮಾನೆ ಶೀಷ ದಂಡವತ ಕೋಡೆಕೀಜೆ 
ಆಸಣೋ ಘಾಸೆ ದಾಮ್‌ ಕಾಮ್‌ ಮಹೀರಿ ನು ಕರೀಯ 
ಆಸ ಉಗರೆ ಪ್ರಾಣ ತೆ ತಣ ದುಃಖ ಮಾಂ ಮರಿಯೆ 
ಗುಣ ಪೀಡೆ ತೊ ಗುಣ ದಶ ಗಣೋ : ಮನವಾಚಾ ಕರ್ನೆ ಕರೀ 
ಅನಗುಣ ಸೀದೆ ಜೆ ಗುಣಕರೆ ತೇ ಜಗಮಾಂ ಜೋತ್ಯೋ ಸಹಿ 


೫೮ ಗಾಂಧೀ ಗ್ರಂಥಮಾಲೆ 


« ಒಂದು ಲೋಟ ನೀರುಕೊಟ್ಟ ವರಿಗೆ ಊಟವಿಕು.. ಒಳ್ಳೆಯ 
ಮಾತನಾಡಿದವರಿಗೆ ದಂಡವತ್‌ ಪ್ರಣಾ EE ಒ 
ವರಿಗೆ ಚಿನ್ನ ದ' ಮೊಹರು ಕೊಡು. ನಿನ್ನ ಪ್ರಾಣವುಳಿಸಿದೆವರಿಗೆ ನಿನ್ನ 
ಜೀವವನ್ನೇ ಕೊಡಲು ಸಿದ್ದ ನಾಗು. ಉಪಕಾರಕ್ಕೆ ಪ್ರತಿಯಾಗಿ ಮನೋ 
ವಾಕ್ಸಾ ಯಗಳಿಂದ ಹೆತ್ತು ಪಟ್ಟು, ಪ್ರತ್ಯುಪಕಾರಮಾಡು, ಆದಕೆ ನಿಜವಾದ 
ಜಾ ನಿಗಳು ಎಲ್ಲರನ್ನೂ ಒಂದೇ ಸಮನಾಗಿ ನೋಡುತಾ ಚ ಅಪಕಾರ 
ಮಾಡಿದವರಿಗೂ, ಸಂತೋ ಸದಿಂದ ಉಪಕಾರ ಮಾಡುತ್ತಾರೆ. ? 


೧೧ 
ನಿಲಾಯಿತಿಗೆ ಪ್ರಯಾಣ ಸಿದ್ಧತೆ 


೧೮೮೭ನೇ ಇಸವಿಯಲ್ಲಿ ನಾನು ಮೆಟ್ರಕ್‌ ಪರೀಕ್ಷೆಯಲ್ಲಿ ತೇರ್ಗಡೆ 
ಯಾದೆನು. ಮೆಟ್ರಕ್‌ ಪರೀಕ್ಷೆಗೆ ಬೊಂಬಾಯಿ ಮತ್ತು ಅಹಮದಾಬಾದ್‌ 
ಎರಡೂ ಕೇಂದ್ರಗಳಾಗಿದ್ದವು. ದೇಶದ ದಾರಿದ್ರ್ಯ ಮತ್ತು ತಮ್ಮ ಸ್ವಂತ 
ಆರ್ಥಿಕ ಪರಿಸಿ ತಿಯ ಕಾರಣದಿಂದ, ಕಾಥೇವಾಡದ ವಿದಾ ೋರ್ಥಿಗು, 
ಆಹಮದಾಟಾದ್‌ ಕೇಂದ ನನ್ನೇ ಆರಿಸಿಕೊಳ್ಳು ತ್ತಿ ದ್ದ ರು. ನನ್ನ್ನ ಸ್ಥಿತಿಯೂ 
ಇದರಂತೆಯೇ ಇದು ಒಂತೆ, ನಾನು ' ಹತ್ತಿ ರದ ಅಹಮದಾಬಾದನ್ನೇ 
ಸ್ವಾಭಾವಿಕವಾಗಿ ಭಕ; ಆ ಮೊದಲನೇ ಬಾರಿ RE 
ಯಿಂದ ಅಹಮ್ಮದಾಬಾಡಿಗೆ ನಾನು ಒಬ್ಬ ನೇ ಪ್ರಯಾಣ ಮಾಡಿದೆನು. 

ಮುಂಷಿ ನಾನು ಕಾಲೇಜಿನಲ್ಲಿ ನ್ಯಾಸಂಗನನ್ನು ಮುಂದುವರಿಸ 
ಜೇಕೆಂಬುದ್ಕು ಮನೆಯ ಹಿರಿಯರ ಇಜ್ನೆಯಾಗಿದ್ದಿತು. ಬೊಂಬಾಯಿ 
ಮತ್ತು ಭಾವನಗರಗಳಲ್ಲಿ ಕಾಲೇಜುಗಳಿದ್ದವು... ಭಾವನಗರದಲ್ಲಿ ವೆಚ್ಚ 
ಕಡಿಮೆ ಬೀಳುತ್ತಿದ್ದಿತು. ಆದುದರಿಂದ ಅಲ್ಲಿಯ ಶಾಮಲದಾಸ್‌ ಕಾಲೇಜಿ 
ನಲ್ಲಿ ನಾನು ವ್ಯಾಸಂಗ ಮಾಡಬೇಕೆಂದು ನಕ ಯನಾಯಿತು. ನಾನು ಅಲ್ಲಿಗೆ 
ಹೋದಿನು. ನನಗೆ ಬಹಳ ಕಷ್ಠ [ವಾ ಯಿತು ಅಧ್ಯಾಪ ಪಕರ ವ್ಯಾಖ್ಯಾ ನಗಳಲ್ಲಿ 
ನನ್ನ ಮನಸ್ಸು ನಿಲ್ಲಲಿಲ್ಲ. ಅಷ್ಟ ನನಗೆ ತಿಳಿಯುತ್ತಲೂ ಇರಲಿಲ್ಲ. "ದರಲ್ಲಿ 
ಅಧ್ಯಾಷಕರಡೇನೂ ತಪ್ಪು ಇರಲಿಲ್ಲ. ನನ್ನ ವ್ಯಾಸಾಂಗವೇ ಸರಿಯಾಗಿರಲಿಲ್ಲ. 
ಶಾಮಲದಾಸ್‌ ಕಾಲೇಜಿನ ಅಧ್ಯಾಪಕರು, ಪ್ರಥಮ ದರ್ಜೆಯ ಅಧ್ಯಾಪಕ 


ಆತ್ಮಕಥೆ ೫೯ 


Ned 


ರೆಂದು ಗಣಿಸಲ್ಪಟ್ಟದ್ದರು. ನನ್ನ ಬುದಿ, ಸರಿಯಾಗಿ ಕುದುರಿರಲಿಲ್ಲ. ಮೊದಲ 
ನೆಯ ವರುಷವ ನನ್ನು ಮುಗಿಸಿ, "ಬಿಡುವಿನಲ್ಲಿ ಮನೆಗೆ ಬಂದೆನು. 

ವ್ಯವಹಾರ ಕುಶಲರಾದ ವಿದಾ ಂಸರೂ ನಮಗೆ ಸಲಹೆಗಾರರೂ 
ಆಗಿದ್ದ ಮಾವಜೇ ದವೆ ಎಂಬ ಬ್ರಾಹ್ಮಣರು, ಹಿಂದಿನಿಂದ ನಮ್ಮ ಸಂಸಾರದ 
ಕ: ನಮ್ಮ ತಂದೆ ಸ್ವರ್ಗಸ್ಥರಾದ ಮೇಲೆ ಸಹ, ಅವರು 
ನಮ್ಮ ಸಂಸಾರದೊಂದಿಗೆ ಸಂಬಂಧವನ್ನು ಬಿಡದೆ. ಇಟ್ಟು ಕೊಂಡಿದ್ದರು. 
ನನ್ನ ರಜಾ ಕಾಲದಲ್ಲಿ ಅವರು ಒನ್ಮೆ ಮನೆಗೆ ಬಂದರು. ನಮ್ಮ ತಾಯಿ 
ಮತ್ತು ದೊಡ್ಡ ೬ಣ್ಣನೊಡನೆ ನಡೆದ ಚರ್ಚೆಯಲ್ಲಿ ನನ್ನ ವ್ಯಾ ಸಂಗದ 
ಮಾತು ಬಂದಿತ. ಶಾಮಲದಾಸ್‌ ಕಾಲೇಜಿನಲ್ಲಿ. ನಾನು ಓಡುತ್ತಿದ್ದ 
ವಿಷಯ ಕೇಳಿ ಅವರು, “ಈಗೆ ಕಾಲ ಬದಲಾಯಿಸುತ್ತಿದೆ. ಸರಿಯಾದ 
ವಿದ್ಯಾಭ್ಯಾಸಪಿಲ್ಲದೆ ನಿಮ್ಮಲ್ಲಿ ಯಾರೂ ಕಬಾ ಗಾಂಧಿಯ ಗಾದಿಗೆ: ಏರು 
ವುದು ಸಾಧ ವಿಲ್ಲ. ಈ ಹುಡುಗೆ ಇನ್ನೂ ಓದುತ್ತಿ ನನದರ ನಿಮ್ಮ 
ಮನೆತನಕ್ಕೆ ಶಾಶ್ವತವ ವಾಗಿ ಗಾದಿಯನ್ನುಳಿಸುವ ಭಾರ ಇವನ ಮೇಲೆ 
ಬೀಳುವುದಾಗುತ್ತದೆ. ಇವನಿಗೆ ಬಿ. ಎ. ಆಗಬೇಕಾದರೆ ಇನ ೪-೫ 
ವರುಷ ಬೇಕು. ಅಷ್ಟು ಓದಿದೆರೂ ೫೦-೬೦ ರೂಪಾಯಿನ ಕೆಲಸನೇ 
ಹೊರತು ದಿವಾನ್‌ಗಿರಿ ದೊರೆಯುವುದಿಲ್ಲ. ಅಥವಾ ನನ್ನ್ನ ಮಗನಂತೆ 
ಇವನೂ ವಕೀಲಿ ಪರೀಕ್ಷೆಗೆ ಹೋಗುವುದಾದರೆ ಇನ್ನೂ ಹೆಚ್ಚು 'ಕಾಲ 
ಹಿಡಿಯುತ್ತದೆ. ಅಷ್ಟು ಹೊತ್ತಿಗೆ ದಿವಾನಗಿರಿಗಾಗಿ ಸಿದ್ಧರಾಗುವ 
ವಕೀಲರು ಏಷ್ಟು ಜನರೋ ? ಇದೆಲ್ಲಕ್ಕಿಂತ ಇವನನ್ನು ನೀವು ವಿಲಾಯಿತಿಗೆ 
ಕಳುಹಿಸುವುದು ಉತ್ತಮವೆಂದು ನನಗೆ ತೋರುತ್ತದೆ. ಕೇವಲ ರಾಮನು 
(ಮಾವಜೀ ದನೆಯವರ ಮಗೆ)” ಅಲ್ಲಿ ವ್ಯಾಸಂಗ ಸುಲಭವಾಗಿ ಮೂರು 
ವರುಷ ಓದುವುದರೊಳಗೆ ಬ್ಯಾರಿಸ್ಟರ್‌ ಆಗಿ ಹಿಂದಿರುಗಬಹುದು . ಎಂದು 
ಹೇಳುತ್ತಾನೆ. ಖರ್ಚು ೪-೫ ಸಾವಿರಕ್ಕಿಂತ ಹೆಚ್ಚು ಆಗುವುದಿಲ್ಲ. 
ಹೊಸದಾಗಿ ಬಂದಿರುವ ಬ್ಯಾರಿಸ್ಟ ಸ್ಪರನ್ನು ನೋಡಿ. ಅವನ ಠೀವಿ ಏನು? 
ಅವನು ಕೇಳಿದರೆ ಈಗಲೇ ದಿನಾನಗಿರಿ ಸಿಕ್ಕುತ್ತದೆ. ಈ ವರುಷವೇ 
ನೀವು ಮೋಹನದಾಸನನ್ನ್ನ ವಿಲಾಯಿತಿಗೆ ಕಳುಹಿಸಬೇಕೆಂಬುದು ನನ್ನ 
ಸಲಹೆ. ವಿಲಾಯತಿಯಲ್ಲಿ ಕೇವಲರಾಮನೆ ಅನೇಕ ಮಿತ್ರರಿದ್ದಾರೆ.. 


Ke Ey 


ಸ್ನ 


೬೦ ಗಿಂಧೀ ಗೈಂಥಮಾಃ 


ಅವನು ಅವರಿಗೆ ಪರಿಚಯ ಕಾಗದ ಕೊಡುತ್ತಾನೆ. ಮೋಹನೆದಾಸೆಸಿಗೆ ಅಲ್ಲಿ 
ಏನೂ ಕಷ ವಾಗುವುದಿಲ್ಲ” ಎಂದು ಹೇಳಿಡರು. 

ಜೋಷಿಯವರು (ಮಾವಜೀ ದವೆಯವರೆನ್ನು ನಾವು ಹ ಹಾಗೆ ಕರೆಯು 

ತ್ತಿದ್ದ ವು) ನನ್ನೆ ಕಡಿ ತಿರುಗಿ, “ನಿನಗೆ ಇಲ್ಲಿ ಓದುವುದಕ್ಕಿಂತ ವಿಲಾಯಿತಿಗೆ 

ಹೊಗಿ ಓದುವದು ಹೆಚ್ಚು ಇಷ್ಟ ವಲ್ಲವೆ ?” ಎಂದು ಕೇಳಿದಣ. ನನ್ನ್ನ 


ಉತ ತ್ಮರವೇನೆಂಬುದು ಅವರಿಗೆ" ಖಚಿ ಇರಾ ಗೊತ್ತಾ ಗಿದ್ದಂತಿ ಕೋರಿತು. 


ನನಗೆ ಅದಕ್ಕಿಂತ ಹೆಚ್ಚು ಪ್ರಿಯವಾದ ಸಲಹೆಯನ್ನು ಕೊಡುವುದು 
ಅವರಿಗೆ ಶಕ್ಯವಿರಲಿಲ್ಲ. ಕಾಲೇಜು ವ್ಯಾಸಂಗದ ಕಾರಿಣ್ಯಕ್ಕೆ ನಾನು ಹೆದರಿ 
ದೈನು. ಆದುದರಿಂದ ನಾನು ಅವರ ಸೂಚನೆಗೆ ಎಡ ಒಡಂಬಟ್ಟು 
“ಎಷ್ಟು ಬೇಗೆ ನನ್ನನ್ನು ನಿಲಾಯಿತಿಗೆ ಕಳುಹಿಸಿದರೆ ಅಷ್ಟು ಉತ್ತಮ. ಪರೀಕ್ಷ 
ಯಲ್ಲಿ ತೇರ್ಗಡೆಕೊಂದುವುದು ಸುಲಭವಾದ ಮಾತಲ್ಲ. ನನ್ನನ್ನು 
ವೈದ್ಯ ಕೀಯ ವ್ಯಾಸಂಗಕ್ಕೆ ಏಕೆ ಕಳುಹಿಸಬಾರದು ?” ಎಂದು ಕೇಳಿದೆನು. 

ನಮ್ಮಣ್ಣ, ನನ್ನೆ ಮಾತಿಗೆ ಅಡ್ಡಬಂದು, “ನಮ್ಮ ತಂದೆ ಇದನ್ನು 
ಎಂದಿಗೂ ಒಪ್ಪಿರಲಿಲ್ಲ. ವೈಷ್ಣೆವರಾದ ನಾವು, ಹೆಣಗಳನ್ನು ಕುಯ್ಯುವ 
ಗೋಜಿಗೆ ಹೋಗಬಾರದೆಂದು ಅವರು ಹೇಳಿದಾಗ ಅವರ ಮನಸ್ಸಿ ನಲ್ಲಿದ್ದು ದು 
ನೀನೇ. ನೀನು ವಕೀಲನಾಗಬೇಕೆಂಬುದು ತಂದೆಯ ಉದ್ದೇಶವಾಗಿತ್ತು 3 
ಎಂದರು. 


ಜೋಷಿ ತಮ್ಮ ಧ್ವ ನಿಗೂಡಿಸಿ ಹೇಳಿದರು “ಗಾಂಧೀಯವರಿಗಿದ್ದಂತೆ 
(ನಮ್ಮ ತಂದೆಗೆ) ವೈದ್ಯವೈತ್ತಿಗೆ ವಿರೋಧವಾಗಿ ನನಗೆ ಯಾವ ಅಭಿಪ್ರಾ 
ಯವೂ ಇಲ್ಲ. ನಮ್ಮ ಶಾಸ್ತ್ರ ಗಳು ಇದನ್ನು ತಿರೆಸ್ಮರಿಸುವುದಿಲ್ಲ. ಅಡಕೆ 
ನೈದ್ಯಕೀಯ ಪರೀಕ್ಷೆಯಲ್ಲಿ ತೀರ್ಗಕಿ ಹೊಂದುವುದರಿಂದ ನೀನು ದಿವಾನನಾ 
ಗಲು ಶಕ್ಯವಿಲ್ಲ. ನಿನ್ನನ್ನು ದಿವಾನನನ್ನಾಗಿ ಮತ್ತು ಅದಕ್ಕಿಂತಲೂ 
ದೊಡ್ಡವನಾಗಿ. ನೋಡಬೇಕೆಂಬುದು ನನ್ನ ಇಸ್ಟ. ಆಗಮಾತ್ರ ಸಿನ್ನ 
ದೊಡ್ಡ ಸಂಸಾರದ ನಿರ್ವಹಣೆ ಸಾಧ್ಯ, ಕಾಲ ದಿನದಿನಕ್ಕೆ ಬದಲಾಯಿಸು 
ತ್ತಿದೆ. ಮತ್ತು ಕಷ್ಟವೂ ಅಗುತ್ತಿದೆ. ಇದರಿಂದ ಬ್ಯಾರಿಸ್ಟರ್‌ ಆಗುವುದೇ 
ಬುದ್ದಿವಂತಿಕೆ.” 


ಆತ್ಮಕಥೆ ೬೧ 


ನಮ್ಮ ತಾಯಿಯ ಕಡೆ ತಿರುಗಿ ಹೇಳಿದರು: "ಈಗ ನಾನು ಹೊರಟಿ. 
ನನ್ನ ಮಾತನ್ನು ಕುರಿತು ಆಲೋಚಿಸಿ--ನಾನು ಮತ್ತೆ ಬಂದಾಗ್ಯ ಇವನು 
ವಿಲಾಯತಿಗೆ ಹೋಗುವ ಸಿದ್ದತೆಯ ಸ ಮಾಚಾರವನ್ನು ಕೇಳುತ್ತೇನೆಂದು 
ಆಶಿಸುತ್ತೇನೆ. ನನ್ನಿಂದ ಏನಾದರೂ ಸಹಾಯವಾಗುವುದಾದರೆ ಖಂಡಿತ 
ಹೇಳಿ.» 

ಜೋಷಿ ಹೊರಟು ಹೋದರು. ನಾನು ಗಾಳಿಗೋಪುರ ಕಟ್ಟ 
ತೊಡಗಿದೆನು. 

ಹಿರಿಯ ನ ಆ ಲೋಚ ನೆಯಲ್ಲಿ ಮುಳುಗಿದರು ; ಹಣಕ್ಕೆ ಏನು 
ಮಾಡಲಿ? ಈ ಚಿಕ್ಕ ವಯಸ್ಸಿನವನ ನ್ನು ಒಬ್ಬಂಟಗನಾಗಿ ಹೊರದೇಶಕ್ಕೆ 
ಕಳುಹಿಸುವುದು ಹೇ ಗೆ_ಎಂದು. 

ನಮ್ಮ ತಾಯಿಯೂ ದೊಸ್ಮ ಗೊಂದಲದಲ್ಲಿ ಬಿದ್ದರು. ದೂರ 
ದೇಶಕ್ಕೆ ನನ್ನನ್ನು ಕಳುಹಿಸುವುದು ಅವರಿಗೆ ಇಷ್ಟ ವಿರಲಿಲ್ಲ. ಆಕೆ ಹೇಳಿ 
ದರು “ಈಗೆ ನಮ್ಮ ಚಿಕ್ಕಪ್ಪ ನೇ ನಮ್ಮ ಸಂಸಾರದಲ್ಲಿ ಹಿರಿಯ, ಮೊದಲು 
ಅವರ ಸಲಹೆಯನ್ನು ಸಿಯುಜಿ (ಕು. ವರು ಒಪ್ಪಿ ದರೆ ಆನಂತರ 
ಯೋಚಿಸೋಣ” ಎಂದು ಆಕೆ ನನ್ನ ನಾಗಾ ''ಸದ್ಯಕ್ಕಾದರೂ 
ಮುಂದಕ್ಕೆ ಹಾಕಿದರು. 

ನಮ್ಮ ಹಿರಿಯಣ್ಣ ಸಿಗೆ ಮತ್ತೊಂದು ಅಭಿಪ್ರಾಯವೂ ಇದ್ದಿತು. 
ಅತ, ನನಗೆ ಹೇಳಿದ. “ಪೋರಬಂದರ್‌ ರಾಜ್ಯದ ಮೇಲೆ ನಮ್ಮ ಹಕ್ಕು 
ಇದೆ. ಲೇಲಿ ಸಾಹೇಬರು ಅಲ್ಲಿಯ ಅಡ್ಮಿನಿಸ್‌ಸ್ಟ್ರೇಟರ್‌ ಆಗಿದ್ದಾ ರೆ. ನಮ್ಮ 
ಕುಟುಂಬದೆ ವಿಷಯದಲ್ಲಿ ಅವರಿಗೆ ಒಳ್ಳೆಯ ಅಭಿಪ್ರಾಯವಿಸೆ. ಚಿಕ್ಕಪ್ಪ 
ನವರಲ್ಲಿ ಅವರಿಗೆ ವಿಶೇಷ ಆದರವಿದೆ. ಆತ ನಿನ್ನ ವಿದೇಶ ವ್ಯಾಸಂಗಕ್ಕಾಗಿ 
ಸಂಸ್ಥಾನದ ಕಡೆಯಿಂದ ಸಹಾಯ ಮಾಡಬಹುದು.” 

ನನಗೆ ಇದೆಲ್ಲ ಒಬ್ಬಿಗೆಯಾಯಿತು ನಾನು ಸೋರ್‌ಬುದರ್‌ಗೆ 
ಹೊರಡಲು ಸಿದ್ಧೆನಾದಿನು. ಆ ಕಾಲದಲ್ಲಿ ಕೈಲು ಇರಲಿಲ್ಲ. . ಐದು ದಿನಗಳ 
ಎತ್ತಿನ ಗಾಡಿ ಪ್ರಯಾಣ. ನಾನು ಅಂಜುಬುರುಕನಾಗಿದ್ದೆ ನೆಂದು. ಆಗಲೇ 
ಹೇಳಿದ್ದೇನೆ. ಆದರೆ ಆ ಗಳಿಗೆಯ್ಲು ಇಂಗ್ಲೆಂಡಿಗೆ ಹೋಗುವ ಉತ್ಕಟ 
ಇಚ್ಛೆ ಯಲ್ಲಿ ನನ್ನ ಅಂಜುಬುರುಕುತನ ಮಾಯವಾಯಿತು. ನಾನು ಧೋರಾಜ.: 


೬೨ ಗಾಂಧೀ ಗ್ರಂಥಮಾಲೆ 


ನ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡೆನು. ' ಪೋರ್‌ 
ಬಂದರ್‌ಗೆ ಒಂದು ದಿನ ವಮುಂಚಿತವಾಗಿ ಹೋಗಬಹುದೆಂದು . ಥೋರಾಜಿ 
ಯಿಂದ: ಒಂಟೆಯ ಮೇಲೆ ಪ್ರಯಾಣಮಾಡಿದೆನು. ಅದು ನನ್ನ ಮೊದಲ 
ನೆಯ ಒಂಟಿ ಸವಾರಿ ಅನುಭವ 

ಫೋರ್‌ ಬಂದರ್‌ ಸೇರಿ ನಮ್ಮ ಚಿಕ್ಕಪ್ಪನನರನ್ನು ಂಡು ವಂದಿಸಿ 

ಎಲ್ಲ ನಿಷಯಗಳನ್ನೂ ಅವರಿಗೆ ಹೇಳಿದೆನು. ಅವರು ಯೋಚನೆ ಮಾಡಿ 
ಹೀಗೆ ಹೇಳಿದರು : . “ವಿಲಾಯತಿಗೆ ಹೋಗಿ ನಮ್ಮ ಧರ್ಮವನ್ನು ರಕ್ಷಿಸಿ 
ಕೊಳ ವುದು ಸಾಧ್ಯ ವೋ ಇಲ್ಲವೋ ಹೇಳಲಾರೆನು. ದೊಡ್ಡ ದೊಡ್ಡ 
ಬ್ಯಾರಿಸ್ಟ್ರ ರ್‌ಗಳನ್ನು ನೋಡಿದಾಗ ` ಅವರಿಗೂ ಐರೋಪ್ಯರಿಗೂ, ನನಗೆ 
ವ್ಯತ್ಯಾಸ ಕಾಣುವುದಿಲ್ಲ. ಆಹಾರದ ವಿಷಯದಲ್ಲಿ ಅವರಿಗೆ ಯಾವ 
ನಿಯಮವೂ ಇಲ್ಲ. ಅವರ ಬಾಯಲ್ಲಿ ಚುಟ್ಟಿ ಇಲ್ಲದ ಕಾಲವೇ ಇಲ್ಲ. 
ಅವರ ಉಡುನನ್ನು ನೋಡಿದರೆ, ನಾಚಿಕೆ ಕೇಡು. ಇದೆಲ್ಲ ನಮ್ಮ 
ಸಂಸಾರಕ್ಕೆ ಕೀರ್ತಿ ತರುವುದಲ್ಲ. ನಾನು ಕೆಲವು ದಿನಗಳಲ್ಲಿಯೇ ನ 
ಯಾತ್ರೆ ಹೋಗುತ್ತಿ ನೆ. ನನ್ನ ಆಯುಷ್ಯ ಇನ್ನು ಹೆಚ್ಚು ಕಾಲ ಇ 
ಮೃತ್ಯು ವಿನ ದಡಕ್ಕೆ ಬಂದಿರುವ ನಾನು, ಇಬ ಹೋ ಗೊವುದಕ್ಕೂ 
ಸಮುದ್ರವನ್ನು ದಾಟುವುದಕ್ಟೂ ನಿನಗೆ ಹೇಗೆ ಅನುಮತಿ ಕೊಡಲಿ ? 
ಆದರೆ ನಾನು `ನ ನ್ನು ಅಡ್ಡಿ ಪಡಿಸುವುದಿಲ್ಲ. ನಿನಗೆ ನಿಜವಾಗಿ ಚೀಕಾಗಿರು 
ವುದು ನಿಮ್ಮ ತುಯಿಯ "ಅಪ್ಪಣೆ. ಅವಳು ಒಪ್ಪಿದರೆ ಸಂತೊ ಷದಿಂದ 
ಹೋಗಬಹುದು." ನಾನು ಅಡ್ಡಿ ಪಡಿಸುವುದಿಲ್ಲನೆಂದು ಅವಳಿಗೆ: ಹೇಳು 
ನನ್ನೆ ಆಶೀರ್ವಾದ ನಿನಗೆ ಇದ್ದೇ ಇಡಿ.” 

“ಇದಕ್ಕಿಂತ ಇನ್ನೇನನ್ನೂ ಹೆಚ್ಚಾಗಿ ನಿಮ್ಮಿಂದ ನಾನು ಕೇಳುವುದಿಲ್ಲ. 
ಇನ್ನು ತಾಯಿಯನ್ನು ಒರಸಿಕೊಳ್ಳೆಲು ಪ್ರಯತ್ನಿ ಸುಕಿ ತ್ತೇನೆ... ಆದರೆ 
ನನ್ನನ್ನು ಲೇಲಿಸಾಹೇಬರಿಗೆ ನೀವು ಶಿಫಾರಸು ಮಾದುವುದಿಲ್ಲವಿ ?» ಎಂದು 

ನಾನು ಹೇಳಿಜಿನು. 

“ಅದು ಹೇಗೆ ಸಾಧ್ಯ? ಆದರೆ ಆತ ಒಳೆ ಯನ, ನಮ್ಮ ಕುಟುಂಬದ 
ನಿಷಯ ತಿಳಿಸಿ ಅವರಿಗೆ ಜೀನು ಒಂದು ಪತ್ರ ಬ್‌ ಅವತು AR: ನಿನಗೆ. 
ಸಂದರ್ಶನ ಕೊಡುವರು. ಸಹಾಯವನ್ನೂ ಮಾಡಬಹುದು.” 


ಶ್ರ ಕಥೆ ೬೨೩ 


ನಮ್ಮ ಚಿಕ್ಕಪ್ಪ ನನಗೆ ಶಿಫಾರಸು ಕಾಗದವನ್ನು ಏಕೆ ಕೊಡಲಿಲ್ಲವೋ 
ನಾನು ಹೇಳಲಾರೆನು. ವಿಲಾಯಿತಿಗೆ ನಾನು ಹೋಗುವುದು ಅವರ ಅಭಿ 
ಪ್ರಾಯದಲ್ಲಿ ಧರ್ಮ ವಿರುದ್ದ ಕಾರ್ಯವಾದುದರಿಂದ, ನನಗೆ ಅದರಲ್ಲಿ 
ಪ್ರತ್ಯಕ್ಷ ಸಹಾಯ ಮಾಡಲು ಅವರು ಸಂಕೋ ಚಪಟ್ಟಿರೆಂದು ನನ್ನ 
ಭಾವನೆ. 

ನಾನು ಶ್ರೀ ಲೇಲಿ ಸಾಹೇಬರಿಗೆ ಪತ್ರ ಬರೆಜಿನು. ಅವರು ತಮ್ಮ 
ನಿವಾಸದಲ್ಲಿ ನನ್ನನ್ನು ಸಂದರ್ಶಿಸಲು ಕರೆದರು. ನನ್ನನ್ನು ನೋಡಿದಾಗ 
ಅವರು ಮಹಡಿ ಮೆಟ್ಟಿಲುಗಳನ್ನು ಏರುತ್ತಿದ್ದವರು, ಬಿ.ಎ. ಪರೀಕ್ಷೆಯಲ್ಲಿ 
ಮೊದಲು ತೇರ್ಗಡೆ ಹೊಂದು. ಈಗ ನಿನಗೆ ಯಾವ ಸಹಾಯನೂ ಸಿಗದು? 
ಎಂದು ಖಂಡಿತವಾಗಿ ಹೇಳಿ, ಮಹಡಿ ಮಟ್ಟಿಲುಗಳನ್ನು ಬೇಗ ಏರಿ 
ಹೊ:ಟು ಹೋದರು. ಅವನನ್ನು ಸಂದರ್ಶಿಸಲು ನಾನು ವಿಶೇಷ ಸಿದ್ದತೆ 


ಅನಂತರ ನನ್ನ ದೃಷ್ಟಿ, ನನ್ನ ಹೆಂಡತಿಯ ಒಡವೆಗಳ ಮೇಲೆ 
ಹೋಯಿತು. ನನ್ನ ಹಿರಿಯಣ್ಣ ನೊಡನೆ ಯೋಚಿಸಿದೆನು. ಅವನಲ್ಲಿ ನನ್ನ 
ಭರವಸೆ ಅಪಾರವಾಗಿದ್ದಿತು. ನನ್ನ ವಿಷಯದಲ್ಲಿ ಔದಾರ್ಯಕ್ಕೆ ಎಲ್ಲೆಯೇ 
ಇರಲಿಲ್ಲ. ಅವನು ನನ್ನನ್ನು ಮಗನಂತೆ ಪ್ರೀತಿಸುತ್ತಿದ್ದ ನು. 

ನಾನು ಪೋರ್‌ ಬಂದರ್‌ನಿಂದ ರಾಜಕೋಟಿಗೆ ಹಿಂದಿರುಗಿ ಬಂದು 
ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದೆನು. ನಾನು ಜೋಷಿಯನರ ಸಲಹೆ 
ಕೇಳಿದೆನು. “ಅವಶ್ಯಕವಾದರೆ ಸಾಲವನ್ಮಾದರೂ ಮಾಡು” ಎಂದು 
ಅವರು ಸೂಚಿಸಿದರು. ನನ್ನ ಹೆಂಡತಿಯ ಒಡವೆಗಳನ್ನು ಮಾರೋಣ 
ವೆಂದು ನಾನು ಸೂಚಿಸಿದನು. ಅದರಿಂದ ೨-೩ ಸಾವಿರ ಬರುತ್ತಿ ದ್ವಿತು. 
ಆದರೆ ನಮ್ಮಣ್ಣ “ಹೇಗೋ ಹಣ ಒದಗಿಸುತ್ತೇನೆ”. ಎಂದು ಆಶ್ವಾಸನ 
ವಿತ್ತನು. ಆದರೂ ನಮ್ಮ ತಾಯಿಗೆ ಇನ್ನೂ ಸಮ್ಮತಿಯಾಿರಲಿಲ್ಲ. ಅವಳು 
ವಿಲಾಯಿತಿಯ ಜೀವನದ ವಿಷಯದಲ್ಲಿ ಎಲ್ಲವನ್ನೂ ಕೂಲಂಕಷವಾಗಿ 
ವಿಚಾರಿಸ ತೊಡಗಿದ್ದಳು. ಇಂಗ್ಲೆಂಡಿಗೆ 'ಹೋಗುವ ನವ ಯುವಕರು 


೬೪ ಗಾಂಧೀ ಗ್ರಂಥಮಾಲೆ 


ಕೆಟ್ಟುಹೋಗುವರೆಂದು ಅವರಿಗೆ ಯಾರೋ ಹೇಳಿದ್ದರು ; ಮಾಂಸಾಹಾರಿ 
ಗಳಾಗುತ್ತಾರೆಂದು ಮತ್ತೊಬ್ಬರು ಹೇಳಿದ್ದರು. ಅಲ್ಲಿಗೆ ಹೋದವರ? 
ಮದ್ಯ ಪಾನವಿಲ್ಲದೆ ಜೀವಿಸಲಾರಸರೆಂದು ಹೇಳಿದ್ದರು ಬೇರೊಬ್ಬರು. ಅವರು 
ನನ್ನನ್ನು “ಇದಕ್ಕೆಲ್ಲ ಏನು ಹೇಳುತ್ತೀ” ಎಂದು ಕೇಳಿದರು. ನಾನು ಹೀಗೆ 
ಹೇಳಿದೆ : “ನನ್ನಲ್ಲಿ ನಿಮಗೆ ನಂಬಿಕೆಯಿಲ್ಲವೇ ? ನಾನು ನಿಮ್ಮೊಂದಿಗೆ ಸುಳ್ಳು 
ಹೇಳುವುದಿಲ್ಲ, ಅವುಗಳಲ್ಲಿ ಯಾವುದನ್ನೂ ನಾನು ಮುಟ್ಟುವುವಿಲ್ಲವೆಂದು 
ಸ್ರಮಾಣ ಮಾಡುತ್ತೀನೆ. ಅಲ್ಲಿ ಅಂತಹ ಅಸಾಯವನಿದ್ದರೆ ಜೊಃಷಿ 
ನನ್ನನ್ನು ಹೋಗಗೊಡುತ್ತಿದ್ದರೆ "4 

ಆಕೆ ಹೇಳಿದರು : “ನಾನು ನಿನ್ನನ್ನು ನಂಬುತ್ತೇನೆ. : ಆದರೆ ದೂರ 
ದೇಶದಲ್ಲಿರುವಾಗ ನಿನ್ನನ್ನು ನಂಬುವುದು ಹೇಗೆ? ನನಗೆ ದಿಕ್ಕು ತೋಚ 
ದಂತೆ ಆಗಿದೆ. ನಾನು ಬೇಚರಜೀ ಸ್ವಾಮಿಯನ್ನು ಕೇಳುತ್ತೇನೆ.? 

ಬೇಚರಜೀ ಸ್ವಾಮಿಯವರು ಮೊದಲು ಮೋದ್‌ ಬನಿಯ ಆಗಿದ್ದು, 
ಅನಂತರ ಜೈನ ಸಾಧುವಾದವರು. ಅವರೂ ಸಹ ಜೋಷಿಜಿಯವರಂತೆ 
ನಮ್ಮ ಸಂಸಾರದ ಸಲಹೆಗಾರರಾಗಿದ್ದರು. ಅವರು ನನಗೆ ನೇರವಾಗಿ 
“ನಾನು ಈ ಮೂರು ವಿಷಯಗಳಲ್ಲಿಯೂ ಇವನಿಂದ ಪವಿತ್ರ ಪ್ರತಿಜ್ಞೆ 
ಮಾಡಿಸುತ್ತೀನೆ.  ಅನಂತೆರ ಅವನನ್ನು ಸೀಮೆಗೆ ಕಳುಹಿಸಬಹುದು” 
ಎಂದು ಹೇಳಿದರು. ಅವರು ನನ್ನಿಂದ ಪ್ರತಿಜ್ಞೆ ಯನ್ನು ಮಾಡಿಸಿದರು. 
ನಾನು ಮದ, ಮಾಸ, ಸ್ತ್ರೀ ಈ ಮೂರನ್ನೂ ಮುಟ್ಟುವುದಿಲ್ಲನೆಂದೃ 
ಪ್ರತಿಜ್ಞೆ ಮಾಡಿದೆ. ಇದಾದ ಮೇಲೆ ನಮ್ಮ ತಾಯಿ ನನಗೆ ಅನುಮತಿ 
ಕೊಟ್ಟರು. 

ಪೌ )ಢಶಾಲೆಯನರು ನನ್ನ ಗೌರವಾರ್ಥವಾಗಿ ಒಂದು ಸತ್ಕಾರ 
ಕೂಟವನ್ನು ಏರ್ಪಡಿಸಿದರು... ರಾಜಕೋಟಿಯ ಯುವಕ ವಿಲಾಯಿತಿಗೆ 
ಹೋಗುವ ವಿಚಾರ ಎಲ್ಲರಿಗೂ ಆಶ್ಚರ್ಯವಾಗಿದ್ದಿತು. ನಾನು ಕೃತಜ್ಞತೆ 
ಯನ್ನು ಸೂಚಿಸಲು ಪ್ರತ್ಯುತ್ತರವಾಗಿ. ಕೆಲವು ವಾಕ್ಯಗಳನ್ನು . ಬಕೆನು 
ಕೊಂಡು ಹೋಗಿದ್ದೆನು, ಆದಕೆ ನನ್ನ ಬಾಯಿಂದ ಮಾಕೇ ಹೊರಡಲಿಲ್ಲ. 
ಓಡುಪುದಕ್ಕೆ ನಿಂತಕೂಡಲೇ ನನ್ಸ್ನ ತಲೆ ತಿರುಗಿದುಮೂ, ಡೇಹನೆಲ್ಲ 
ನಡುಗಿದುದೂ ನನಗೆ ಚೆನ್ನಾಗಿ ಜ್ಞಾ ಪಕವಿದಿ, 


ಆತ್ಮಕಥೆ ೬೫ 


ಬ 


ಹಿರಿಯರ ಆಶೀರ್ವಾದ ಪಡೆದು ನಾನು ಬೊಂಬಾಯಿಗೆ ಹೊರಟಿನು. 
ರಾಜಕೋಟಿಯಿಂದ ಬೊಂಬಾಯಿಗೆ ಅದೇ ನನ್ನ ಮೊದಲ ಸೃಯಾಣ 
ವಾಗಿದ್ದಿತು. ನನ್ನ ಅಣ್ಣನೂ ನನ್ನ ಜತೆಗೆ ಬಂದರು. ಆದಕೆ ನಷ್ಟೋ 
ವೇಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ.  ಜೊಂಬಾಯಿನಲ್ಲಿ ನಾನು 
ಕಷ್ಟಗಳನ್ನು ಎದುರಿಸಬೇಕಾಗಿದ್ದಿ ತು. 

೧೨ 
ಜಾತಿ ಬಹಿಷ್ಕಾರ 

ತಾಯಿಯ ಅನುನುತಿ ಮತ್ತು ಆಶೀರ್ವಾದನನು ಪಡೆದು ಕೆಲವು 
ತಿಂಗಳ ಮಗುವನ್ನೂ ಹೆಂಸತಿಯನ್ನೊ ಬಿಟ್ಟು, | ಉತ್ಸಾಹದಿಂದ 
ಬೊಂಬಾಯಿಗೆ ಹೊರಟಿನು. ತಲಹಿದುದಂತೂ ಆಯಿತು. ಆದರೆ ಅಲ್ಲಿಯ 
ಮಿತೃರು, ಹಿಂದೂ ಸಾಗರದಲ್ಲಿ ಜೂನ್‌ ಜುಲೈನಲ್ಲಿ ಬಿರುಗಾಳಿ ಹೆಚ್ಚೆ ೦ದೂ 
ಸಾನು ಮೊದಲ ಬಾರಿಗೆ ಸಮುದ್ರ ಪ್ರಯಾಣ ಮಾಡುತ್ತಿರುವುದರಿಂದ 


ನಿಗೆ ಹೇಳಿದರು. ಅಷ್ಟರಲ್ಲಿಯೇ ಯಾರೋ ಒಬ್ಬರು, ಒಂದು ಜಹಜು 
5 ಮುಳುಗಿಹೋದ ಮಾತನ್ನೂ ಹೇಳಿದರು. ಇದರಿಂದ 
ನಮ್ಮ ಅಣ್ಣ ಚಿಂತೆಗೊಳಗಾದರು. ಇದೇ ಕಾರಣದಿಂದ ಆತ ನನ್ನನ್ನು 
ಕೂಡಲೆ ಲ ಪ್ರಯಾಣಮಾಡಲು ಸಮ್ಮತಿಸದೆ, ನನ್ನನ್ನು ಬೊಂಬಾಯಿಯ 


ತಮ್ಮ ಒಬ್ಬ ಸ್ಥೆ ಸ್ನೇಹಿತರ ಮನೆಯಲ್ಲಿ ಬಿಟ್ಟು, ತಮ್ಮ ಕೆಲಸ ನೋಡಲು ` 


ರಾಜಕೋಟಿಗೆ ಹೋದರು. ಅನರು ನನ್ನ ಪ್ರಯಾಣ ವೆಚ್ಚ ದ ಹಣವನ್ನು 
ಭಾವನ ಕೈಯಲ್ಲಿ ಕೊಟ್ಟು ಬೇಕೆ ಕೆಲವು ಸ್ನೇಹಿತರಿಗೆ ನನಗೆ ಆವಶ್ಯಕವಾದ 
ಸಹಾಯವನ್ನು ಮಾಡುವಂತೆ ಹೇಳಿ ಹೋದರು. 

| ಬೊಂಬಾಯಿಯಲ್ಲಿ ನನಗೆ ಕಾಲ ಕಳೆಯುವುದು ಕಷ್ಟವಾಯಿತು. 

ಸನಗೆ ಹಗಲು ರಾತ್ರಿ ವಿಲಾಯತಿಯ ಕನಸೇ ಬೀಳುತ್ತಿದ್ದಿತು. ನಡುನೆ ನ 

ಜಾತಿಯ ಜನರು ನನ್ನ ವಿದೇಶ ಪ್ರಯಾಣವನ್ನು ಕುರಿತು ಗೊಂದಲವನ್ನು 
ಎಬ್ಬಿಸಿದರು. ಅಲ್ಲಿಯವರೆಗೆ ಮೋಧ್‌ ಬನಿಯರ ಪೈಕಿ ಯಾರೂ ವಿಲಾಯ 
ತಿಗೆ ಹೋಗಿರಲಿಲ್ಲ. ನಾನು ಈ ಸಾಹಸವನ್ನು ಮಾಡುವುದಾದರೆ ನನಗೆ 


(ಸಾವಳಿಯಾದ ಮೇಲೆ ನವೆಂಬರ್‌ ನಲ್ಲಿ ಕಳುಹಿಸಬೇಕೆಂದೂ ನಮ್ಮ 


೬೬ ಗಾಂಧೀ ಗ್ರಂಥಮಾಲೆ 


ತಕ್ಕ ಶಿಕೆಯಾದೀತೆಂದು ನುಡಿದರು. ಜಾತಿಯವರ ಪಂಚಾಯಿತಿ ಸಭೆ 
ಯಲ್ಲಿ ನಾನು ಹಾಜರಾಗಬೇಕೆಂದು ನನಗೆ ಅಸ ಣೆ ಬಂದಿತು. ನಾನು 
ಹಾಜರಾದೆನು. ನನಗೆ ಆ ಧೈರ್ಯ ಇದ್ದ ್ಕಿದ್ದಂತೆ ಹೇಗೆ ಬಂದಿತೆಂಬುದು 
ಈಶ್ವರನಿಗೇ ಗೊತ್ತು. ಆವಿಗೆ” ಹೋಗಲು” ಸನ್‌ ಅಥ್ಭೈರ್ಯವೇ ಇರಲಿಲ್ಲ. 
ಶಂಕೆಯೂ ಆಗಲಿಲ್ಲ. ಜಾಕಿಯ ಮುಖಂಡ ನನ್ನ ದೊರದ ಬಂಧುವೂ 
ಆಗಿದ್ದರು. ನಮ್ಮ ತಂದೆಯವರೊಂದಿಗೆ ಅವರ ಸಂಬಂಧ ಚಿನಾ _ ಗಿದ್ದಿ ತು. 
ಅವರು ನನಗೆ ಹೇಳಿದರು : “ನೀನು ವಿಲಾಯತಿಗೆ ಹೋಗುವ ವಿಚಾರ 
ಸರಿಯಾದುದಲ್ಲವೆಂಬುದು ಸಂಚಾಯಿತರ ಅಭಿಪ್ರಾಯ. ನಮ್ಮ ಧಮನ 
ಪಾಲನೆ ಸಾಧ್ಯವಿಲ್ಲ. ಅಲ್ಲಿ ಆಂಗ್ಲೇಯರೆ ಜತೆ ಆಹಾರ ಪಾನೀಯಗಳನ್ನು 
ತೆಗೆದುಕೊಳ್ಳ ಬೇಕಾಗುತ್ತದೆ.” 

ನಾನು ಹೀಗೆ ಪ್ರತ್ಯುತ್ತ ರವಿತ್ತೈನು :  “ವಿಲಾಯತಿಗೆ ಹೋ? ಗುವುದು 
ಯಾವ ರೀತಿಯಲ್ಲಿಯೂ ಅಧರ್ಮವಲ್ಲವೆಂದು ನಾನು ತಿಳಿದಿದ್ದೇನೆ. ನಾನು 
ಅಲ್ಲಿಗೆ ಹೋಗುವುದು ಬರಿಯ ವಿದ್ಯಾಧ್ಯಯನಕ್ಕಾಗಿಯೇ. ಯಾವೆ 
ವಿಷಯಗಳಲ್ಲಿ ನಿಮಗೆ ಭಯವಿಜೆಯೋ ಅವುಗಳಿಂದ ದೂರನಿರುವುದಾಗಿ 
ತಾಯಿಗೆ ಪ್ರತಿಜ್ಞಾ ನಚನ ಕೊಟ್ಟಿದ್ದೇನೆ. ನಾನು ಅವುಗಳಿಂದ ದೂರೆ 
ನಿರಬಲ್ಲೆ ನು. 


“ಆದರೆ ನಾವು ನಿನಗೆ ಹೇಳುತ್ತೆ "ವೆ.. ಅಲ್ಲಿ ನಮ್ಮ ಧರ್ಮಪಾಲನೆ 
ಸಾಧ್ಯವಿಲ್ಲ. ನಿಮ್ಮ ತಂದೆಗೂ ನನಗೂ ಎಂತಹ ಸಂಬಂಧವಿದ್ದಿ ತೆಂಬುದು 
ನಿನಗೂ ಗೊತ್ತು. ನಾನು ಹೇಳಿದುದನ್ನು ನೀನು ಆದರಿಸಲೇಚೇಕು” 


ಎಂದು ಜಾತಿಯ ಮುಖ್ಯಸ್ಥ ಹೇಳಿದರು. 


“ಹೌದು, ನಿಮ್ಮ ಮತ್ತು ನಮ್ಮ ತಂಜಿಯ ಸಂಬಂಧ ನನಗೆ 
ಜ್ಞಾಪಕವಿದೆ. ನೀವು ನಮ್ಮ ತಂದೆಯ ಸಮಾನರು. ಆದರೆ ಈ ವಿಷಯ 
ದಲ್ಲಿ ನಾನು ನಿರುಪಾಯ. ವಿಲಾಯತಿಗೆ ಹೋಗುವ ನನ್ನ ನಿಶ್ಚಯವನ್ನು ` 
ನಾನು ಬದಲಾಯಿಸಲಾರಿತು. ನಮ್ಮ ತಂದೆಯ ಮಿತ್ರ ಕೂ ಸಲಹೆಗಾರರೂ 
ಆದ ವಿದ್ವಾಂಸ ಬ್ರಾಹ ಬಣರೊಬ್ಬರು, ನಾನು ವಾಯ! ಹೋಗುವುದು. 
ತಪ್ಪಿಲ್ಲನೆಂದು ಭಾವಿಸಿದ್ದಾರೆ. ತಾಯಿಯೂ, ಅಣ್ಣನೂ ನನಗೆ ಅನುಮತಿ . 


ಆತ್ಮಕಥೆ ೬೭ 


ಫಾಟ್ಟಿದ್ದಾರೆ” ಎಂದು ನಾನು ಉತ್ತರವಿತ್ತೆನು. “ಹಾಗಾದರೆ ನೀನು 
ಪಂಚಾಯಿತಿಯ ಅಪ್ಪಣೆಯನ್ನು ನಡೆಸುವುದಿಲ್ಲನೆ ?* 

“ನಾನು ನಿರುಪಾಯ. ಈ ವಿಷಯದಲ್ಲಿ ಸಂಚಾಯಿತಿಯವರು 

ಸ್ರವೇಶಿಸುವುದು ಆವಶ ಶ್ಯಕವಿಲ್ಲವೆಂದು ನಾನು ಭಾವಿಸುತ್ತೆ, ನೆ.” 

ನನ್ನ ಈ ಪ್ರತ್ಯುತ್ತರದಿಂದ ಆ ಮುಖಂಡರಿಗೆ ಕೋಪ ಬಂದಿತು. 
ನನ್ನನ್ನು ಕುರಿತು ನಾಲ್ಕಾರು ಕೆಟ್ಟ ಮಾತನ್ನು ಆಡಿದರು. ನಾನು ಸುಮ್ಮನೆ 
ಕುಳಿತೆನು. ಸೇಠರು ತಮ್ಮ ತೀರ್ಮಾನವನ್ನು ಹೇಳಿದರು. “ಇಂದಿನಿಂದೆ 
ಈ ಹುಡುಗನನ್ನು ಜಾತಿ ಬಾಹಿರನೆಂದು ಪರಿಗಣಿಸಿ, ಇವನಿಗೆ ಸಹಾಯ 
ಮಾಡ.ವವರು, ಇವನನ್ನು ಕಳುಹಿಸಲು ಬಂದರಿಗೆ ಹೋಗಿ ಬರುವವರು, 
ಜಾತಿಗೆ ಅಪರಾಧಿಗಳು. ಅಂತಹವರಿಗೆ ಒಂದೂಕಾಲು ರೂಪಾಯಿ 
ಜುಲ್ಮಾನೆ ವಿಧಿ ಸಲ್ಪಡುತ್ತ ದ.” 

ಈ ಘಟನೆಯಿಂದ ನನ್ನ್ನ ಮೇಲೆ ' ಏನೂ ಪರಿಣಾಮವಾಗಲಿಲ್ಲ. 
ಇನು ಸೇಠರ ಅಪ್ಪಣೆ ಪಡೆದು ಹಿಂದಿರುಗಿದೆನು. ಈ ನಿರ್ಣಯದ 
ರಿಣಾಮ ನಮ್ಮಣ್ಣನ ಮೇಲೆ ಏನಾಗುವುದೋ ಎಂದು ನಾನು ಚಿಂತಿಸಿ 
ಹನು. ಅವನಿಗೇನಾದರೂ ಭಯವಾಗುವುದೋ ಎಂದು ಯೋಚಿಸಿದೆನು. 
ಭಾಗ್ಯ ನಶದಿಂದ, ಅವರು ವಿಚಲಿತರಾಗಲಿಲ್ಲ... "ಚಾತಿಯವರ ತೀರ್ಮಾನ 
ಹೀಗಿದ್ದರೂ ನೀನು ವಿಲಾಯತಿಗೆ ಹೋಗುವುದನ್ನು ನಾನು ತಡೆಯುವು 
ವುದಿಲ್ಲ”ವೆಂದು ಬರೆದರು. ಈ ಘಟನೆಯ ನಂತರ ನಾನು ಹೆಚ್ಚು ಆತಂಕ 
ದಿಂದ ಕೂಡಿದನು. ಜಾತಿಯವರು ಈ ವಿಷಯದಲ್ಲಿ ನನ್ನ ಅಣ್ಣನನ್ನು 
ಬಲಾತ್ಸರಿಸಿಷರೋ ? ಅಥವಾ ಬೇರೆ ಯಾವುದಾದರೂ ವಿಘ್ನಗಳುಂಟಾ 
ದವೋ? ಈ ರೀತಿ ನಾನು ಚಿಂತೆಯಲ್ಲಿ ದಿನಗಳನ್ನು ಕಳೆಯುತ್ತಿರುವಾಗ, 
ಸೆಪ್ಟೆ ೦ಬರ್‌ ನಾಲ್ಕರಂದು ವಿಲಾಯತಿಗೆ ಹೋಗುವ ಹಡಗಿನಲ್ಲಿ ಜುನಾ 
ಗಡದ ವಕೀಲರೊಬ್ಬ ರು ಬ್ಯಾರಿಸ್ಟರ್‌ ಆಗಲು ಹೋಗುವರೆಂದು ಗೊತ್ತಾ 

ಯಿತು. ನಾನು ನ ಕ್ಷೇಮವನ್ನು ನೋಡಿಕೊಳ್ಳಲು ನಮ್ಮಣ್ಣ ಹೇಳಿದ್ದೆ 
ಮಿತ್ರರನ್ನು ಹೋಗಿ ನೋಡಿಡಿನು. ಅವರೂ ಈ ಜಕಿಯನ್ನು | 
ಬಿಡಬೇಡ? ಎಂದು ಸಲಹೆ ಮಾಡಿದರು. ಕಾಲ್ಕ ಬಹಳ ಕಡಿಮೆಯಿತ್ತು": 
; ನಿಂದ. ತಂತಿ ಮೂಲಕ ಅನುಮತಿ ಕೇಳಿದೆನು. ಅವರು ಅನುಮತಿ 


೨! 


ತೆ 3 ರ WP A “a 1 ಆಗೆ ಕ್ಮ 
ಭ್ರ ಇಲ್ಲ ಜಟ್‌ ಟ್‌ ಬೆ ಸಟ ತು 
| NCATE NRE FS ಟ್‌, 


೬೮ ಗಾಂಧೀ ಗೈೆಂಥಮಾಲೆ 


ಕೊಟ್ಟರು. ನಾನು ಭಾವನನ್ನು ಹಣ ಕೇಳಿದೆನು. ಅವನು ಪಂಚಾಯಿತರ 
ತೀರ್ಪಿನತ್ತ ನನ್ನ ದೈಸ್ಟಿ ಸೆಳೆದು “ಜಾತಿ ಬಾಹಿರನಾಗಲು ನನ್ನಿ ಂದೆ 
ಸಾಧ್ಯ ವಿಲ್ಲ” ಎಂದು ಹೇಳಿದರು. ಆಗ ನಮ್ಮ ಕುಟುಂಬದ ಒಬ್ಬ ಮಿತ್ರರಲ್ಲಿ 
ತ್‌ ನನಗೆ ಪ್ರಯಾಣದ ವೆಚ್ಚ ವನ್ನು ಕೊಡುವಂತೆ ಕೇಳಿ ನಮ್ಮಣ್ಣ ನಿಂದೆ 
ಅದನ್ನು ಹಿಂತೆಗೆದುಕೊಳ್ಳ ಲು ಹೇಳಿದೆ. ಅವರು ನನ್ನ ಮಾತನ್ನು ಒಪಿ ದ್ದು 
ಮಾತ್ರವಲ್ಲನಿ ನನಗೆ ಪ್ರೋತ್ಸಾಹವನ್ನೂ ಸಹ ಕೊಟ್ಟರು. ಅವನ್ನು 
ವಂದಿಸಿ ಹಣ ಪಡೆದು. ಹೋಗಿ ಓಟಕೆಟ್‌ ಕೊಂಡುಕೊಂಡೆನು. ವಿಲಾಯತಿ 
ಯಾತ್ರೆಯ ಸರ್ವ ಸಿದ್ಧತೆಯನ್ನೂ ಮಾಡಿಕೊಳ್ಳ ಬೇಕಾಗಿದ್ದಿ ತು. = 
ವಿಷಯದಲ್ಲಿ ಅನುಭವಶಾಲಿಯಾದ ಒಬ್ಬ ಮಿತ, ಬೇಕಾದ ಉಡುಪು 
ಮತ್ತು ಇತರ ವಸ್ತುಗಳನ್ನು ಒದಗಿಸಿಕೊಟ್ಟಿನು. ನನಗೆ ಅದಿಲ್ಲ ವಿಚಿತ್ರ 
ವಾಗಿ ಕಂಡಿತು. ಕೆಲವು ನನಗೆ ಪ್ರಿಯವಾದುವು. ಕೆಲವು ಆಗಲಿಲ್ಲ: 
ನೆಕ್‌ಟ್ರಿಯಂತೂ ಸುತಾರಾಂ ಚೆನ್ನಾಗಿ ಕಾಣಲಿಲ್ಲ. ಆದರೆ ಮುಂದೆ ಅದನ್ನೇ 
ಧರಿಸುವುದರಲ್ಲಿ ನನಗೆ ಆನಂದವಾಗುತ್ತಿದ್ದಿ ತು. ಷಾರ್ಟ್‌ ಜಾಕೆಟ್‌ ನನಗೆ 
ಸಾಚಿಕೆಕೇಡು ಆಗಿ ಕಾಣುತ್ತಿ ದ್ದಿತು. ಆದರೆ ನಿಲಾಯತಿಗೆ ಹೊರಡುವ 
ಆಸೆಯಲ್ಲಿ ಅದನ್ನು ನಾನು ಮನಸ್ಸಿಗೆ ಹೆಚ್ಚಿಕೊಳ್ಳಲಿಲ್ಲ. ಜತೆಯಲ್ಲಿ 
ತಿನ್ನುವ ಪದಾರ್ಥಗಳನ್ನೂ ಬೇಕಾದಷ್ಟು ಸಟ್ಟಿಕೊಂಡಿದ್ದೆನು. ನನಗಾಗಿ, 
ತ್ರ್ಯಂಬಕ್‌ರಾಯ್‌ ಮಜುಂದಾರ್‌ (ಜುನಾಗಡದ ವಕೀಲ)ರ ಕೊಠಡಿ 
(ಕ್ಯಾ ಬಿನ್‌) ನಲ್ಲಿ ಜಾಗವನ್ನು ಕಾದಿರಿಸಿದರು. ನನ್ನ ವಿಷಯ ಅವರಿಗೆ 
ಹೇಳಿದರೆ. ಅವರು ಪ್ರಾಯವನ್ನುು ದಾಟಿದ್ದ ಅನುಭವಶಾಲಿ ಗೃಹಕ್ಕ 
ರಾಗಿದ್ದರು. ನಾನು ೧೮ ವರುಷದ, ಪ್ರಪಂಚದ ಅನುಭವವಿಲ್ಲದ ನವ 
ಯುವಕ. ಮಜುಂದಾರರು ನನ್ನ ಮಿತ್ರ ರಿಗೆ “ಇವನ ವಿಷಯದಲ್ಲಿ ನೀವು 
ನಿಶ್ಚಿಂತೆಯಾಗಿರಿ” ಎ ಎಂದು ಅಶ್ವಾ ಸನವಿತ್ತರು. 


ಹೀಗೆ ಸೆಪ್ಟೆಂಬರ್‌ ನಾಲ್ಕರಂದು. (೧೮೮೮) ನಾನು ಬೊಂಬಾಯಿ 
ಬಂದರನ್ನು ಬಿಟು ್ಸಿ ವಿಲಾಯತಿಗೆ ಹೊರಟನು. 


ಆತ್ಮಕಥೆ ೬೯ 


೧೩ 


ವಿಲಾಯತಿ ತಲುಪಿದು 


ಎ 
ಜಹಜನೆಲ್ಲಿ ನನಗೆ ಸಮುದ್ರ ಪ್ರಯಾಣದ ಯಾವ ತೊಂದೆತಿಯೊ 
ಆಗಲಿಲ್ಲ. ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸು ಸಂವತ ಪರಿಸ್ಥಿತಿಗೆ. 
ಬೀಳೆತೊಡಗಿದ್ದಿ ತು. ಹಡಗಿನ ಉಗ್ರಾ ಣಾಧಿಕಾರಿಯೊಂದಿಗೆ ಮೊತನಾರೆವು 
ದಕ್ಕೆ ಸಹ ನನಗೆ ನಾಚಿಕೆಯಾ ಇಗುತ್ತಿದ್ದಿತು. ಇಂಗ್ಲೀಷಿನಲ್ಲಿ ಮಾತನಾಡುವುದ: 
ನನಗೆ ಅಭ್ಯಾಸವಿರಲಿಲ್ಲ. ಮಜುಂದಾರರ ಹೊರತು, ಹಡಗಿನ. ಎರಡನೆಯ 
ತರಗತಿಯ ಪೃಯಾಣಿಕರೆಲ್ಲ ಆಂಗ್ಲೆರೆ ರೇ ಆಗಿದ್ದರು. ನನಗೆ ಅವೆರ ಮುಂದೆ 
ತವಡು ಪಯತ ಮಾಡಿದಾಗ ನನಗೆ ತ್ಕ ಮಾತು ತಿಳಿಯುತ್ತಿರಲಿಲ್ಲ. 
ಳಿದ ರ ಕಚಿತ ಬದುದ ಸ ಲಿಲ್ಲ. ಸ್ರತಿ 
ಯೊಂದು ವಾಕ್ಯವನ § 
ನಡೆಯಬೇಕಾಗಿದ್ದ ತು. . ಚಾಕು. ಮುತ್ತು ಮುಳು ರ 
ಉಪಯೋಗಿಸಿ ಭೂಟಮಾಡುವುದು ನನಗೆ ಬರುತ್ತಿರಲಿಲ್ಲ. ನ ನನಗೆ ಆಹಾರದ 
ವಿಷಯವೂ ತಿಳಿದಿರಲಿಲ್ಲ. ಯಾವ ಯಾವ ಆಹಾ:ದಲ್ಲಿ ಮೌಂಸನಿಖ್ಯ ಇಲ್ಲ 
ಎಂಬುದನ್ನು ವಿಚಾರಿಸುವ ಧೈರ್ಯವೂ ಇರಲಿಲ್ಲ. ಈ ಕಾಂಣಿದಿಂದ ನಾನು 
ಭೋಜನದೆ ಮೇಜಿನ ಬಳಿಗೆ ಯಾವಾಗಲೂ ಹೋಗೆಲೇ ಇಲ್ಲ. ಕ್ಯಾಬಿನ್‌ 
ನಲ್ಲಿಯೇ ಊಟಮೌಾಡುತ್ತಿದ್ದೆನು. ನನ್ನ ಬಳಿ ಮಿಠಾಯಿ ಮುಂತಾದುವನ್ನು 
| ಇಟ್ಟು ಕೊಂಡಿದ್ದೆ ನು. ನಾನು ಒಹುಭಾಗ, ಅವುಗಳನ್ನೇ ಅವಲಂಬಿಸಿದ್ದೆನು. 
''ಮುಜೂಂದಾಂರಿಗೆ' ಯಾನೆ ವಿಧವಾದ ಸುಕೋಚವೂ ಇರಲಿಲ್ಲ. ಅವರು 
ಎಲ್ಲರೊದಿಗೊ ಬೆರೆಯುತ್ತಿದ್ದರು. ಡೆಕ್‌ ನಲ್ಬ ಇಷ್ಟಬಂದಂತೆ ತಿರುಗುತ್ತಿದ್ದರು. 
ನಾನು ದಿನನೆಲ್ಲ ಕ್ಯಾಬಿನ್‌ ನಲ್ಲಿಯೇ ಅವಿಶುಕೊಂಡಿರುತ್ತಿ ದ್ದನು. ಹಡಗಿನ 
ಮೇಲ್ಭಾಗದಲ್ಲಿ ಜನ ಸಂದಣಿ ಕಡಿಮೆಯಾದ ಸಮಯ ನೋಡಿ ಅಲ್ಲಿ ಹೋಗಿ 
ಕುಳಿತಿರುತ್ತಿ ದ್ದನು. ಮಜುಂದಾರರು “ಎಲ್ಲರೊಂದಿಗೂ ಸೇರು” ಎಂದು ನನಗೆ 
ಹೇಳುತ್ತಿದ್ದರು. ವಕೀಲನಿಗೆ ಬಾಯಿ ಜೋರಾಗಿರಬೇಕೆಂದೂ ಹೇಳುತ್ತಿ ದ್ದರು; 
i ತಮ್ಮೆ ವಕೀಲಿಯ ಅನುಭವಗಳನ್ನ ಲ್ಲ ಹೇಳುತ್ತಿ ದ್ದ ರು. “ಇಂಗ್ಲೀಷು ನಮ್ಮ 


೬೦ ಗಾಂಧೀ ಗ್ರಂಥಮಾಲೆ 


ಮಾತೃಭಾಷೆಯಲ್ಲ. ಆದ್ದರಿಂದ ಮಾತನಾಡುವಾಗ ತಪ್ಪು ಆಗುವುದು 
ಸ್ವಾಭಾವಿಕ. ಆದರೂ ಮಾತನಾಡಲು ಎಲ್ಲ ಅವಕಾಶವನ್ನೂ ಉಪಯೋ 
ಗಿಸಿಕೊಳ ಬೇಕು” ಎಂದಿಲ್ಲ ಹೇಳುತ್ತಿದ್ದರು. ಆದರೆ ಯಾವುದರಿಂದಲೂ 
ನನ್ನ್ನ ಸಂಕೋಚ ಮರೆಯಾಗಲಿಲ್ಲ. ನನ್ನಲ್ಲಿ ಕಠಿಕರದಿಂದ ಒಬ್ಬ ಒಳ್ಳೆಯ 
ಆಂಗ್ಲೇಯ ಗೃಹಸ್ಥರು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. 
ಅವತು ನನಗಿಂತಲೂ ದೊಡ್ಡವರಾಗಿದ್ದರು. ನಾನು ಏನು ತಿನ್ನುತ್ತೇನೆ? 
ನನ್ನ ವಿಷಯವೇನು? ಹೋಗುವುದೆಲ್ಲಿಗೆ ? ಏಕೆ ಯಾರೊಂದಿಗೂ 
ಮಾತು ಕತೆಯಾಡುವುದಿಲ್ಲ ? ಎಂದೆಲ್ಲ ಕೇಳಿದರು. ನಾನು ಊಟಕ್ಕೆ, 
ಮೇಜಿನ ಹತ್ತಿರಕ್ಕೆ ಹೋಗುವಂತೆ ಪ್ರೇರಿಸಿದರು. ಮಾಂಸ ತಿನ್ನು ವುದಿಲ್ಲ 
ವೆಂಬ ನನ್ನ ನಿರ್ಧಾರದ ನುಡಿಯನ್ನು ಕೇಳಿ ಅವರು ಒಂದು ದಿನ ನಕ್ಳು, 
ದಯಾಪರರಾಗಿ ಹೇಳಿದರು: “ಇಲ್ಲಿಯವರೆಗೆ (ಪೋರ್‌ K ಸೆಡ್‌ ಮುಟ್ಟುವ 
ವರೆಗೆ) ಎಲ್ಲ ಸರಿಹೋಗುತ್ತೆ. ಆದರೆ ಬಿಸೈ ಕೊಲ್ಲಿಯನ್ನು ಮುಟ್ಟಿದ ನಂತರ, 
ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕಾಗುತ್ತದೆ. ಇಂಗ್ಲೆಂಡಿನಲ್ಲಿ ಎಷ್ಟು 
ಚಳಿಯೆಂದೆರೆ ಮಾಂಸವಿಲ್ಲದೆ ಜೀವಿಸುವುದು ಕಷ್ಟ.” ಅದಕ್ಕೆ ನಾನು ಹೀಗೆ 
ಹೇಳಿದೆ: “ಅಲ್ಲಿ ಮಾಂಸಾಹಾರವಿಲ್ಲದೆ ಜನ ಬದುಕಬಲ್ಲರೆಂದು ಕೇಳಿದ್ದೇನೆ.” 


“ಅದು ಸುಳ್ಳು, ನನಗೆ ಸರಿಚಯವಿರುವವರಲ್ಲಿ. ಮಾಂಸವನ್ನು 
ತಿನ್ನ ದವರು ಯಾರೂ ಇಲ್ಲ. ಮದ್ಯಪಾನ ಮಾಡು ಎಂದು ನಾನು ಹೇಳುವು 
ದಿಲ್ಲ. ಆದರೆ ನೀನು ಆವಶ್ಯಕವಾಗಿ ಮಾಂಸವನ್ನು ತಿನ್ನಲೇಬೇಕೆಂದು ನನ್ನ 
ಅಭಿಸಾಾಯ” ಎಂದು ಹೇಳಿದರು. 

ನಾನು ಹೇಳಿದೆನು. “ನಿಮ್ಮ ಸಲಹೆಗಾಗಿ ನಿಮಗೆ ವಂದನೆ. .. ಆದರೆ 
ಸಾನು ಮಾಂಸ ತಿನ್ನು ಪುದಿಲ್ಲವೆಂದು ನಮ್ಮ ತಾಯಿಗೆ ವಚನ ಕೊಟ್ಟ ದ್ದೇನೆ, 
ಮಾಂಸವಿಲ್ಲದೆ. ಇರುವುದು ಸಾಧ್ಯವಾಗದಿದ್ದರೆ ನಾನು ಹಿಂದೂಸಾ ನ ಕಿ 
ಹಿಂದಿರುಗುತ್ತೀನೆ. ಆದರೆ ಮಾಂಸವನ್ನು ಎಂದಿಗೂ ತಿನ್ನುವುದಿಲ್ಲ” 

ಬಿಸ್ಕೈ ಕೊಲ್ಲಿಗೆ ಬಂದವು. ಅಲ್ಲಿಯೂ ನನಗೆ ಮಾಂಸದ ಆವಶ್ಯಕತೆ 
ಯಾಗಲೀ ಮದ್ಯದ ಅವಶ್ಯಕಕೆಯಾಗಲೀ : ' ಕಾಣಲಿಲ್ಲ. 


ಯವರು ನಾನು ಮಾಂಸಾಹಾರ ತಿನ್ನು ವುದಿಲ್ಲವೆಂಬುದಕ್ಕೆ ಸಾಕ್ಷಿಪ್ರ 


ಆತ್ಮಕಥೆ ೭೧ 


ಗಳೆನ್ನು ಸಂಗ್ರಹಿಸಿಕೊಂಡು ಬರಬೇಕೆಂದು ಹೇಳಿದ್ದ ರು. ಆದುದರಿಂದೆ 
ನಾನು ಈ ಆಂಗ್ಲೇಯ ಮಿತ್ರರಿಂದ ಸಾಕ್ಷಿಸತ್ರವನ್ನು ಕೇಲನೆನು. ಅವನು 
ಸಂತೋಷದಿಂದ ಅದನ್ನು ಬರೆದು ಕೊಟ್ಟಿ ರು. ಬಹಳ ಕಾಲದವರೆಗೆ 
ಅದನ್ನು ಹಣಡೋಸಾದಿಯಲ್ಲಿ ರಕ್ಷಿಸಿ ಇಟ್ಟಿದ್ದನು. ಆಮೇಲೆ, ನನಗೆ 
ತಿಳಿಯಿತು. “ಮಾಂಸ ತಿಂದರೂ ಇಂತಹ ಪ್ರಮಾಣ ಸತ್ರಗೆಳನ್ನು ಸಂಗ್ರ 
ಹಿಸಬಹುದೆಂದು.?. ನನಗೆ ಅದರ ಮೋಹವು ನಾಶವಾಯಿತು. ನನ್ನ್ನ 
ಮಾತನ್ನು ನಂಬದೇ ಹೋದರೆ ಇನ್ನು ಆ ಪ್ರಮಾಣ ಸೆತ್ರದಿಂದ ತಾನೇ 
ಪ್ರಯೋಜನವೇನು ? 

ಸುಖದುಃಖಗಳನು ಕಳೆದು, ಆಂತೂ ನಾವು ಸೌರ ಹ್ಯಾಂಪ್ಸೈನ್ವ 
ತಲಪಿದೆವು. ಯಾತ್ರೆ ಮುಗಿಯಿತು... ಅಂದು ಶನಿವಾರವೆಂದು ನನ್ನ 
ಜಾ ಪಕ. ಹಡಗಿನಲ್ಲಿರುವಾಗ ನಾನು ಕರಿಯ ಕೋಟ್ಟು, ಸರಾಯಿ 
ಧರಿಸಿದ್ದೆ ನು. ನಮ್ಮ ಸ್ನೇಹಿತರು ಹೊಲಿಸಿ ಸಿದ್ಧ ಮಾಡಿಕೊಟ್ಟಿದ್ದ ಬಿಳಿಯ 
ಪ್ಲಾನಲ್‌ ಉಡುಪನ್ನು ಇಂಗ್ಲೆಂಡಿನಲ್ಲಿ ಹಡಗಿನಿಂದ ಇಳಿದಾಗ ಧರಿಸಲು 
ಇರಲೆಂದು ಇಟ್ಟುಕೊಂಡಿದ್ದೆ ನು. ಬಿಳಿ ಬಟ್ಟಿ ಹೆಚ್ಚು ಒಪ್ಪು ತೆ, ಎಂದು 
ಭಾವಿಸಿ ಬಿಳಿ ಬಟ್ಟೆ ಗಳನ್ನು ಧರಿಸಿ ಹಡಗಿನಿಂದ ಇಳದು. ಸೆಪ್ಟೆಂಬರಿನ 
ಕೊನೆಯ ದಿನ. ಹಿ “೨೦ತಹ ಉಡುಪು ಧರಿಸಿದ್ದೆ ವನು ಹಾ 
ನನ್ನ ಎಲ್ಲ ಸಾಮಾನು ಪೆಟ್ಟಿಗೆ ಮತ್ತು ಅದರ ಬೀಗದಕ್ಕೆ ಸಹ ಗ್ರಿಂಡ್‌ಲೆ 
ಕಂಪನಿ ಗುಮಾಸ್ತರ ವಶದಲ್ಲಿ ತು. ಇತೆರರೂ ಹಾಗೆ ಮಾಡಿದ್ದು ದರಿಂದ 
ನಾನೂ ಬೀಗದಕ್ಕೆ ಯನ್ನು ಅವರ ಕೈಯಲಿ ಯೇ ಕೊಟ್ಟಿದ್ದನು. 

ನನ್ನ್ನ ಹತ್ತಿರ ನಾಲ್ಕು ಕ ಪತ ಗಳಿದ್ದವು. ಒಂದನೆಯದು 
ಡಾಕ್ಟರ್‌ ಪ್ರಾಣಿಜೀವನ ಮೆಹತಾರವರಿಗೆ, ಎರಡನೆಯದು ದಳಪತರಾನು್‌ 
ಶುಕ್ಷರಿಗೆ. ಮೂರನೆಯದು ಪ್ರಿನ್ಸ್‌ ರಣಜಿತ್‌ ಸಿಂಗರ ಹೆಸರಿಗೆ ನಾಲ್ಕನೆ 
ಯದು ದಾದಾಭಾಯಿ ನವರೋಜಿಯವರಿಗೆ. 

ನಾನು ಸೌತ್‌ ಹ್ಯಾಂಸ್ಟ್ರನ್‌ ನಿಂದ ಡಾಕ್ಟರ್‌ ಮೆಹತಾರವರಿಗೆ ತಂತಿ 
 ಕಳುಹಿಸಿದ್ದೆನು. ವಿಕ್ಟೋರಿಯ ಹೋಟೆಲಿನಲ್ಲಿ ಇಳಿದುಕೊಳ್ಳುವುದು 
ಕ ಒಳ್ಳೆ ಯಜಿಂದು ಹಡಗಿನಲ್ಲಿ ಒಬ್ಬರು. ಸಲಹೆ ಮಾಡಿದ್ದರು. ಆದುದರಿಂದ 
ನಾನೂ  ಮಜುಂದಾರರೂ ಅಲ್ಲಿಗೆ ಹೋಜಿವು. ನಾನು ಒಬ್ಬನೇ ಬಿಳಿಯ 


೭೨ ಗಾಂಧೀ ಗ್ರಂಥಮಾಲೆ 


ಉಡುಪನ್ನು ದರಿಂದ ತ ತುಂಬಾ ನಾಚಿಕೆಗೊಂಡಿದ್ದೆ ನು. ಹೋಟಲಿಗೆ 
ಹೊ! ದಮೇಲೆ ುರುದಿನ ಭಾನುವಾರವಾದುದರಿಂದ, ಸೋಮವಾರದವರೆಗೆ 


ಗ್ರಿಂಡ್ಲೆ ಕಂಪೆನಿಯಿಂದೆ ನಮ್ಮ ಸಾವಾಾನು ಸಿಗುವುದಿಲ್ಲವೆಂದು ತಿಳಿದು ನನ್ನ 


ನ, 
ಪಾ ಣವೇ ಹೋದಂತೆ ಆಯಿತು. 


ನೋಡಲು. ಬಂದರು. ನನ್ನ ಬಿಳಿಯ ಪ್ರಾ ಸ್ಯ ನೋಡಿ ಅವರಿಗೆ ನಗು 
ಬಂದಿತು. ನಾನು ಅಜಾಗರೂಕ ಕೆಯಿಂದ ಅವರ ರೇಶ್ಮಿ ಹ್ಯಾಟನ ಮೇಲೆ 
ತಿರುಗುಮುರುಗಾಗಿ ಕೈಯಾಡಿಸಿದೆ. ಟೋಪಿಯ ರೇಶ್ಮೆ ಆಂದೆಗೆಟ್ಟಿತು. 
ಡಾಕ್ಟರ್‌ ಮೆಹತಾ ಅದನ; ನೋಡಿದರು. ನನ್ನನ್ನು ತತ್‌ಕ್ಷಣ ತಡೆದರು. 
ಆದರೆ ನನ್ನಿಂದ ತಪ್ಪ) ನಡೆದುಹೋಗಿತ್ತು. ಆ ವಿನಯ, ಮುಂದಕ್ಕೆ 
ಎತ್ರರಿಕ ಆಯಿತು. 

ಅಲ್ಲಿಂದಲೇ ಇರೋಪ್ಸರ ರೀತಿಸನೀತಿಗಳ ಮೊಡಲ ಪಾಠ ನನಗೆ 
ಪ್ರಾರಂಭವಾಯಿತು. ಡಾಕ್ಟರ್‌ ಮೆಸತಾ ಅದರ ವಿಷಯ ನನಗೆ ನಗು 
ನಗುತ್ತಲೇ ಹೇಳುತ್ತಿದ್ದರು. “ಯಾರ ಸದಾರ್ಥಗಳನ್ನೂ ಮುಟ್ಟ 
ಬಾರದು. ಹಿಂದೂ ದೀಠಿದಲ್ಲಿ ಸರಿಚಿತರನ್ನು ಕೇಳುವಂತೆ ಇಲ್ಲಿ ಪ್ರಶ 
ಗಳನ್ನು ಕೇಳಬಾರದು. ಗಟ್ಟಿಯಾಗಿ ಮಾತನಾಡಬಾರದು. ಒಂದೂಸ್ಥಾನ 
ದಲ್ಲಿ ಆಂಗ್ಲರೊಂದಿಗೆ ಮಾಕನಾಡುವಾಗ ಸರ್‌ ಎಂದು ಹೇಳುವಂತೆ ಇಲ್ಲ 
ಹೇಳಬೇಕಾದ ಆವಕ್ಯಕವಿಲ್ಲ. ನೌಕರರು ಸರ್‌ ಎಂದು ಮಾಲಿಕನಿಗೆ 
ಅಥವಾ ಮೇಲಿನ ಅಧಿಕಾರಿಗಳಿಗೆ ಹೇಳುತ್ತಾರೆ. ಮುಂದುವರಿಸಿ ಹೀಗೆ 
ಹೇಳಿದರು : “ಹೋಟಲಿನಲ್ಲ ವೆಚ್ಚ ಹೆಚ್ಚು ಬೀಳುತ್ತದೆ. ಯಾವುದಾದರೂ 
ಸಂಸಾರಶೊಂದಿಗೆ ಇರುವುದು ಉತ್ತಮ. hy ಆ ವಿಚಾರದ ನಿರ್ಣಯವನ್ನು 
CPN. ಮುಂದುವರಿಸಿದೆವು. ಇನ್ನೂ ಅನೇಕ ಮಾತುಗಳನ್ನಾಡಿ 

ಕ್ಟೈರ್‌ ಮೆಹತಾ ಹೊರಟರು. | 

“ನಗೂ ಮಜುಂದಾರರಿಗೂ ಹೋಟಲು ಒಗ್ಗಿ ಬಿಜ ಖರ್ಚು: ಜತಿ 


ಬಹಳ ಬೀಳುತ್ತಿದ್ದಿತು. ಮಾಲ್ಟಾ ದಿಂದ ಒಬ್ಬ ಸಿಂಧೀ ಪ್ರ ವಾಸಿ ಫ್‌ ದಿಗೆ. 3-4 


ಬಂದಿದ ನು, ಅವನ ಸಂತಿ. ಮಜ-ಂದಾರರಿಗೆ ಭಿ 
ಅವನು ಲಂಡನ್ನಿಗೆ ಸೊಸಟನಲ್ಲವಾನ ನಮಃ 


ಲ್ಪ 


ಆತ್ಮಕಥೆ ೭೩ 


ಸ ಗೊತ್ತು ಮಾಡಿಕೊಡುವ ಜವಾಬ್ದಾ ರಿಯನ್ನ್ನು ಒಪ್ಪಿ 
ಕೊಂಡ: ನಾವೂ “ಒಪ್ಪಿದವು. ಸೋಮವಾರ "ನಮ್ಮ ಸಾಮಾನು 
ಸಕ್ಕದ ಕೂಡಲೇ ಹೋಟಲ್‌ ಲೆಕ್ಕವನ್ನು ಕೊಟ್ಟು ಆತ ಗೊತ್ತುಮಾಡಿದ 
ಕೊಠಡಿಗಳ ನ್ನು ಹೋಗಿ ಸೇರಿಕೊಂಡೆವು. ಹೋಟಲಿಕ ನನ್ನ್ನ ಭಾಗದ 
ಖರ್ಚು ಮೂರು ಪೌಂಡು ಆಗಿದ್ದಿ ತೆಂದು ನನಗೆ ಜಾ ಸಕ. ಅದನ್ನು. 
ನೋಡಿ ನನಗೆ ಗಾಬರಿಯಾಯಿತು. ಅಷ್ಟು ದೊಡ್ಡ ಹಣ ಕೊಟ್ಟಿದ್ದರೂ 
ನನ್ನ ಸಿವು ಅಡಗಿರಲಿಲ್ಲ ನನಗೆ ಅಲ್ಲಿನ ಯಾನ ಆಹಾರವೂ ಸೇರು 
ತ್ತಿರಲಿಲ್ಲ. ಒಂದು ಆಹಾರ ಒಪ್ಪಿ ಗೆಯಾಗಿಲ್ಲವೆಂದು ಮತ್ತೊಂದನ್ನು 
ತರಿಸುತ್ತಿದೆ ನು. ಆದರೆ ಎರಡಕ್ಕೂ ಸಣ ಕೂಡೆಬೇಕಾಗಿದ್ದಿ ತು. ನಾನು 
ಬೊಂಬಾಯಿಸಿಂದ ಹೊರಟು ಇಲ್ಲಿಯವರೆಗೆ ಅಲ್ಲಿಂದ ತಂದಿದ್ದ. ಆಹಾರ 
ಸದಾರ್ಥಗಳನ್ನೇ ಬಹುಮಟ್ಟಿಗೆ ಅವಲಂಬಿಸಿದ್ದ ನು. 

ಹೊಸ ಕೊಠಡಿಗಳಲ್ಲಿ ಸಹ ನನಗೆ ಶಾಂತಿ ದೊರಕಲಿಲ್ಲ. ನಾನು 
ಯಾವಾಗಲೂ ನನ್ನ ಮನೆ ಮತ್ತು ದೇಶವನೆ ಶೇ ಕುರಿತು ಯೋಚಿಸು 
ತ್ತಿದ್ದೆ ನು. ತಾಯಿಯ ಪ್ರೇಮ ನನ್ನ ಕಣ್ಣಿಗೆ ಕಟ್ಟಿ ದಂತೆ ಇರುತ್ತಿದ್ದಿತು. 
ರಾತ್ರಿಯಾದ ಕೂಡಲೇ ಅಶ್ರು ಸುರಿಯುತ್ತಿದ್ದಿತು. ಮನೆಯ ವಿಧವಿಧದ 
ಆಲೋಚನೆಗಳು ಬರುತ್ತಿದ್ದವು. ಆ ಬಿರುಗಾಳಿಯಲ್ಲಿ ನಿದ್ರೆ ಹೇಗೆ ತಾನೆ 
ಬರುತ್ತಿದ್ದಿತು ? ಆ ದುಃಖದ ಮಾತುಗಳನ್ನು ಯಾರೊಂದಿಗೂ ಹೇಳಿ 
ಕೊಳ್ಳುವಂತೆ ಇರಲಿಲ್ಲ. ಹೇಳಿತಾನೆ ಏನು ಪ್ರಯೋಜನ ? ನನಗೆ ಬೇಕಾ 
ಗಿದ್ದುದು ಏನು ಎಂಬುದು ನನಗೇ ಗೊತ್ತಿರಲಿಲ್ಲ. ಜನರು, ಅವರ 
ಮಾರ್ಗ, ಅವರ ಮನೆಗಳು ಎಲ್ಲವೂ ನನಗೆ ವಿಚಿತ್ರವಾಗಿ ತೋರುತ್ತಿದ್ದವು. 
ಆಂಗ್ಲರ ನಡುವೆ. ಹೇಗೆ ನಡೆದುಕೊಳ್ಳ ಬೇಕೆಂಬುದರಲ್ಲಿ ನಾನು ತೀರ 
ಹೊಸಬನಾಗಿದ್ದೆ ನು. ಆದುದರಿಂದ ನಾನು ಯಾವಾಗಲೂ ಎಚ್ಚರಿಕೆ 
ಯಿಂದಲೇ ಇಗಬೇಕಾಗಿದ್ದಿ ತು. ಜತೆಗೆ, ಆಹಾರ ಪಾನೀಯಗಳ ನನ್ನ ' 
ನಿಯಮ ಬೇಕೆ. ನಾನು ತಿನ್ನ ಬಹುದಾಗಿದ್ದ ಪದಾರ್ಥಗಳೂ ಸಹ ನೀರಸ 
ವಾಗಿ ರುಚಿರಹಿತವಾಗಿದ್ದ ವು. ಈ ಕಾರಣದಿಂದ ನನ್ನ ಪಾಡು ಎರಡು 
ಕಡೆಯೂ ಹತ್ತಿ ಉರಿಯುವ ಕೊಳ್ಳಿ ಯಂತೆ ಆಗಿದ್ದಿತು ಇಂಗ್ಲೆಂಡಿನ 


 ಬ್ಲಿರುವುದು ನನಗೆ ಹಿತವಾಗಿ ಕಾಣಲಿಲ್ಲ. ಸ್ವದೇಶಕ್ಕೆ ಹಿಂದಿರುಗುವುದೂ 


೭೪ ಗಾಂಧೀ ಗ್ರಂಥಮಾಲೆ 


ಸಾಧ್ಯವಿರಲಿಲ್ಲ. ನಿಲಾಯತಿಗೆ ಬಂದುಬಿಟ್ಟ ದ್ದರಿಂದ ಮೂರು ವರುಸ 
ಗಳನ್ನೂ ಹೇಗಾದರೂ ಕಳೆಯಲೇಬೇಕೆಂದು ಅಂತರ್ವಾಣಿ ಹೇಳಿತು. 


೧೪ 
ನನ್ನ ಆಯ್ಕೆ 


ಡಾಕ್ಟರ್‌ ಮೆಹತಾ ನನ್ನನ್ನು ನೋಡಲು ಸೋಮವಾರ ವಿಕ್ಟೋರಿಯ 
ಹೋಟಲಿಗೆ ಹೋದರು. ಅಲ್ಲಿ ಅವರಿಗೆ ನಮ್ಮ ಹೊಸ ಮನೆಯ ವಿಳಾಸ 
ದೊರಕಿತು. ಅಲ್ಲಿಗೆ ಬಂದರು. ನನ್ನ ದಡ್ಡ ತನದಿಂದಲೇ ನನಗೆ ಹಡಗಿನಲ್ಲಿ 
ಹುಳಕಡ್ಡಿ ಬಂದಿದ್ದಿತು. ಹಡಗಿನಲ್ಲಿ ಸ್ಥಾನಕ್ಕೂ ಬಟ್ಟಿ ಒಗೆಯುವುದಕ್ಕೂ 
ಸಮುದ್ರದ ನೀರನ್ನೇ ಉಸಯೋಗಿಸಚೇಕಾಗಿದ್ದಿತು. ಅದರಲ್ಲಿ ಸಾಬೂನು 
ಕರೆಗುತ್ತಿ ರಲಿಲ್ಲ. ಸಾಬೂನಿನ ಉಸಯೋಗ ನಾಗರಿಕತೆಯ ಲಕ್ಷಣನೆಂದರಿತು 
ನಾನು ಸ್ನಾನಕ್ಕೆ ಅದನ್ನು ಉಸಯೋಗಿಸಿದ್ದೆನು. ಇದರಿಂದ ಶರೀರ ಶುದ್ಧ 
ವಾಗುವ ಬದಲು ಅಂಟಾಗಿ ಹುಳಕಡ್ಡಿ ಬಂದಿತು. ಅದನ್ನು ನೋಡಿ 
ಡಾ. ಮೆಹತಾ, ಅಸಟಕ್‌ ಆಸಿಡ್‌ ಹಚ್ಚ ಬೇಕೆಂದು ಹೇಳಿದರು. ಅದರಿಂದ 
ನನಗೆ ನೋವುಂಟಾಗಿ ನಾನು ಅತ್ಮೆನು. ಡಾ. ಮೆಹತಾ ನಮ್ಮ ಕೊಠಡಿ 
ವಗೈರೆ ನೋಡಿ ಅತೃಪ್ತಿಯಿಂದ ಕತ್ತು ಅಲ್ಲಾಡಿಸಿದರು. "ಈ ಕೊಠಡಿ 
ಪ್ರಯೋಜನವಿಲ್ಲ. ನಾವು ಇಲ್ಲಿ ಬರುವುದು ಪುಸ್ತಕಗಳನ್ನು ಓದು 
ವುದಕ್ಕಿಂತ ಹೆಚ್ಚಾಗಿ ಆಂಗ್ಲೇಯರ ಜೀವನದ ರೀತಿನೀತಿಗಳನ್ನು, ಅನುಭವ 
ವನ್ನು ಸಂಪಾದಿಸುವುದಕ್ಕೆ. ಆದುದರಿಂದ, ನೀವು ಯಾವುದಾದರೂ 
ಒಂದು ಸಂಸಾರದೊಂದಿಗೆ ಇರುವುದು ಆವಶ್ಯಕ. ಹಾಗೆ ಮಾಡುವುದಕ್ಕೆ 
ಮುಂಚಿತವಾಗಿ ನೀನು--ಸಂಗಡ ಸ್ಪಲ್ಪ ಕಾಲ ಇದ್ದು ಇವನ್ನು ಕಲಿತು 
ಕೊಳ್ಳುವುದು ಉತ್ತಮವೆಂದು ನನ್‌ ತೋರುತ್ತದೆ. ಅವರಲ್ಲಿಗೆ ನಿನ ನ್ನು 
ಕರೆದುಕೊಂಡು ಹೋಗುತ್ತೇನೆ” ಎಂದು ಹೇಳಿದರು. ನ 

ಅವರ ಸೂಚನೆಯನ್ನು ನಾನು ಕೃತಜ್ಞತೆಯಿಂದ ಒದ್ಬಿದೆನು. ಆ 
ಮಿತ್ರನ ಮನೆಗೆ ಹೋದೆವು. ಅವರು ನನ್ನ ವಿಷಯದಲ್ಲಿ ತುಂಬ ಕರುಣೆ 
ಮತ್ತು ಆದರವುಳ್ಳೆ ವರಾಗಿದ್ದರು. ನನ್ನನ್ನು ಅವರು ತಮ್ಮ . ಸ್ವಂತ 


ಆತ್ಮಕಥೆ ೭೫ 


ತಮ್ಮನಂತೆಯೇ ಕಂಡರು. ಇಂಗ್ಲಿಷ” ಶಬ್ದನ ಪ್ರ ಯೋಗ ರೀತಿಗಳನ್ನು ನನಗೆ 
ಕಲಿಸಿದರು. ಆ ಭಾಷೆಯನ್ನು ಮಾತ ಖ್‌ ಅಭ್ಯಾಸವನ್ನೂ ಮಾಡಿಸಿ 
ದರು. ಆದರೆ ನನ್ನ ಆಹಾರದ ಪ್ರಶ್ನೆ ಒಂದು ಕಠಿಣ ಸಮಸ್ಯೆಯೇ 
ಆಯಿತು. ಬೇಯಿಸಿದ ತರಕಾರಿ, ಉಪ್ಪು ಮತ್ತು ಮಸಾಲೆ ಇಲ್ಲದುದು-.- 
ನನಗೆ ರುಚಿಯಾಗಲಿಲ್ಲ. ನನಗೆ ಯಾವ ಊಟವನ್ನು ಸಿದ್ಧಮಾಡಬೇಕೆಂದು 
ಮನೆಯ ಯಜಮನಾನಿಗೆ. ತಿಳಿಯಲಿಲ್ಲ. ಬೆಳಗಿನ ಊಟಕ್ಕೆ ತೋಕೆ 
ಗೋಧಿಯ ಅಂಬಲಿ ಮಾಡುತ್ತಿದ್ದರು. ಆದರಿಂದ ತಕ್ಕ ಮಟ್ಟಿಗೆ ಹೊಟ್ಟೆ 
ನಿತು. ಆದರೆ ಮಧ್ಯಾಹ್ನ ವ.ತ್ತು ಸಾಯಂಕಾಲದ ಊಟ 


(al 


ತ್ರ 
೨೦ ಹಲಿ, 


ಹೊಟ್ಟೆ ತುಂ ಬುತ್ತಲೇ ಇರಲಿಲ್ಲ. ಆ ಮಿತ್ರರು, ನಾನು ಮಾಂಸಾಹಾರ 
- ನಿತ್ಯ ಬಲಾತ್ಮರಿಸುತ್ತಲೇ ಇದ್ದರು. ಆದರೆ ನಾನು ನನ್ನ 


ಪ್ರ ತಿಜ್ಞೆ ಯನ್ನ ಜ್ನ ಪಿಸುತ್ತ ಮೌನವಾಗಿರುತ್ತಿದ್ದೆನು. ಮಧ್ಯಾಹ್ನದ 
ಊಟ ಒರಿಯ ಕೊಟ್ಟಿ ಸಾಗು ಮತ್ತು. ಮುರಬ ದಿಂದ ನಡೆಯುತ್ತಿ ದ್ದಿತು. 
ಸಾಯಂಕಾಲವೂ ಅದೇ. ನಾನು ಒಳ ಯ ಊಟಗಾರ, ಹೊಟ್ಟೆಯೂ 
ದೊಡ್ಡದು. ಆದರೆ - ಎರಡು-ಮೂರು "ಚೂರು ರೊಟ್ಟಿ ಗಿಂತ ಹೆಚ್ಚಾಗಿ 
'ಕೇಳಲು ನನಗೆ ನಾಚಿಕೆಯಾಗುತ್ತಿದ್ದಿ ತು. ಜತೆಗೆ ಮಾಧ್ಯಾಸ್ಮದ ಊಟ 
ಕ್ಯಾಗಲೀ ಸಾಯಂಕಾಲದ ಕಜ ಹಾಲು ಇರಲಿಲ್ಲ. ಆ ಮಿತ್ರರಿಗೆ 
ಪ್ರ ಪರಿಸ್ಥಿತಿಯಿಂದ ಜುಗುಖೆ ಶೈಯುಖಂಬಾಗಿ ಹೀಗೆ ಹೇಳಿದರು, “ನೀನು 
ನನ್ನ ತಮ್ಮನೇ ಆಗಿದ್ದರೂ “ನಿನ್ನನ್ನು ಗಂಟುಮೂಟೆ ಕಟ್ಟಿ ಹಿಂದಕ್ಕೆ 
ಕಳುಹಿಸುತ್ತಿ ದ್ದನು. ಇಲ್ಲಿಯ ಪರಿಸ್ಥಿ ತಿಯನ್ನು ತಳಿಯ. EE, 
ವಂತಳಾದ ತಾಯಿಯ ಮುಂದೆ ಮಾಡಿದ ಪ ತಿಜ್ಞೆಗೆ ಏನು ಬೆಲೆ ? ಅದು 
ಪ್ರತಿಜೆ ಯೇ ಅಲ್ಲ. ತ ಪ್ರಕಾರ ಅದು ಸ್ರತಿಜ್ಞೆಯೇ ಅಲ್ಲು 
ಅಂತಹ ವಾಗ್ದಾ ನಕ್ಕೆ ಅ ಸಂಟಿಕೊಳ್ಳುವುದು ಬರಿಯ ಮೂಢ ನಂಬಿಕೆ. 
ಅಂಧ ವಿಶ್ವಾಸ. ಈ ಹಟಮಾರಿತನದಿಂದ ನಿನಗೆ ಈ ದೇಶದಲ್ಲಿ ಏನ 

ಪ್ರಯೋಜನವಾಗುವುದಿಲ್ಲವೆಂವ ೨: ನಿನೆಗೆ ಹೇಳಬಲ್ಲೆ ನು. ನೀನು ಮಾಂಸ 
ವನ್ನು ತಿಂದು ಅದರ ರುಚಿಯನ್ನು ಆನುಭವಿಸಿರುವುದಾಗಿ ಹೇಳುತ್ತಿ. 
ಎಲ್ಲಿ ಅನವಶ್ಯಕವಾಗಿತ್ತೋ ಅಲ್ಲಿ ಅದನ್ನು ತಿಂದೆ. ಎಲ್ಲಿ ಅದು ಅತ್ಯಂತ 
ವಶ್ಯಕವೋ ಅಲ್ಲಿ ತಿನ್ನು ವುದಿಲ್ಲವೆನ್ನು ತ್ತಿ, ಎಂತಹ ವಿಚಿತ್ರ !? 


೭೬ ಗಾಂಧೀ ಗ್ರಂಥಮೂಲೆ 
ನನ್ನ್ನ ಮನೋ ನಿಶ್ಚಯ ಕದಲಲಿಲ್ಲ. 


ಮಿತ್ರರು ಹಗಲು ರಾತ್ರಿ ನನ್ನ ಜತೆ ವಾದಿಸುತ್ತಲೇ ಇದ್ದರು. ನನ್ನದು 
ಯಾವಾಗಲೂ ಒಂದೇ ಉತ್ತರ ; ಬೇಡ ಎಂದು. ಅವರು ಹೆಚ್ಚು ಹೆಚ್ಚಾಗಿ 
ವಾದಿಸಿದಂತೆ ನಾನೂ ಹೆಚ್ಚು ಜು ದೃಢವಾಗುತ್ತಿದ್ದೆನು. ಪರಮಾತ್ಮ 
ರಕ್ಷಿಸು ಎಂದು ನಿತ್ಯ ಪ್ರಾರ್ಥಿಸುತಿ ಕ್ರಿದ್ದೆ ನು. ಅತ ರಕ್ಷಿಸುತ್ತಿದ್ದ ನು. ದೇವರು 
ಎಂದರೆ ಏನು ಎಂಬುದು ಸ ಗೊತ್ತಿರಲಿಲ್ಲ ನಿಜ. ನನ್ನ My ಕೆಲಸ ಮಾಡು 
ತ್ತಿದ್ದುದು ಬರಿಯ ನಂಬಿಕೆ ಮಾತ್ರ -ಪುಣ್ಯಣೇವ್ಕಿ ದಾದಿ ಕ್‌ ನನ್ನ ಮನಸ್ಸಿ 
ನಲ್ಲಿ ಬಿತ್ತಿ ದ್ದ ನಂಬಿಕೆ. 


ಒಂದು ದಿನ ಈ ಮಿತ್ರರು ನನ್ನ್ನ ಹತ್ತಿರ ಬೆಂಥಮ್‌ ಬರೆದೆ “ಉಪಯುಕ್ತತೆ 
ವಾದ” ಎಂಬ ಪುಸ್ತಕವನ್ನು ಓದತೊಡಗಿದರು. ನನ್ನ ಬುದ್ಧಿ ಮಂಕು 
ಆಯಿತು. ಭಾಸೆ ಕಠಿಣ ವಾಗಿದ್ದು ದರಿಂದ ನಾರು ಅರ್ಥಮಾಡಿಕೊಳ್ಳಲಾಗಲಿಲ್ಲ. 
ಅವರು ಅದರ ವಿವರಣೆಗೆ ತೊಡಗಿದರು, ನಾಫು ಹೀಗೆ ಹೇಳಿದೆ : “ದಯವಿಟ್ಟು 
ನನ್ನೆ ನ್ನು ಮನ್ಸಿಸಿ. ಈ ಗಹನ ವಿಷಯಗಳು ನನ್ನ ಬುದ್ಧಿಗೆ ಮೀರಿದುವು. 
ಮಾಂಸಾಹಾರವನ್ನು ತಿನ್ನುವುದು ಆವಶ್ಯಕ ಎಂದು ನಾನು ಒಪ್ಪುತ್ತೇನೆ. 
ಆದಕಿ ನನ್ನ ಪ್ರತಿಜ್ಞೆಯನ್ನು ನಾನು ಭಂಗಗೊಳಿಸಲಾಕಿ. ಅದರ ಬಗ್ಗೆ 
ಚರ್ಚೆಯನ್ನೂ ಮಾಡಲಾರೆ. ವಾದದಲ್ಲಿ ನಿಮ್ಮನ್ನು ನಾನು ಎದುರಿಸಲಾಕರೆ. 
ನಾನೊಬ್ಬ ಮೂರ್ಬ, ಹ ಎಂದು ನನ ನು ದಯವಿಟ್ಟು ಬಿಟ್ಟು ಬಿಡಿ. 
ಮಗೆ ನನ್ನೇರುವ ಸ್ರ ನನಗೆ ಜೆನ್ನಾ ಗಿ ಗೊತ್ತು. ನೀವು ನ್ನ ಹಕ್ಕಿ ಸಿ 
ಎಂಬುದೂ ಗೊತ್ತು. ಣ್ಣ ನಿಷಯದಲ್ಲಿ ನಿಮಗೆ ಕನಿಕಂವಾಗುತ್ತಿ ರುವ್ರದೆ 
ರಿಂದಲೇ ನೀವು ಸನೀ ಪಡಿ ನನಗೆ ಹೇಳುತ್ತಿರುವಿರಿ ಎಂಬುದನ್ನೂ ಬಲ್ಲೆ. 
ಇದಕ್ಕೆ ಉಪಾಯವಿಲ್ಲ. ಪ್ರತಿಜ್ಞೆ, ಪ್ರತಿಜ್ಞೆಯೆ. ಅದನ್ನು ಮುರಿಯ 
ಲಾಗದು.? 

ಮಿತ್ರರಿಗೆ ಆಶ್ಚರ್ಯವಾಯಿತು. ಪುಸ್ತಕ ಮುಚ್ಚಿ “ಹಾಗೆಯೇ 
ಆಗಲಿ. ಇನು ನಾನು ವಾದಿಸುವುದಿಲ್ಲ' ಎಂದರು ನನಗೆ ಸಂಕೋಷ 
ವಾಯಿತು. ಅವರು ಮತ್ತಿ ಆ ವಿಷಯ ಎತ್ತಲಿಲ್ಲ. ಅದಕೆ ನನ್ನ ಹಿತವನ್ನು 
ಕುರಿತು ಯೋಚಿಸುವುದನ್ನು ಅವರು ಬಿಡಲಿಲ್ಲ. ಅವರು: ಕುಡಿಯುತ್ತಿದ್ದರು... 


9 
ಹ" ಹ 
ಸ್ರ ಸ್‌ 
¥ 4 ky 
pe ಇ | 
ಸ್ಯಾ PE 
ನಡ ಪ್ತ 
RR ಒಳ ಕಕತ ಟ್ಟ 


ಆತ್ಮಕಥೆ ೭೩ 


ಹೊಗೆಬತ್ತಿ ಸೇದುತ್ತಿದ್ದರು. ಆದರೆ ನಾನೂ ಹಾಗೆ ಮಾಡಜೀಕೆಂದು ಅವರು 
ಎಂದೂ ಹೇಳಲಿಲ್ಲ. ವಾಸ್ತವವಾಗಿ, ಅವೆರಡನ್ನೂ ನಿನ್ನ ಹತ್ತಿರ ಬರಗೊಡ 
ಜೀಡ ಎಂದು ಅವರು ಹೇಳಿದರು. ಅವರಿಗಿದ್ದದ್ದು ಒಂದೇ ಯೋಚನೆ 
ಮಾಂಸವಿಬ್ಲದಿನ್ದರೆ ನಾನು ನಿಶ್ಶಕ್ತನಾಗಿ, ಹಾಯಾಗಿ ಇಂಗ್ಲೆಂಡಿನಲ್ಲಿ 
ಇರಲ. ರೆನಲ್ಲ ಎಂಬುದು. 

ನಾನು ಒಂದು ತಿಂಗಳು ಕಾಲ ಹೀಗೆ ಅನುಭವವನ್ನು ಪಡೆದೆನು. ಈ 
ಸ್ರೇಹಿತರ ಮನೆ ಇದ್ದುದು ರಿಚ್ಮಂಡ್‌ ನಲ್ಲಿ. ಅಲ್ಲಂದ ವಾರಕ್ಕೆ ಒಂದು 
ಎರಡು ಸಲಕ್ಕಿಂತ ಹೆಚ್ಚಾಗಿ ಲಂಡನ್ಲಿಗೆ ಹೋಗಿ ಒರಲು ಆಗುತ್ತಿರಲಿಲ್ಲ. 
ಡಾಕ್ಟರ್‌ ಮೆಹತಾ ಮತ್ತು ದೆಲಸತ್‌ ರಾಯರು ನಾನು ಯಾವುದಾದೆರೂ ' 
ಸಂಸಾರದಲಿರಜೀಳೆಂದು ನಿರ್ಣಯಿಸಿದರು. ಶ್ರೀ ಶುಕ್ಲರವರು, ವೆಸ್‌ 
ಕೆನ್ಸಿ ೦ಗ ನ್‌ ನಲ್ಲಿದ್ದ ಒಬ್ಬ ಆಂಗ್ಲೋ ಇಂಡಿಯನರ ಮನೆಯನ್ನು ಗೊತ್ತು 
ಹಚ್ಚಿ ನನ್ನ ನ ಲ್ಲಿ ಬಟ್ಟ ಕು. ಆ ಮನೆಯ ಯಜಮಾನಿ ಒಬ್ಬ ನಿಧತೆ 
ಚು ಆಕೆಗೆ ನನ್ನ ಪ್ರ ತಿಜ್ಞೆ ಯ ವಿಷಯ ಹೇಳಿಜಿನು. ಆ ವೃದ್ಧೆ, ನನ್ನನ್ನು 
ಸರಿಯಾಗಿ ನೋಡಿಕೊಲು'ಪ್ರದಾಗಿ ಹೇಳಿದಳು. ಅಲ್ಲಿಯೂ ನಾನು ಹಸಿದು 
ಕೊಂಡೇ ಇರಬೇಕಾಯಿತು. ಮಿಠಾಯಿ: ಮತ್ತು ಇತರ ತಿನಸುಗಳಿಗಾಗಿ 
ನಾನು ಭಾರತದ, ನಮ್ಮ ಮನೆಗೆ ಬರೆದಿದ್ದೆ ನು. ಅದಕ್ಕೆ ಯಾವುದೊ ಉತ್ತರ 
ಇನ್ನೂ ಬಂದಿರಲಿಲ್ಲ. ಪದಾರ್ಥಗಳೆಲ್ಲ ನೀರಸ್ಕ ಸಪ್ಪೆ. ಪ್ರತಿದಿನವೂ ಆ 
ವೃ ದ್ರೆ “nl ಚೆನ್ನಾಗಿದೆಯೆ ?” ಎಂದು ಕೇಳುತ್ತಿದ್ದಳು. ಪಾಪಸ್ಯ ಆಕೆಯಾ 
ದರೂ ಏನು ಮಾಡಿಯಾಳು? ನನ್ನ ಸಂಕೋಚ 'ಫೊದಲಿನಂತಿಯೆ: ಇದ್ದಿ ತು. 
ನನ್ನ್ನ ತಟ್ಟೆಯಲ್ಲಿ ಆಕೆ ಹಾಕಿ ಇ ಇಡುತ್ತಿದ್ದುದಕ್ಕಿ ತೈ ಹೆಚ್ಚು ಆಹಾರ ಕೇಳಲು 
ನನಗೆ ಧೈರ್ಯವಿರಲಿಲ್ಲ. ಮನೆಯ ಯಜಮಾನನಿಗೆ ಇಬ್ಬರು ಹೆಣ್ಣು ಮಕ್ಕಳಿ 
ದ್ದರು, ನಾನು ಇನ್ನೂ ಒಂದು ಅಥವಾ ಎರೆಡು ತುಣುಕು ರೊಟ್ಟಿ, 
ಹೆಚ್ಚಾಗಿ ತಿನ್ನ ಬೇಕೆಂದು ಆವರು ಬಲಾತೃ ರಿಸುತ್ತಿ ದ್ದರು. ಆದರೆ ಪಾಪ, ಒದು 
ಪೂರ್ತಿ ಕೊಟ್ಟಿ ಗಿಂತ, ಕಡಿಮೆಯಾದರೆ ನನ್ನ ಹೊಟ್ಟಿ ತುಂಬುತ್ತಲೇ ಇರಲಿಲ್ಲ 
ವೆಂಬುದು ಅವರಿಗೆ ತಿಳಿಯಲೇ ಇಲ್ಲ. 

ಆ ವೇಳೆಗೆ ನನ್ನ ರೆಕ್ಕೆ | ಕಾಕಕ. ನನ್ನ ಗ $ಸಂಗನನ್ನು 


೩೮ ಗಾಂಧೀ ಗ್ರಂಥಮಾಲೆ 


ನಾನು ಆಗತಾನೆ ವರ್ತಮಾನ ಸತ್ರಗಳನ್ನು ಓದಲು ಮೊದಲು ಮಾಡಿದ್ದೆನು. 
ಭಾರತದಲ್ಲಿದ್ದಾಗ ನಾನು ಒಂದಾದರೂ ವರ್ತಮಾನ ಪತ್ರಿಕೆಯನ್ನು ಓದಿರಲಿಲ್ಲ. 
ಆದರೆ ಇಂಗ್ಲೆಂಡಿನಲ್ಲಿ ಅವಗಳನ್ನು ಕ್ರಮವಾಗಿ ಓದುತ್ತಾ ನನಗೆ ಅವುಗಳಲ್ಲಿ 
ಅಭಿರುಚಿಯುಂಟಾಯಿತು. ಡೈಲಿ ನ್ಯೂಸ್‌, ಡೈಲಿ ಟಿಲಿಗ್ರಾಫ್‌, ಪಾಲ್‌ 
ಮಾಲ್‌ ಗೆಜೆಟ೯ ಇವ ಗಳನ್ನು ನಿತ್ಯ ಮಗುಚುತ್ತಿದ್ದೆನು. ಈ ಕಾರ್ಯಕ್ಕೆ 
ನನಗೆ ಒಂದು ಗಂಟೆಯೂ ಬೇಕಾಗುತ್ತಿರಲಿಲ್ಲ ನಾನು ಒಂದು ಅಗ್ಗವಾದ 
ಶಾಕಾಹಾರಿ ಫಲಾಕಾರ ಮಂದಿರ ಹುಡುಕಿಕೊಂಡು ಹೊರಬೆನು. ಲಂಡನ್‌ 
ನಗಂದಲ್ಲಿ ಅಂತಹ ಸ್ಥಳಗಳು ಇವೆ ಎಂದು ಯಜಮಾನಿ ಹೇಳಿದ್ದಳು. ನಾನು 
ಪ್ರತಿದಿನವೂ ೧೦-೧೨ ಮೈಲಿ ನಡೆದು ಹೋಗಿ ಒಂದು ಅಗ್ಗವಾದ ಶಾಕಾಹಾರ 
ಗೃಹದಲ್ಲಿ ಕೂಟ್ಟಿ ತುಂಬ ರೊಟ್ಟಿಯನ್ನು ತಿನ್ನುತ್ತಿದ್ದೆ ನು. ಆದರೂ ನನಗೆ 
ತೃಪ್ತಿಯುಂಟಾಗುತ್ತಿರಲಿಲ್ಲ. ನನ್ನ ತಿರುಗಾಟದ ನಡುವೆ ಫ್ಯ್ಯರಿಂಗ್ಲನ್‌'ನೆಲ್ಲಿ 
ಒಂದು ಶಾಕಾಕೂರ ಗೃಹ ನನ್ನ ಕಣ್ಣಿಗೆ ಬಿದ್ದಿತ್ತು ತನಗೆ ಬೇಕಾದ ವಸ್ತು 
ಸಿಕ್ಕಿದಾಗ ಮಗುವಿಗೆ ಆಗುವ ಆನಂದ್ಕ ಆ ಸ್ಥಳವನ್ನು ನೋಡಿ ನನಗೆ 
ಉಂಟಾಯಿತು. ಆದರೊಳಕ್ಕೆ ಪ್ರವೇಶಿಸುವುದಕ್ಕೆ ಮುಂಜಿ, ಬಾಗಿಲು 
ಬಳಿಯ ಕನ್ನಡಿ ಕಿಟಕಿಯಲ್ಲಿ, ಮಾರಾಟಕ್ಕಾಗಿ ಇಟ್ಟಿದ್ದ ಕೆಲವು ಪುಸ್ತಕ 
ಗಳನ್ನು ನೋಡಿದನು. ಅವುಗಳ ಮಧ್ಯೆ ಸಾಲ್ಫ್‌ರವರು ಬರೆದ “ಶಾಕಾ 
ಹಾರ--ಒಂದು ವಿನಂತಿ” ಎಂಬ ಪುಸ್ತಕವನ್ನು ನೋಡಿದೆನು. ಆ ಪುಸ್ತಕ 
ವನ್ನು ಒಂದು ಸಿಲ್ತಿಂಗಿಗೆ ಕೊಂಡುಕೊಂಡು, ನಾನು ನೇರವಾಗಿ ಊಟದ 
ಮನೆಗೆ ಹೋದೆನು. ಇಂಗ್ಲೆಂಡಿಗೆ ಹೋದಮೇಲೆ ನಾನು ಹೊಟ್ಟೆ ತುಂಬ 
ಊಟ ಮಾಡಿದುದು ಅದೇ ಮೊದಲು. ನನ್ನ್ನ ನೆರವಿಗೆ ದೇವರು ಬಹತ: 
ಸಾಲ್ಬರ ಪ್ರಸ ಸೃಕವನ್ನು ಮೊದಲಿನಿಂದ ಕೊನೆಯುವರೆಗೆ ಓದಿದೆನು. 
ಅದು ನನ್ನ ಮನಸ್ಸಿಗೆ ತುಂಬ ಹಿಡಿಸಿತು. ಆ ಪುಸ್ತಕವನ್ನು ಓದಿದಂದಿ 
ನಿಂದಲೇ ನಾನು ಮನಃಪೂರ್ವಕವಾಗಿ ಸ್ತಂತ ಇಚಿಯಿಂದ ಶಾಕಾಹಾರಿ 
ಯಾದೆನೆಂದು ಹೇಳಒಹುದು. ತಾಯಿಯ ಮುಂಜಿ ಪ ತಜ್ಞೆ ಕೊಟ್ಟದಿನ 
ವನ್ನು ನಾನು ಹರಸಿದಿನು. ಅಲ್ಲಿಯವರೆಗೆ ನಾನು ಸ ಸತ್ಯಕ್ಕ ಸ ಐ 
ತಾಯಿಗೆ ಕೊಟ್ಟ ಭಾಷೆಗಾಗಿಯೂ ಶಾಕಾಹಾರಿಯಾಗಿದ್ದೆನು. ಆದರೆ ಜತೆ 
ಯಲ್ಲಿಯೇ ಇತರ ಭಾರತೀಯರೆಲ್ಲ ಮಾಂಸಹೂರಿಗಳೇ ಅಗಬೇಕೆಂದೂ 


ಆತ್ಮಕಥೆ ೭೯ 


ಬಯಸುತ್ತಿದ್ದೆ ನು. ಯಾವತ್ತಾ ದರೂ ಒಂದು ದಿನ ನಾನೂ ನಿರ್ಭಯದಿಂದ 
ಮಾಂಸಾಹಾರಿಯಾಗಬೇಕು, ಇತರರಲ್ಲಿಯೂ ಅದನ್ನು ಪ )ಚಾರಮಾಡಬೇಕು 
ಎಂಬುದು ನನ್ನ್ನ ಆಸೆಯಾಗಿದ್ದಿ ತು. ಅದರೆ ಅಂದಿನಿಂದ ನಾನು ಮನಃ 
ಪೂರ್ವಕವಾಗಿ ಶಾಕಾಹಾರಿಯೂಾದೆ. ಅದಕ್ಕಾಗಿ ಪ್ರಚಾರಮಾಡುನುಸೇ 
ನನ್ನ ಜೀವನದ ಉದ್ದೇಶನಾಯಿತು. 


೧೫ 


ಆಂಗ್ಲೆ ಸಭ 
ಅ ಗ್ಯ 


ಶಾಕಾಹಾರದಲ್ಲಿ ದಿನದಿನಕ್ಕೂ ನನ್ನ ನಂಬಿಕೆ ಹೆಚ್ಚುತ್ತಲೇ 
ಹೋಯಿತು. ಸಾಲ್ಬನ ಗ್ರಂಥ ವ್ಯಾಸಂಗದಿಂದ್ಯ ಆಹಾರದ ವಿಷಯಕ್ಕೆ 
ಸಂಬಂಧಿಸಿದ ಗ್ರಂಥಗಳನ್ನು ಅಭ್ಯಾಸಮಾಡಲು ನನಗೆ ಉತ್ಕಟ ಇಜಿ 
ಯುಂಟಾಯಿತು. ಶಾಕಾಹಾರದ ಮೇಲೆ ದೊರೆತ ಎಲ್ಲ ಗ್ರಂಥಗಳನ್ನೂ 
ಕೊಂಡು ನಾನು ವ್ಯಾಸುಗೆ ಮಾಡಿದೆನು. ಅವುಗಳ ಪೈಕಿ ಒಂದಾದ 
ಹವರ್ಡ್‌ ವಿಲಿಯೆಂಸ್‌ನ ಆಹಾರ ನೀತಿ” ಎಂಬ ಪುಸ್ತಕ, ಪ್ರಾಚೀನ 
ಕಾಲದಿಂದ ಇಂದಿನನರೆಗಿನ ಮಾನವನ ಆಹಾರದ ಇತಿಹಾಸನೇ ಆಗಿದ್ದಿತು. 
ಪೈಥೌಗರಸ್‌ನಿಂದೆ ಮೊದಲುಗೊಂಡು ಏಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿ 
ಕರೂ ದ್ರಷ್ಟಾರರೂ ಶಾಖಾಹಾರಿಗಳೇ ಆಗಿದ್ದರೆಂದು ಸ್ಥಾಪಿಸಲು ಆ ಗ್ರಂಥ 
ದಲ್ಲಿ ಪ್ರಯತ್ನ ನಡೆದಿದ್ದಿ ತು, ಡಾಕ್ಟರ್‌ ಆನಾ ಕೆಂಗ್ಸ್‌ ಫರ್ಡ್‌ ಎಂಬಾಕೆ 
ಬರೆದಿದ್ದ " ಆಹಾರದ ಅತ್ಯುತ್ತಮ ಮಾರ್ಗ” ಎಂಬುದೂ ಸಹ ಬಹು 
ಆಕರ್ಷಣೀಯ ಗ್ರಂಥವಾಗಿದ್ದಿತು. ಡಾಕ್ಟರ್‌ ಆಲಿಸನ್‌ರು ಬರೆದ “ಅಹಾರ 
ನೈರ್ಮಲ್ಯ” ಎಂಬ ಗ್ರಂಥದಿಂದಲೂ ನನಗೆ ಬಹಳ ಉಸಕಾರೆವಾಯಿತು. 
ರೋಗಿಗಳ ಈ ಆಹಾರವನ್ನು ನಿಯಮಿತ ಗೊಳಿಸುವುದರಿಂದಲೇ, ಅವರ 
ರೋಗ ಗುಣವಾಗುನ ಒಂದು ವಿಧಾನವನ್ನು ಅವರು ತಮ್ಮ ಗ್ರಂಥದಲ್ಲಿ 
ಪ್ರತಿಪಾದಿಸಿದ್ದರು. ತಾವೇ ಶಾಕಾಹಾರಿಗಳಾದ ಅವರು, ತಮ್ಮಲ್ಲಿ ಬರು 
ತ್ರಿದ್ದ ರೋಗಿಗಳಿಗೂ ಕಟ್ಟುನಿಟ್ಟಾಗಿ ಶಾಕಾಹಾರವನ್ನೇ ನಿಯಮಿಸಿದ್ದರು. 
ಈ ಎಲ್ಲ ಸಾಹಿತ್ಯವನ್ನೂ ವ್ಯಾಸಂಗಮಾಡಿದುದರ ಫಲವಾಗಿ, ಆಹಾರದೆ 


ನಾಗುವ ಪ್ರಯತ್ನ 


೮೦ | ಗಾಂಧೀ ಗ್ರಂಥಮಾಲೆ 


ವಿಷಯದಲ್ಲಿ ಪ್ರಯೋಗಗಳನ್ನು ನಡೆಸುವುದಕ್ಕೆ, ನನ್ನ ಜೀವನದಲ್ಲಿ ಒಂದು 
ಪ್ರಮುಖ ಅವಕಾಶವುಂಟಾಯಿತು. ಆರೋಗ್ಯ ವನ್ನು ರಕ್ಷಿಸಿಕೊಳ್ಳುವುದೇ 
ಪ್ರಾ ರಂಭದನ್ಲಿ ಈ ಪ್ರಯೋಗಗಳ ಮುಖ್ಯ ಡದ ಆದರೆ 
ಅನಂತರ ಧಾರ್ಮಿಕ ದೃಷ್ಟಿ ಯೇ ಸರ್ವ ಪ ಪ್ರಧಾನವಾಯಿತು. 

ಈ ಮಧ್ಯೆ ನ ಮಿತ್ರರಿಗೆ ನನ್ನ ವಿಷಯದ ಚಿಂತೆ ಬಿಡಲಿಲ್ಲ. 
ನನ್ನಲ್ಲಿ ಅವರು ಇಟ್ಟಿದ್ದ ಪ್ರೇಮದ ದೆಸೆಯಿಂದ ಅವಖ್ಕ ನಾನು 
ಮಾಂಸಾಹಾರ ವಿಶೋಧವನ್ನೇ ಮುಂದುವರಿಸಿದರೆ, ನನ್ನ ದೇಹ ದುರ್ಬಲ 
ವಾಗುವುದಲ್ಲಜಿ, ಇಂಗ್ಲೀಷ್‌ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಜೀವಿಸಲಾಗದ 
ಅಪ್ರಯೋಜಕನಾನೇನೆಂದು ಅವರು ಚಿಂತಿಸಿದರು. ನನಗೆ ಶಾಕಾಹಾರ 
ವಿಷಯಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ಶ್ರದ್ದೆ ಇರುವುದನ್ನು ತಿಳಿದು, 
ಆ ವ್ಯಾಸಂಗ ನನ್ನ ತಲೆ ಕೆಡಿಸಬಹುದೆಂದು ಅವರು ಹೆದಂದು. ನನ್ನ್ನ 
ಕಾರ್ಯವನ್ನು ನಾನು ಮರೆತು ಪ್ರಯೋಗಗಳಲ್ಲಿ ತೊಡಗಿ, ಹುಚ್ಚನಾಗಿ 
ಬಾಳನ್ನು ವ್ಯರ್ಥಮಾಡಿಕೊಳ್ಳ ಬಹುದೆಂದು ಅವರು ಹೆದರಿದರು. ಆದುದ 
ರಿಂದ ನನ್ನನ್ನು ತಿದ್ದಲು ಅವರು ಒಂದು ಕಡೆಯ ಪ್ರಯತ್ನ ವನ್ನು ಮಾಡಿ 
ದರು. ಒಂದು ದಿನ ಅವರು ನನ್ನನ್ನು ನಾಟಕ ಶಾಲೆಗೆ ಕರೆದುಕೊಂಡು 
ಹೋದರು. ನಾಟಕ ಪ್ರಾರಂಭವಾಗುವುದಕ್ಕೆ ಮುಂಚೆ ನಾವು, ಹಾಲ್‌ 
ಬರ್‌ ಹೋಟೆಲಿನಲ್ಲಿ ಊಟ ಮಾಡಬೇಕಾಗಿದ್ದಿತು. ಅದು ಅರಮನೆಯಂತೆ 
ನನಗೆ ಕಂಡಿತು. ನಿಕ್ಟೋರಿಯ ಕೋಟಲನ್ನು ಬಿಟ್ಟಮೇಲೆ, ನಾನು 
ಅಂತಹ ದೊಡ್ಡ ಹೋಟಲಿಗೆ ಹೋಗಿರಲಿಲ್ಲ. ವಿಕ್ಟೋರಿಯ ಹೋಟಲಿನಲ್ಲಿ 
ಸಹ, ನನಗೆ ವಸತಿ ಸುಖಕರವಾಗಿರಲಿಲ್ಲ. ನನ್ನ ಬುದ್ಧಿ ಎಲ್ಲಿಯೋ 
ಅಲೆಯುತ್ತಿದ್ದಿತು. ನಾಚಿಕೆಯಿಂದಲಾದರೂ ನಾನು ಯಾವ ಪ್ರಶ್ನೆಗಳನ್ನೂ 
ಕೇಳುವುದಿಲ್ಲವೆಂದು ಭಾವಿಸಿ ನನ್ನ ಮಿತ್ರನು ನನ್ನ ನ್ನು ಅಲ್ಲಿಗೆ ಕಕೆತಂದಿ 
ದ್ವರು, ಅಲ್ಲಿ ಊಟಮಾಡುತ್ತಿದ್ದವರ ಸಂಖ್ಯೆ ಬಹು ದೊಡ ದಾಗಿದ್ದಿ ತು. 
ಅವರೆ ಮಧ್ಯದಲ್ಲಿ ನಾನೂ ನನ್ನ ಮಿತ್ರರೂ ಒಂದು ಮೇಜಿನ ಮಂಜಿ 
ಕುಳಿತೆವು. ಮೊದಲು ಬಂದುದು ಸೂಪ್‌ (ಒಂದು ತರಹೆ ಸಾರು ) 
ಅದು ಯಾವುದರ ಸಾರು ಎಂಬ ಯೋಚನೆ ನನಗೆ ಬಂದಿತು. ಆದಕೆ 
ಮಿತ್ರರನ್ನು ಕೇಳುವ ಧೈರ್ಯವಾಗಲಿಲ್ಲ. ಸೇವಕನನ್ನು ಕರೆದನು. 


ಆತ್ಮಕಥೆ ೮೧ 


ಇದನು ನೋಡಿ ಮಿತ್ರರು ಕೋಪದಿಂದ “ಏನು ಸಮಾಚಾರ ?” ಎಂದು 
ಕೇಳಿದರು... ನಾನು ಸಂಕೋಚದಿಂದ "ಇದರಲ್ಲಿ ಮಾಂಸವೇನಾದರೂ 
ಇದೆಯೇ ?' ಎಂದು ವಿಚಾರಿಸೋಣವೆಂದು ಕರೆದೆ? ಎಂದೆನು. 

“ಈ ಅಸಭ್ಯತೆ ಈ ಭೋಜನಾಲಯದಲ್ಲಿ ನಡೆಯದು. ನಿನಗೆ 
ಸರಿಯಾಗಿ ಘೂ ಲು ಬಾರದಿದ್ದ ರೆ ಹೋಗಿ ಬೇರೆ ಎಲ್ಲಾ ದರೂ ಊಟ 
ಮುಗಿಸಿ, ಹೊರಗೆ ನನಗಾಗಿ ಕಾದಿರು » * ಎತಜೆರು. 

ಈ ಮಾತಿನಿಂದ ನನಗೆ ಸಂತೋಷವಾಯಿತು. ನಾನು ಹೊರಗೆ 
ಹೋಗಿ, ಬೇರೆ ಯೋಜನಾಲಯೆನನ್ನು ಹುಡುಕಿದರು. ಸಮೀಪದಲ್ಲಿಯೇ 
ಒಂದು ಶಾಕಾಹಾರಿ ಭೋಜನಾಲಯವಿದ್ದಿತು. ಆದರೆ ಅದು ಮುಚ್ಚಿತ್ತು. 
ಏನು ಮಾಡುವುದೆಂದು. ನನಗೆ ತಿಳಿಯಲಿಲ್ಲ. ಕೊನೆಗೆ ಆ ರಾತ್ರಿ 
ಉಪವಾಸನಿದ್ದೆನು. ನಾವು ನಾಟಕವನ್ನು ನೋಡಲು ಹೋಜಿವು. ನನ್ನ 
ಮಿತ್ರರು ನಾಕು ಮಾಡಿದ ಗೊಂದಲನನ್ನು ಕುರಿತು ನನ್ನೊ ಂದಿಗೆ £8 

ಮಾತನ್ನೂ ಆಡಲಿಲ್ಲ. ನಾನಂತೂ ಹೇಳಬೇಕಾದುದೇನೂ ಇರಲೇ ಇಲ್ಲ. 

ಅದೇ ನಮ್ಮಿಬ್ಬರ ಕೊನೆಯ ಜಗಳ. ಇದರಿಂದ ನಮ್ಮ ಸಂಬಂಧಕ್ಕೆ 
ಎಳ್ಳ ಷ್ಚೂ ಚ್ಯುತಿ ಬರಲಿಲ್ಲ. ಅವರ ಈ ಎಲ್ಲ ಪ್ರಯತ್ನ ಗಳಿಗೂ ನನ್ನ 
ಮೇಲಿದ್ದೆ i ಫ್ರೇಮನೇ ಮೂಲವೆಂದು ಅರಿತ್ರಿಡ್ದೆ. ಅವರ ಮತ್ತು ನನ್ನ” 
ಆಚಾನಗಳಲ್ಲಿ ಭಿನ್ನ ತೆಯಿದ್ದ ರೂ ಅವರಲ್ಲಿ ನನ್ನ "ಆದರ ಕಡಿಮೆಯಾಗಲಿಲ್ಲ" 
ಹೆಚ್ಚೇ ಆಹುತು. 

“ ವರ ಚಿಂತೆಯನ್ನು ದೂರಮಾಡಬೇಕೆಂದು ನಾನು ಸಿಶ್ಚಯಿಸಿದೆನು, 
ಇನ್ನು ಮುಂದೆ pe ಬಿಟ್ಟು, ಸಭ್ಯನಾಗಲು “್ರಯತ್ತಿಸಿ 
ಇತರ ಮಾರ್ಗಗಳಿಂದ ಸಮಾಜದಲ್ಲಿ ಬ ಯೋಗ್ಯನಾಗಿ, ನನ್ನ್ನ 
ಶಾಕಾಹಾರದಿಂದ ನನಗೆ sles ವಿಚಿತ ಸ್ಸ ತಿಯನ್ನು ಮಕೆಸುನೆನೆಂದು, 
ಅವರಿಗೆ ಭರವಸೆ ಕೊಡಲು ನಿಶ್ಚ ಯಿಸಿಜಿನು. ಅದಕ್ಕಾಗಿ ಅಂಗ್ಲ ಸಭ್ಯನಾಗುವ 
ಕಷ್ಟ ವಾದ ಕಾರ್ಯ ಕೆ ಕೈ ಹಾಕಿಸನು. 

ಜೊಬಾಯಿಹೆಕ್ಲಿ ಹೊಲಿಸಿದ್ದ ಉಡುಪುಗಳು ಅಂಗ್ಲ ಸಮಾಜಕ್ಕೆ 
ತಕ್ಕವಲ್ಲವೆಂದು, ಆರ್ಮಿ ಅಂಡ್‌ ಸೇವ ಸ್ಫೋರ್ಸ್‌ನಲ್ಲಿ ಬೇಕೆ ಉಡುಪು 
ಗಳನ್ನು ಹೊಲಿಸಿಜೆನು. ಹತ್ಕೊಂಬತ್ತು ಒಂ (ಆಗ ಇದು ಬಹಳ 


೮೨ ಗಾಂಧೀ ಗ್ರಂಥಮಾಲೆ 


ಹೆಚ್ಚು ಬೆಲೆ) ಒಂದು ಚಿಮ್ಮಿಪಾಟ್‌ ಹ್ಯಾಟ್‌ ( ಟೋಪಿ) ಕೊಂಡುಕೆೊಂಡೆನು 
ಇಷ್ಟರಿಂದ ನಾರು ಸಂತುಪ್ಟನಾಗಲಿಲ್ಲ. ಸೊಗಸುಗಾರರೆ ಕ್ಷೇತ್ರವಾದ” 
ಬಾಂಡ್‌ಸ್ಟ್ರೀಟ್‌ಗೆ ಹೋಗಿ ಹತ್ತು ಪೌಂಡು ಕೊಟ್ಟು ಒಂದು ಈವಿನಿಂಗ್‌ 
ಸೂಟ್‌ ಕೊಂಡುಕೊಂಡೆನು. ಉದಾರಿಯಾದ ಸಳ ಮನಸ್ಸಿನ ನಮ್ಮಣ್ಣ 
ನಿಗೆ ಬಕೆದು, ಜೇಬುಗಳಲ್ಲಿ ಇಳಿ ಬಿಡುವ ಗೆಡಿಯಾರದ ಬಂಗಾರದ ಎರೆಡಿಳೆ 
ಸರಪಣಿಯನ್ನು ತರಿಸಿದೆನು. ಸಿದ್ದವಾದ ಕಂಠಬಂಧವನ್ನು ಧೆರಿಸುವುದು 
ಸರಿಯಲ್ಲ. ಆದುದರಿಂಡೆ ಅದನ್ನು ಕಟ್ಟಿಕೊಳ್ಳುವ ಕಲೆಯನ್ನು ಫಲಿತಿನೆ. 
ಭಾರತದಲ್ಲಿ ನಾನು ಕನ್ನಡಿ ನೋಡುತ್ತಿದ್ದುದು ಕ್ಷೌರಮಾಡಿಕೊಳ್ಳು 
ತ್ತಿದ್ದಾಗ ಮಾತ, ಇಲ್ಲಿ ಪ್ರತಿದಿನವೂ ಒಂದು ದೊಡ್ಡ ಕನ್ನಡಿಯ ಮುಂದಿ 
ನಿಂತು, ಕಂಠಬಂಧ ಕಟ್ಟಿಕೊಳ್ಳು ತ್ತಾ, ತಲೆಗೂದಲನ್ನು ಬಾಚಿಕೊಳ್ಳುತ್ತಾ, 
ನಿತ್ಯವೂ ಹೆತ್ತು ನಿಮಿಷ ವ್ಯರ್ಥಮಾಡುತ್ತಿದ್ದೆನು. ಇನ್ನು ನನ್ನ್ನ ಕೂದಲು 
ಮೈದುವಲ್ಲ. ಅದನ್ನು ಸರಿಮಾಡಲು ಬ್ರಷ್‌ ನೊಡನೆ ನಿತ್ಯಯುದ - ಟೋಪಿ 
ಯನ್ನು ಹಾಕಿಕೊಳ್ಳುವಾಗ ಮತ್ತು ತೆಗೆಯುವಾಗ, ಕೂದಲನ್ನು ಸರಿ 
ಮಾಡಲು ಕೃತಾನಾಗಿಯೇ ತಲೆಯ ಮೇಲೆ ಹೋಗುತ್ತಿ ದ್ವಿತು. ನಾಲ್ಕು 
ಜನರೊಡನೆ ಕುಳಿತಿರುವಾಗ ಪದೇ ಪದೇ ಕೂದಲನ್ನು ಸರಿಮಾಡಿಕೊಳ್ಳಲು 
ಕ್ರೈ ಹೋಗುವ ಸಭ್ಯತೆ ಬೇರೆ. 

ಆದರೆ ಇಷ್ಟೆಲ್ಲ ಸಂಭ್ರಮ ಸಾಕಾಗಲಿಲ್ಲ. ಬರಿಯ ನಾಗೆರಿಕ ಉಡು 
ಪನ್ನು ಧರಿಸುವುದರಿಂದ ಮಾತ್ರೆ ನಾಗರಿಕನಾಗುವೆನೇ ? ಆದುದರಿಂದ 
ನಾಗರಿಕನಾಗಲು ಬೇಕಾದ ಇತರ ವಿಷಯಗಳ ಕಡೆ ಮನಸ್ಸನ್ನು ತಿರುಗಿಸಿ 
ದೆನು.  ಅದರೆಂತೆ ನಡೆಯಬೇಕಲ್ಲ. ಸಭ್ಯ ಪುರುಷನಿಗೆ ನರ್ತನಮಾಡು 
ವುದು, ಫ್ರೆಂಚ್‌ ಭಾಷೆಯಲ್ಲಿ ಸಂಭಾಷಣೆ ಇವು ಇರಬೇಕೆಂದು ಹೇಳಿದರು. 
ಏಕೆಂದರೆ ಫ್ರೆಂಚ್‌, ನೆರಿ ರಾಷ್ಟ್ರದ ಭಾಷೆ ಮಾತ್ರವಲ್ಲ. ಅದು ಸಮಗೃ 
ಯೂರೋಪಫಿನ ಸಾರ್ವತ್ರಿಕ ಭಾಷೆಯೂ ಸಹ. ಯೂರೋಪಿನಲ್ಲಿ ಸಂಚರಿ 
ಸಲು ನನಗೆ ಇಚ್ಛೆಯೂ ಇದ್ದಿತು. ಸಭ್ಯ ಪುರುಷನಾಗಲು ಕಲೆಗಳ್ರಯೂ 
ನಿಪುಣನಾಗಬೇಕಾಗಿದ್ದಿತು. ನರ್ತನ ಮಾಡುವುದನ್ನು ಕಲಿಯಬೇಕೆಂದು 
ನಾನು ನಿಶ್ಚಯಿಸಿದನು. ಒಂದು ನರ್ತನ ಶಾಲೆಯನ್ನು ಸೇರಿಜಿನೆ. ಒಂದು 
ಅವಧಿಗಾಗಿ ಮೂರೆ ಸೌಂಡ್‌ ಶುಲ್ಕವನ್ನೂ ಕೊಟ್ಟುದಾಯಿತು. ಮೊರು 


ಆತ್ಮಕಥೆ ೮೩ 


ವಾರಗಳಲ್ಲಿ ನಾನು ಐದು ಅಥವಾ ಆರು ಪಾಠಗಳಿಗೆ ಹೋಗಿದ್ದಿ ರಬಹುದು, 
ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕಲು ನನಗೆ ಬರಲಿಲ್ಲ. ಏಿಯಾನೋವನ್ಷಿ ೇನ್ಯೋ 
ಬಾರಿಸುತ್ತಿದ ರು. ಆದರೆ ಏನನ್ನು ಬಾರಿಸುತ್ತಿ ದ್ವರೆಂಬುದು ನನಗೆ ತಿಳಿಯಲಿಲ್ಲ. 


ಇನ್ನು ಮಾಡುವುದೇನು? ಬೈರಾಗಿ ಮತ್ತು ಲಂಗೋಟಯ ಕಥೆ 
ಯಾಯಿತಲ್ಲ! ಅವನು ಲಂಗೋಟಿಯನ್ನು ರಕ್ಷಿಸಲು ಬೆಕ್ಕನ್ನು ಸಾಕಿದ, 
ಬೆಕ್ಕಿನ ಹಾಲಿಗಾಗಿ ಹಸು; ಹಸುವನ್ನು ಕಾಪಾಡಲು ಆಳು. ಹೀಗೆ 
ಬೆಳೆಯಿತು ಬ್ರೈರಾಗಿಯ ಸಂಸಾರ. ಪಿಟೀಲು ಬಾರಿಸುವುದನ್ನು ಕಲಿತರೆ 
ತಾಳ ಮತ್ತು ಸ ಎರಜ್ಜ್ಯಾನ ಉಂಬಾಗುವುಜಿಂದು ಯೋಚಿಸಿದೆನು. ಪಿಟೀಲನ್ನು 
ಕೊಂಡುಕೊಳ್ಳಲು ಮೂರು ಪೌಂಡು. ಅದನ್ನು ಕಲಿಯಲು ಕೆಲವು ಹಣ, 
ವೆಚ ಮಾಡಿದನು. ಭಾಷಣ ಕಲೆಯನ್ನು ಕಲಿಯುವುದಕ್ಕಾಗಿ ಸ 
ತಿಕ್ಷಕನನ್ನು ಹುಡುಕಿದೆನು. ಅವರಿಗೂ ಅದಕ್ಕಾಗಿ ಒಂದು ಗಿನಿ ಕೊಡಬೇಕು 
ಯಿತು. ಅವನ ಪೆ ್ರೀರಣೆಯಂತೆ “ಬೆಲ್ಸ್‌ ಸ್ಟಾಂಡರ್ಡ್‌ ಎಲೊಕ್ಕೂಷನಿಸ್‌ ಘಿ 
ಎಂಬ ಪುಸ್ತ ಕವನ್ನು ಕೋಡಿ ನಿಟ್ಟಿನ ಭಾಷಣವೊಂದರಿಂದೆ 
ಪ್ರಾರಂಭಿಸಿದೆವು. 

ಆದರೆ ಬೆಲ್‌ ಸಾಹೇಬ, ನನ್ನ್ನ ಕಿವಿಯಲ್ಲಿ ಎಚ್ಚರಿಕೆಯ ಗಂಟೆ ಬಾರಿಸಿ 
ದನು. ನಾನು ಎಚ್ಚಕ್ತೆನು. 

“ನನ್ನ್ನ ಪೂರ್ಣ ಆಯಸ ಸ್ಪನ್ನು ನಾನು ಇಂಗೆ 1 ಂಡಿನಲ್ಲಿ ಕಳೆಯಬೇಕಾ 
ದುದಿಲ್ಲ. ಭಾಷಣ ಕಲೆಯನ್ನು ಕಲಿತು ಮಾಡಬೇಕಾದುಜೀನು ? ಕುಣಿಯು 
ವುದನ್ನು ಕಲಿತರೆ ಸಭ್ಯನಾಗುತ್ತೇನೆಯೇ ? ಏಟೀಲನ್ನು ನಮ್ಮ ವೇಶ 
ಡಲ್ಲಿಯೇ ಕಲಿಯಬಹುದು. ಇನ್ನೂ ನಾನು ವಿದ್ಯಾರ್ಥಿ. ವಿದ್ಯಾರ್ಜನೆ 
ಮಾಡುವುದು ನನ್ನ್ನ ಕೆಲಸ. ನನ್ನ್ನ ವಕೀಲ ವ್ಯಾಸಂಗಕ್ಕೆ ಆವ ಶ್ಯಕವಾದ 
ಸಿದ್ಧ ತೆಯನ್ನು ನಾಜಿ ಮಾಡಿಕೊಳ್ಳ ಬೇಕು. ನನ್ನ ಸದಾಚಾರದಿಂದ ನಾನು 
ಸಭೈನೆನಿಸಿಕೊಂಡರೆ ಸಾಕು. ಇಲ್ಲದಿದ್ದ ರೆಆ ಆಸೆಯನ್ನು ಬಿಡಬೇಕು” ಎಂದು 
ಕೊಡೆನು. 

ಈ ವಿಚಾರದ ಕಾವಿನಲ್ಲಿಯೇ ನನ್ನ ಭಾಷಣ ಶಿಕ್ಷಕನಿಗೆ ಒಂದು ಪತ್ರ 
ವನ್ನು ಬರೆಜಿನು. ಅವನಿಂದೆ ಎರಡು “ನೂರು ಪಾಠಗಳನ್ನು ಕಲಿತಿದ್ದೆ ನು. 


ಲಳ ಗಾಂಧೀ ಗ್ರಂಥಮಾಲೆ 


ನೃತ್ಯ ಶಿಕ್ಷಕನಿಗೂ ಅಂಥದೇ ಒಂದು ಪತ್ರೆ ಬರೆಜಿನು. ಪಿಟೀಲು ಶಿಕ್ಷಕಿಯ 
ಬಳಿಗೆ ಪಿಟೀಲನ್ನು ತೆಗೆದುಕೊಂಡು ಹೋಗಿ, ಬಂದ ಹಣಕ್ಕೆ ಅದನ್ನು ಮಾರು 
ವಂತೆ ಹೇಳಿದೆನು. ಆಕೆಯೊಂದಿಗೆ ಸ್ಪಲ್ಪ ಮಿತ್ರತ್ವವುಂಬಾಗಿದ್ದಿತು. ನಾನು 
ಹಿಡಿದುದು ತಪು ದಾರಿ ಎಂದು ಆಕೆಗೆ ಹೇಳಿದೆನು. 

ನನ್ನ ಸಂಪೂರ್ಣ ಪರಿವರ್ತನೆಯ ನಿಶ್ಚಯಕ್ಕೆ ಆಕೆಯೂ ಬೆಂಬಲ 
ಕೊಟ್ಟಳು. 

ನಾಗರಿಕನಾಗಬೇಕೆಂಬ ಹುಚ್ಚು ನನಗೆ ಸುಮಾರು ಮೂರು ತಿಂಗೆಳು 
ಇದ್ದಿತು, ಆದರೆ ಠೀನಿಯ ಬಟ್ಟೆಗಳ ಹುಚ್ಚು ಇನ್ನೂ ಅನೇಕ ವರುಷಗಳು 
ಇದ್ದವು. ಅಂದಿನಿಂದ ನಾನು ವಿದ್ಯಾರ್ಥಿಯಾದೆನು. 


೧೬ 


ಪರಿವರ್ತನೆ 


ನಾಟ್ಯವೇ ಮುಂತಾದುವುಗಳಲ್ಲಿ ನಾನು ನಡೆಸಿದ ನೃತ್ಯ ಇತ್ಯಾದಿ 
ಸ್ರಯೋಗಗಳಿಂದೆ ನಾನು ಉಚ್ಛ್ಛೃಂಖಲ ಪ್ರವೃತ್ತಿಯುಳ್ಳವೆನಾಗಿದೆ ನೆಂದ 
ಯಾರೂ ತಿಳಿಯಬಾರದು. ಅದರಲ್ಲಿಯೂ ವಿವೇಕದ ಅಂಶ ಇದ್ದಿತೆಂಬುಸು 
ವಾಚಕರಿಗೆ ಗೊತ್ತಾಗುತ್ತದೆ. ಆ ಮೋಹದ ಕಾಲದಲ್ಲಿಯೂ ನಾನು, 
ಕೆಲವಂಶ ವಿಮೋಚನಾಪರನಾಗಿಯೇ ಇದ್ದೆನು. ಕಾಸು ಕಾಸಿಗೂ ಲೆಕ್ಸ 
ನನ್ನು ಇಡುತ್ತಿದ್ದೆನು. ವೆಚ್ಚದ ಅಂದಾಜನ್ನೂ ಮಾಡುತ್ತಿದ್ದೆನು. ನಾನು 
ತಿಂಗಳಿಗೆ ಹದಿನಾಲ್ಕು ಪೌಂಡುಗಳಿಗಿಂತ ಹೆಚ್ಚು ಖರ್ಚು ಮಾಡಕೂಡ 
ದೆಂದಂ ನಿಶ್ಚಯಿಸಿದೆನು. ಬಸ್‌ ಪ್ರಯಾಣ ಮತ್ತು ಅಂಚೆಯ ವೆಚ್ಚ, 
ನೃತ್ತ ಪತ್ರಿಕೆ ಕೊಂಡ ಖರ್ಚು ಎಲ್ಲವನ್ನೂ ಅಂದಂದೇ ಬಕೆದೆ ಮಲಗು 
ವುದಕ್ಕೆ ಮುಂಚಿತವಾಗಿ ಜಮಾ ಖರ್ಚನ್ನು ನೋಡುತ್ತಿದ್ದೆನು. ಆ ಅಭ್ಯಾಸ 
ಇಂದಿನವರೆಗೆ ನಡೆದು ಬಂದಿದೆ. ಈ ಅಭ್ಯಾಸದಿಂದ ನನ್ನ ಅನೇಕ ಸಾರ್ವ 
ಜನಿಕ ಕಾರ್ಯಗಳಲ್ಲಿ ಲಕ್ಷಾಂತರ ರೂಪಾಯಿಗಳು. ಖರ್ಚು ಆದರೂ, 
ಮಿತವ್ಯಯವನ್ನು ಅನುಸರಿಸಿದ್ದೇನೆ. ಪ್ರತಿಯೊಂದು ಸಾರ್ವಜನಿಕ ಕಾರ್ಯ 


ಬ 


ಇನ ಹೆ ೩ನೆ ನ್‌ ರೆ « “ಮಿ ಡ್‌ 
ದಲ್ಲಿಯೂ ಸಾಲ ಮಾಡುವೆ ಬದಲು ತಪ್ಪೆದೆ ಹಣವನು ಉಳಿಸಿದ್ದೇನು. 
ಡ್ನ ೦ 
ತ್‌ Kd pe ದಃ ಜು 
ಹ 


1 
Ko [ap 


ಫಿ ನನಗಾದಂತೆ ಲಾಭವಾಗುವು th 

ನನ್ನ ಖರ್ಚನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದೆನು. ಮಿಶವೈಯೆ 
ನನ್ನು ಮಾಡುವುದು ಆವಶ್ಯಕವೆಂದು ತೋರಿತು. ನನ್ನ್ನ ವೆಚ್ಚವನ್ನು 
ಅರ್ಧಕ್ಕೆ ಇಳಿಸಬೇಕೆಂದು ತೀರ್ಮಾನಿಸಿದೆನು. ನನ ಜಮಾ- ಖರ್ಚನ್ನು 


ಹ 


ನೋಡಿದೆನು. ಗಾಡಿ ಬಾಡಿಗೆಗಾಗಿಯೇ ಅನೇಕ ಸಲ ನಾನು ನೆಚ್ಚ ಮಾಡಿರು 
ವುದು ನನಗೆ ಗೊತ ತ್ತಾಯಿತು. ನಾನು ಒಂದು ಕುಟುಂಬದೊಳಗೆ 


ವಾಸಿಸುತ್ತಿದ್ದು ದರಿಂದ ಪ್ರತಿಮಾ ರೆವೂ ಕಡ್ಡಾಯವಾಗಿ ವಾರೆದ ಹೆಣನನು 
ಕೊಡರೇ ' ಬೀಡ ಕಾಗಿದ್ದಿ ತು. ಕುಟುಂಬದ ಜ್ಜ ನರೆನ್ನು ಸಭ್ಯ ತೆಯ ಕುರುಹಾಗಿ 
ಬೇರೆ ಕಡಿಗೆ ಊಟ ಸ ಕರೆದುಕೊಂಡು. ಹೋಗಿದ್ದ. ವೆಚ್ಚವೂ ಅವರ 
ಜತೆ ಕೂಟಗಳಿಗೆ ಹೋಗುತ್ತಿದೆ ದ್ವ ವೆಚ್ಚವು: ಇದರೆ ಸೇರಿದ್ದಿತು. ಇವೆಲ್ಲವು 
ಗಳಿಂದೆ ನಾನು ವಾಹನಗೆಳೆಗಾಗಿ ಕೊಡುತ್ತಿದ್ದ ವೆಚ್ಚವೇ ಬಹಳ ಹೆಚ್ಚಾಗು 
ತ್ತಿದ್ದಿತು. ಅದರೆಲ್ಲಿಯೂ, ಜತೆಗೆ ಬರುವೆವಳು ಮಹಿಳೆಯಾದೆರೆ, ವಾಹನದ 
ಬಾಡಿಗೆಯನ್ನೆ ಬ್ಲ ಗಂಡಸೇ ಕೊಡಬೇಕಾಗಿದ್ದಿತು. ಅಲ್ಲದಿ ಹೊರಗೆ ಊಟ 
ಮಾಡಿದೆರೆ ಹೆಚ್ಚಿಗೆ ವೆಚ್ಚ. , ಮನೆಯಲ್ಲಿ ಊಟ ಮಾಡದಿದ್ದರೂ ಅದಕ್ಕೆ 
ಉಳಿತಾಯವಿಲ್ಲ. ಈ ವೆಚ್ಚಗಳನ್ನೈಲ್ಲ ಉಳಿಸಬಹುದು. ಜಕಿಗೆ ವಿನೇಚನ 
ಇಲ್ಲದೆ ಅನುಸರಿಸುತ್ತಿದ್ದ ಇಂಗ್ಲೆ ಂಡ್‌ ಬೇಶದ ವಾಡಿಕೆ ಗಳನ್ನು ನೀ ಸುವುದೆ 
ರಿಂದಲೂ ಖರ್ಚು ಕಡಿಮೆ ಮಾಡಬಹುದು ಎಂದು ಯೋಚಿಸಿದೆನು. 

ಇನ್ನು ಒಂದು ಕುಟುಂಬದ ಜತೆ ವಾಸಿಸುವುದಕ್ಕೆ ಬದಲಾಗಿ ನನಗಾ 
ಗಿಯೇ ಜೀಕೆ ಕೊಠಡಿಯಲ್ಲಿ ಗೊತ್ತು ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿ 
ದನು. ನನ್ನ ಕೆಲಸಕ್ಕೆ ಅನುಸಾರವಾಗಿಯೂ ಮತ್ತು ಅನುಭವನನು 
ಸಂಸಾದಿಸುವುದಕ್ಕಾಗಿಯೂ ಕೊಠಡಿಗಳನ್ನು ಸಲಾಯಿಸುವುನನ್ನೂ 
ನಿಶ್ಚಯಿಸಿದೆನು. ನನ್ನ ಕಸದ ಸಕ್ಸ Shc GYR ನಡೆದೃ 
“ve ಹೋಗುವಷ್ಟು ದೂರೆದಲ್ಲಿ ಕೊಠಡಿಗಳು ಗೊತ್ತುಮಾಡಿ 


[26 


ಕೊಳ್ಳು ತ ದೆ ನು. ಹ ಗಾಡಿ ಬಾಡಿಗೆ ಉಳಿತಾಯನಾಯಿಕು. ಅದಕ್ಕೆ 


೮೬ ಗಾಂಧೀ ಗ್ರಂಥಮಾಲೆ 


ಮುಂಚಿನ ಕಾಲದಲ್ಲಿ, ನಾನು ಎಲ್ಲಿಗೆ ಹೋಗಬೇಕಾದರೂ ಗಾಡಿಯನ್ನು 
ಬಾಡಿಗೆಗೆ ತೆಗೆದುಕೊಳ್ಳು ತ್ತಿದ್ದನು, ಇದರಿಂದ ಸಂಚಾರಕ್ಕಾಗಿ ಬೇರೆ ವೇಳೆ 
ಯನ್ನು ಗೊತ್ತುಮಾಡಿಕೊಳ್ಳ ಬೇಕಾಗಿದ್ದಿತು. ಹೊಸ ಏರ್ಪಾಡಿನಲ್ಲಿ ಮಿತ 
ವ್ಯಯ ಮತ್ತೂ ಸಂಚಾರ ಎರಡೂ ಸೇರಿತ್ತು ಕ ದಿವಸಕ್ಕೆ ಎಂಟು ಹತ್ತು 
ಮೈಲಿ ಸಂಚಾರ ; ಗಾಡಿ ಬಾಡಿಗೆ ಉಳಿತಾಯ. ಈ ಅಭ್ಯಾಸ, ನಾನು 
ವಿಲಾಯತಿಯಲ್ಲಿರುವವರೆಗೆ ನನ್ನನ್ನು. ರೋಗರಹಿತನನ್ನಾಗಿಯೂ ದೈಢ 
ಕಾಯನನ್ನಾಗಿಯೂ ಇಟ್ಟಿದ್ದಿತು ~- ನಾನು ಒಂದು ಸಂಸಾರದವರೊಂದಿಗೆ 
ಇರುವುದನ್ನು ಬಿಟ್ಟು ಎರಡು ಕೊಠಡಿಗಳನ್ನು ಬಾಡಿಗೆಗೆ ತೆಗೆದುಕೊಂಡೆನು 
ಮಲಗುವುದಕ್ಕೆ ಒಂದು, ಕುಳಿತುಕೊಳ್ಳಲು ಒಂದು. (ಬೈಠಕ್‌ ಖಾನೆ) 
ಇದು ನನ್ನ ಪರಿವರ್ತನೆಯ ಎರಡನೆಯ ಯುಗವೆಂದು ಹೇಳಬಹುದು. 
ಮೂರನೆಯ ಯುಗ ಇನ್ನೂ ಮುಂದೆ ಬರುವುದಾಗಿದ್ದಿ ತು. 

ಹೀಗೆ ಅರ್ಧ ಖರ್ಚು ಉಳಿಯಿತು. ಆದರೆ ಕಾಲವನ್ನು ಕಳೆಯು 
ವುದು ಹೇಗೆ ? ಬ್ಯಾರಿಸ್ಟರ್‌ ಪ ಪರೀಕ್ಷೆಗೆ ಹೆಚು ಪ್ರಿ ವ್ಯಾಸಂಗ ಆವಕ್ಕಕವಿಲ್ಲವೆಂದು 
ನನಗೆ ತಿಳಿದಿದ್ದಿತು. ಆದುದರಿಂದ ನನಗೆ ೨ ಯೋಚನೆ ಇರಲ್ಲ. ನನ್ನ 
ಅರ್ಧಮರ್ಧ ಇಂಗ್ಲೀಷಿನದೇ ನನಗೆ ಯೋಚನೆಯಾಗಿದ್ದಿ ತು. ಲೇಲಿ ಸಾಹೇ 
ಬರು ಹೇಳಿದ್ದ ಬಿ.ಎ. ಮುಗಿಸಿ ನನ್ನಲ್ಲ ಲಿಗೆ ಬಾ” ಎಂಬ ಮಾತು ನನ್ನ ಕಿನಿ 
ಯಲ್ಲಿ ಆಡುತ್ತಿದ್ದಿತು. ಬ್ಯಾರಿಸ್ಟರ್‌ ಆದರೆ ಸಾಲದು. ಇನ್ನಾ ವುದಾದರೂ 

ಧ್ವಯನ ಮಾಡಿ ಪದವಿ (ಡಿಗ್ರಿ) ನಿಷಯ ಸಂಪಾದಿಸಬೇಕೆನಿಸಿತು. ಆಕ್‌ 
ಫ್‌ ಕೇಂಬ್ರಿಡ್ಜ್‌ ಬಗ್ಗೆ ವಿಚಾರಿಸಿದೆನು. ಮಿತ್ರರನ್ನು ಕೇಳಿದನು. ಅಲ್ಲಿ 
ಹೋದರೆ ಖರ್ಚೂ ಹೆಚ್ಚಾಗಿ ಬೀಳುತ್ತ ದೆ. ಕಾಲವು ಹೆಚ್ಚು ಬೇಕಾಗುತ್ತದೆ 
ಎಂದು ತಿಳಿಯಿತು. ನಾನು ಮೂರು ವರುಷಗಳಿಗಿಂತ ಹೆಚಾಗಿ ಇಂಗೆ ಂಡಿ 
ಸಲ್ಲಿರಲು ಸಾಧ್ಯವಿರಲಿಲ್ಲ. ಒಬ್ಬ ಮಿತ್ರರು ನಿನಗೆ ನಿಜವಾಗಿ ಒಂದು 
ಕಠಿಣವಾದ ಪರೀಕ್ಷೆಯಲ್ಲಿ ಉತ್ತಿ ಬ್‌ ಇಷ್ಟ ವಿದ್ದರೆ, ಮೆಟ 
ಕುಲೇಸನ” ಸರೀಕ್ಷೆಗೆ ಕುಳಿತುಕೊ, ಅದಕ್ಕೆ ಹೆಚ್ಚು ಕನ್ನೆ ಪಟ್ಟು ವ್ಯಾಸಂಗ 
ಮಾಡಬೇಕು. ಜತೆಗೆ ನಿನ್ನ ಸಾಮಾನ್ಯ ನನವ ಹೆಚ್ಚುತ್ತವೆ ಖರ್ಚು 
ಕಡಿಮೆ” ಎಂದು ಹೇಳಿದರು. ಆ ಸ ನನಗೆ ಬ  ಗೆಯಾಯಿತು. 
ಆದರೆ ಪರೀಕ್ಷಾ ವಿಷಯಗಳನ್ನು ನೋಡಿ ನಾನು ಹೆದರಿದೆನು. ಲ್ಯಾಟರ್ನ 


ಆತ್ಮಕಥೆ ೮೩ 


ಮತ್ತು ಇನ್ನೂ ಒಂದೆರಡು ಆಧುನಿಕ ಭಾಷೆಗಳನ್ನು ತೆಗೆದುಕೊಳ್ಳ ಲೇ 
ಬೇಕಾಗಿದ್ದಿ ತು. ಲ್ಯಾ ಟನ್‌ ಕಲಿಯುವುದು ಸ ವಕೀಲರಿಗೆ ಲ್ಯಾಟಿನ್‌ 
ಭಾಷೆಯಿಂದ ತುಂಬ ಸುಂ ಲ್ಯಾ ಬನ್‌ ತಿಳಿದವರಿಗೆ ಕಾನೂನನು 
ಅರ್ಥಮಾಡಿಕೊಳ್ಳಲು ಸುಲಭ. ರೋಮನರ ಜತ್‌ ಸಂಬಂಧಿಸಿದ ಪತ್ರೆ 
ಪತ್ರಿಕೆ ಲ್ಯಾಟಿನ್‌ ಭಾಸೆಯಲ್ಲಿರುತ್ತದೆ, ಮತ್ತು ಲ್ಯಾಟಿನ್‌ ತಿಳಿದಿದ್ದರೆ 
ಇಂಗ್ಲಿ ಇ ಭಾಷೆಯ ಮೇಲೆ ಒಳ್ಳೆ ಪ್ರಃ ಭುತ್ತಪುಂಟಾ ಇಗುತ್ತದೆ? ಎಂದು ಹೇಳಿ 
ಡರು. ಆ ಮಾತು ನನ್ನ್ನ ಮನಸ್ಸಿಗೆ ಹಿಡಿಸಿತು. ಎಷ್ಟೇ ಕಷ್ಟ ವಾದರೂ 
ಲ್ಯಾಟಿನ್‌ ಕಲಿಯಬೇಕೆಂದು ನಿಶ್ನ ಸನ, ಫ್ರೈಂಚನ್ನು ಸ 
ಆಗಲೇ ಪ್ರಾರಂಭಿಸಿದ್ದು ದರಿಂದ ಅದೇ ಆಧುನಿಕ ಭಾನೆಯಾಯಿಕೆ ಜೂ 
ನಿಶ್ಚಯಿಸಿದೆನು. ವಿದ್ಯಾರ್ಥಿಗಳನ್ನು ತಯಾರುಮಾಡುತ್ತಿದ್ದ ಒಂದು ಮೆಟಿ ಬ್ರಿಕ 

ಲೇಷನ್‌ ತರಗತಿಯನ್ನು ಸೇರಿದೆನು. ಆ ಪರೀಕ್ಷೆ, ಘ್‌ ತಿಂಗಳಿಗೊಮ್ಮೆ 
ನಡೆಯುತ್ತಿ ದ್ವಿತು. ನನ್ನ್ನ ಮುಂದೆ ಇದ್ದು ದು ಐದೇ ತಿಂಗಳು. ಆ ಕಲಸ 
ನನ ಶಕ್ತಿಗೆ ಮೀರಿದುದಾಗಿದ್ದಿ ತೆನ್ನಬಹುದು. ಪರಿಣಾಮವಾಗಿ ಇಂಗ್ಲಿಷ್‌ 
ನಾಗರಿಕನಾಗಬೇಕೆಂದು ಹೊರಟಿದ್ದ ನಾನು, ಅತ್ಯಂತ ಉದ್ಯಮ ಶೀಲನಾದ 
ವಿದ್ಯಾರ್ಥಿಯಾದೆನು. ಒಂದು ಗಳಿಗೆಯೂ ಪೋಲಾಗದಂತೆ ವೇಳಾಸಟ್ಟಿ 
ಯನ್ನು ನಿರ್ಮಿಸಿಕೊಂಡೆನು. ಆದರೆ ಉಳಿದಿದ್ದ ಕಾಲದಲ್ಲಿ ಫೆ )ಂಚ್‌ ಮತ್ತು 
ಲ್ಯಾಹೆಸ್‌ ಭಾಷೆಗಳನ್ನೂ ಉಳಿದ ವಿಷಯಗಳನ್ನೂ ಕಲಿಯುವನ್ಟು ನನ್ನ 
ಬುದ್ಧಿಯಾಗಲೀ ಸ್ಮರಣಶಕ್ತಿಯಾಗ£€ ಚುರುಕಾಗಿರಲಿಲ್ಲ ಪರೀಕ್ಷೆಗೆ ಕುಳಿ 
ತೆನು. ಲಾ ಟಿನ್‌ನಲ್ಲಿ ಪಜ ಇದರಿಂದ ನನಗೆ ದುಃ ಖವಾದರೂ 
ನಾನು ಫೈರ್ಯಗುಂದಲಿಲ್ಲ. ಟನ್‌ ನಲ್ಲಿ ರುಚಿ ಹುಬ ತು. ಮತ್ತೊಂದು 
ಸಲ ಪ್ರಯತ್ನ ಮಾಡಿದರೆ ಫೆ ಚ್‌. ಭಾಷೆಯ ಜ್ಞಾ ನ ಇನ್ನೂ ಉತ್ತಮವಾಗು 
ವ್ರಜಿಂಡೆ ಭಾವಿಸಿದೆನು. ನಿಜ್ಞಾ ನದಲ್ಲಿ ಒಂದು ಹೊನ ವಿಷಯ ತೆಗೆದು 
ಕೊಳ್ಳುವ ನಿಶ್ಚಯ ಮಾಡಿದೆನು. ರಸಾಯನ ಶಾಸ್ತ್ರ, ಅಭಿರುಚಿ ಹುಟ್ಟಿಸುವ 
ಶಾಸ್ತ್ರ, ಆದರೆ ಪ್ರಯೋಗಗಳ ಅಭಾವದಿಂದ ನನಗೆ ಹಿಡಿಸಲಿಲ್ಲ. ಭಾರತದಲ್ಲಿ 
ರಸಾಯನ ಶಾಸ್ತ್ರ, ಎಲ್ಲ ವಿದ್ಯಾರ್ಥಿಗಳಿಗೂ ಕಡ್ಡಾಯ ವಿಷಯ. ಆದುದರಿಂದ 
ನಾನು ಅದನ್ನು ಜ್ಯ 4 ಲಂಡನ್‌ ಮೆಟ್ರಿಕುಲೇಷನ್‌'ೆ ಆರಿಸಿಕೊಂಡಿ 
ದ್ಹನು. ಈ ಸಲ ಬೆಳಕು ಮತ್ತು ಶಾಖ ಎಂಬ ವಿಷಯಗಳನ್ನು ತೆಗೆದು 


ಲಲಿ ಗಾಂಧೀ ಗ್ರಂಥಮಾಲೆ 


ಕೊಂಡೆನು. ಅದು ಸುಲಭ ಎಂದು ಹೇಳಿದರು. ನನಗೂ ಹಾಗೆಯೇ 


ತೋರಿತು. 
ಇನ್ನೊಮ್ಮೆ ಪರೀಕ್ಷೆ ತೆಗೆ ಕೂಡುವ ಜ್‌ ಜತೆಯಲ್ಲಿಯೇ, ಜೀವನ 
ವನ್ನು ಇನ್ನೂ. ಸರಳವಾಗಿ ಮಾಡಲು ಪ್ರಯತ್ನಿಸಿದನು. ನಮ್ಮ ಮನೆಯವರ 
ಬಡತನಕ್ಕೆ ಅನುಕಾರವಾದೆ ರೀತಿಯಲ್ಲಿ ಸನ ಜೀವಿಸುತ್ತಿಲ್ಲ ಎಂದು ನನಗೆ 
ತೋರಿತು. ನಮ್ಮಣ್ಣ, ಕಷ್ಟಸಟ್ಟು ನಾನು ಕೇಳಿದಾಗಲೆಲ್ಲ ಉದಾರವಾಗಿ 
ಹಣ ಕಳುಹಿಸುತ್ತಿದ್ದುದನ್ನು ಚಿಂತಿಸಿ, ನನಗೆ ದುಃಖವಾಗುತ್ತಿದ್ದಿತು. 
ತಿಂಗಳಿಗೆ ಎಂಟರಿಂದ ಹದಿನ್ಸೈದು ಸೌಂಡುಗಳವರೆಗೆ ಖರ್ಚುಮಾಡುತ್ತಿದ್ದ 
ಸನಕ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ವೇತನ ದೊರಕುತ್ತಿದ್ದಿ ತು. ನನಗಿಂತ 
ಹೆಚ್ಚು ಸರಳವಾಗಿ ಜಿ? ನಿಸುತ್ತಿದ್ದವನ್ನೂ ನಾನು ನೋಡಿದೆನು. ಒಬ್ಬ 
ವಿರ್ಯ. ಲಂಡನ್ನಿನ ಚಡ” ಬೀದಿಯ ವಾರಕ್ಕೆ ಎರಡು ಸಿಲಿಂಗ್‌ 
ಬಾಡಿಗೆ ಕೊಠಡಿ ಕರತ. ಲಾಕ್‌ಷಾರ್ಟ್‌ ಎಂಬಾತನ ಅಗ್ಗದ ದ 
ಅಂಗಡಿಯಲ್ಲಿ ಒಂದು ಹೊತ್ತಿನ ಎರಡು 4 ಸನ್ನಿಯ ರೊಟ್ಟಿ , ಕೋಕೋ ತೆಗೆದು 
ಕೊಂದು ಜೀವನ ಸಾಗಿಸುತ್ತಿದ್ದ. ಹಾಗೆ ea ಇಸು ಯೋಚಿಸ 
ಲಿ. ಆದರೆ “ನನಗೆ ಎರಡು. ಕೊಠಡಿಗಳು ಬೇಕಿಲ್ಲ. ನನ್ನ ಊಟದಲ್ಲಿ 
ಅರ್ಧ ಅಡಿಗೆ ನಾನೇ ಮಾಡಿಕೊಳ್ಳಬಹುದು.” ಎಂದು ಯೋಟಚಿಸಿದೆನು. 
ಅದರಿಂದ. ತಿ:ಗಳಿಗೆ ನಾಲ್ಕು, ಐದು ಪೌಂಡು ಉಳಿತಾಯವಾಗುತ್ತಿ ದ್ದಿತು. 
ಸರಳ ಜೀವನಕ್ಕೆ ಸಂಬಂಧಿಸಿನ ಕೆಲವು ಪುಸ್ತ ಕಗಳನ್ನೂ ಹಿದಿದೆನು. ಎರಡು 
ಕೊಠಡಿಯ ನ್ನು ಬಿಟ್ಟು » ವಾರಕ್ಕೆ ಎಂಬು ಹಿಲಿಂಗ್‌ ಬಾಡಿಗೆಗೆ ಒಂದು ಕೊಠಡಿ 
ಯನ್ನು ಗೊತ್ತು ಜೀವು ಒಂದು ಸ್ಟೋವ್‌ ಕೊಂಡುಕೊಂಡು 
ಬೆಳಗಿನ ಅಡಿಗೆ ನಾನೇ ಮಾಡಿಕೊಳ್ಳ ಲು ಪ್ರಾರಂಭಿಸಿದೆನು. ಅಡಿಗೆಗೆ ಇಪ್ಪತ್ತು 
ನಿಮಿಸಕ್ಕಿಂತ ಹೆಚಿ ೈಗೆ ಬಡಿಯುತಿ 5 ರೆರಿಲ್ಲ. ಗೋಧಿ ಏಓ ಸನ ಅಂಬಲಿ ಮತ್ತು 
ಕೋಕೋ ; ಇದಕ್ಕೆ ಇನ್ನೆಷ್ಟು ಹೊತ್ತು ಬೇಕು? ಮಧ್ಯಾಹ್ನದ Ve 
p ಮಾಡುತ್ತಿದ್ದನು. ಸಂಜೆ ಕೊಠಡಿಯಲ್ಲಿ ಕೊಟ್ಟ 
ತಿಂದು. ಕೋಕೋ ಕುಡಿ ಸುತ್ತಿಸ್ಟೆನು. ಈ ರೀತಿ ಒಂದು ದಿನದ ಊಟಿ 
ಒಂದೂಕಾಲು ಸಿಲಿಂಗ್‌ ನಲ್ಲಿ ಮಿಗಿಯುತ್ತಿ ದ್ದ ತು, ಆ ಸಮಯದಲ್ಲಿ ನಾಸು 
ನಿಕೇಸವಾಗಿ ವ್ಯಾಸಂಗ ಮಾಡಿಸಿನು. ಜೀವನ, ಸರಳವಾಮದರಿಂದೈೆ ನನಗೆ 


a 


ಆತ್ಮಕಥೆ ರ್ರ್‌ 


ಸಮ ೪ ಬೇಕಾದಷ್ಟು ದೊರೆಯಿತು. ಎರಡನೆ ಸಲ ಪರೀಕ್ಷೆಯಲ್ಲಿ ತೇರ್ಗಡೆ 


ಈ ಬಗೆಯ ಸರಳತೆಯಿಂದ ನನ್ನ ಜೀವನ ನೀರಸವಾಯಿತೆಂದು 
ಪಾಠಕರು ಭಾವಿಸದಿರಲಿ. ಅದರ ಬದಲು ಈ ಪರಿವರ್ಶನೆಯಿಂದ ನನ್ನೆ 
ಆಂತರಿಕ ಮತ್ತು ಬಾಹ್ಯ ಜೀವನದ ಸಿ ಸ್ಥಿತಿಗಳಲ್ಲಿ ಏಕಕಿಯುಂಟಾಯಿತು. ಸಕ್ತಿ. 
ಆ ಜೀವನ, ನಮ್ಮ ಕುಟುಂಬದ ಸ್ಥಿ ತಿಗತಿಯೊಂದಿಗೆ ಸಹ ಏಕತೆಯನ್ನು 
ಪಡೆಯಿತು. ನನ್ನೆ ಜೀವನ ಅಧಿಕ ಸತ್ಯ ಮಯವಾಯಿತು. ನನ್ನ ಆತಾ ನಂದ 


ಷೇರೆ ಇಲ್ಲದುದಾಯಿತು. 


೧೭ 


ಆಹಾರ ವಿಷಯದಲ್ಲಿ ಪ್ರಯೋಗೆಗೆಳು 


ನಾನು ನನ್ನ ನ್ನು ಆಳವಾಗಿ ಪರಿಶೋಧಿಸಿಕೊಂಡಂತೆಲ್ಲ, ನನ್ನ ಆಂತರಿಕ 
ಮತ್ತು ಬಾಹ್ಯ ವಿಷಯಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆ 
ನನಗೆ ತೋರಿತು. ನನ್ನ ನೆಚ್ಚ ದಲ್ಲಿಯೂ ಜೀನನ ಕ್ರಮದಲ್ಲಿಯೂ ನಾನು 
ಬದಲಾವಣೆಯನ್ನು ಮಾಡಿಕೊಂಡ ಕೂಡಲೇ --ಅದಕ್ಕಿ ತ ಇನ್ನೂ 
ಮುಂಚಿತವಾಗಿ ಸಹ--ನನ್ನ ಆಹಾರದಲ್ಲಿ ಇರೋಕೆ ಮಾಡಲು 
ಪ್ರಾರಂಭಿಸಿದೆನು... ಶಾಕಾಹಾರದ ಮೇಲೆ ಗ್ರಂಥಗಳನ್ನು ರಚಿಸಿದ್ದ 
ಲೇಖಕನು, ಆ ಸೃತ್ತೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಧಾರ್ಮಿಕ, 
ವೈಜ್ಞಾ ನಿಕ, ವ್ಯಾವಹಾರಿಕ ಮತ್ತು, ವೈದ್ಯಕೀಯ ದೃಷ್ಟಿಯಿಂದ ನಿಚಾರ 
ಮಾಡಿರುವುದು ಸನಗೆ ಕಂಡಿತು ಅವರೆ ನೆ ಕವಾಗಿ ಈ ತೀರಾ [ನಕ್ಕೆ 
ಬಂದಿಡ್ದೆರು; “ಪ್ರಾಣಿಗಳ ಮೇಲೆ ಮುನುಸ್ಯನ ಅಧಿಕಾರದ ಅಥವಾ 
ಆಧಿಪ ಪತ್ಯದ ಸ್ಮಾಪಸೆ ಎಂದರೆ ಸ್ರಾಣಿಗಳನ್ನು ಕೊಂದು ತಿನ್ನುವುದಲ್ಲ; 
PR, ಅಶಕ್ತರನ್ನು ಕಾಪಾಡಬೇಕು, ಮನುಷ್ಯರು ಒಬ್ಬರಕ್ನೊಬ್ಬ ರು 
ಕಾಪಾಡುವಂತೆ, 'ಮುನುಸ್ಯರಿಗೊ ಪ್ರಾಣಿಗಳಿಗೂ ಅನ್ಯೋನ್ಯ ಸಕಸ 
ಇರಬೇಕು” ಎಂದು. ಪುನ್ನುಸ್ಯನು ಆಹಾಕೆನೆನ್ನು ಸೇವಿಳುವ್ತದು ಭೋಗ 


೯೦ ಗಾಂಧೀ ಗ ಗ್ರಂಥಮಾಲೆ 


ಕ್ಕಾಗಿ: ಅಲ್ಲ; ಪ ನ ಇಳಿಸಿಕೊಂಡಿರುವುದಕ್ಕಾಗಿ ಎಂಬ ಸತ್ಯವನ್ನೂ 
ಅವರು ಸ್ಟಾ ಫಿಸಿದ್ದ ರು. ದರಂತೆ ಅವರಲ್ಲಿ ಕೆಲವರು, ಮಾಂಸ ವನ್ನು 
ಮಾತ್ರವೇ "ಅಲ್ಲ, ಫ್‌ ಹಾಲನ್ನೂ ಸಹ ತ್ಯಜಿಸಬೇಕೆಂದು ಸೂಚಿಸಿ 
ತಾವೂ ಅದರಂತೆ ಆಚರಿಸುತ್ತಿದ್ದರೆ. ಕ "ವೈಜ್ಞಾನಿಕವಾಗಿ ಪರೀಕ್ಷೆ 
ನಡೆಸಿ, “ಮನುಷ್ಯ ತನ್ನ ಆಹಾರವನ್ನು ಬೇಯಿಸಿಕೊಂಡು ತಿನ್ನ ಲು ಅವನ 
ಶರೀರದ ರಚನೆಯಾಗಿಲ್ಲ. ಕಳಿತ ಹಣ) "ಗಳನ್ನು ಸೇವಿಸಲು ತಕ್ಕ ತೆ ಅವನ 


ದೇಹದ ಸೃಷ್ಟಿಯಾಗಿದೆ. ಹಾಲ ಕುಡಿಯಜೇಕಾದಕೆ ತಾಯಿಯ ಹಾಲು 
ಮಾತ್ರ, ಹಲ್ಲು ಬಂದ ಕೂಡಲೇ ಅಗಿಯುವ ಆಹಾರವನ್ನು ಸೇವಿಸು 


ಪ್ರಾರುಭಿಸಜೀಕು? ಎಂಬ ತೀರಾ ತ ಬಂದಿದ್ದ ರು. ವೈದ್ಯ ಕೀಯ ದ ದೃ 

ಯಿಂದ ಮಸಾಲೆಗಳನ್ನೆ ಲ್ಲ ತೈ ತೃಜಿಸಬೆ! ಕೆಂದು ಅವರು ಸೂಚಿಸಿದ್ದೆ ರು. ಸ 
ಹಾರಿಕ ಮತ್ತು ಆರ್ಥಿಕ ಷ್ಟಿ ಯಿಂದ, ಶಾಕಾಹಾರ ಅತ್ಯ ಂತ ಕಡಿಮೆ 
ವೆಚ್ಚದ ಆಹಾರವೆಂದು ಅವರು ಸಿವ ಮಾಡಿ ತೋರಿಸಿದ್ದ ರು. ಈ ವಿಚಾರ 
ಗಳೆ ನನ್ನ್ನ ಮೇಲೆ ಸರಿಣಾಮ * ಉಂಟುಮಾಡಿದವು. ಶಾಕಾಹಾರದ 
ಹೋಟಲುಗನಲ್ಲಿ ಲಿ ಈ ಎಲ್ಲ ಬಗೆಯ ಶಾಕಾಹಾರಿಗಳೂ ನನಗೆ ಸಿಕ್ಕುತಿ ತ್ರಿ, ದ್ದೆ ರು. 
ಇಂಗೆ ೦ಡಿನಲ್ಲಿ ಬಕಡೆ ಶಾಕಾಹಾರಿ ಸಂಸೆ ಇದ್ದಿತು. ಅವರು ತಮ. ದೇ “ಆದ 
ಒಂದು ವಾರಪತ್ರಿಕೆಯನ್ನು ನಡೆ ಸುತ್ತಿದರು. ಆ ಪತ್ರಿ ಕೆಗೆ ಫ್‌, ಚಂದಾ 
ದಾರನಾಡೆನು. ಸಂಘಕ್ಕೂ ಸ ಸದಸ ಸನಾಜಿತು. ಸ್ವಲ್ಪ ಶಾ ಕಾಲಸೊಳೆಗಾಗಿ ಅದರ 
ಕಾರ್ಯಕಾರೀ ಸಮಿತಿ ಸದಸ್ಯನೂ ಆಸಿನು. ಅಲ್ಲಿ ಶಾಕಾಹಾರ ವಾದದ 
ಸ್ರಮುಖರೆನ್ಸಿಸಿಕೊಡಿದ್ದ ವರ ಪರಿಚಯ ನನಗೆ ಉಂಟಾಯಿತು. ನಾನೂ 
`ಶಾಕಾಹಾರದ ಮೇಲೆ ನನ್ನ ಸ್ವಂತ ಪ್ರಯೋಗಗಳನ್ನು ಪ್ರಾರಂಭಿಸಿದೆನು. 


ನಾನು ಮನೆಯಿಂದ (ಭಾರತದಲ್ಲಿ) ತರಿಸಿದ್ದ ಮಿಠಾಯಿ, ಮಸಾಲೆ 
ಮುಂತಾದುವುಗಳನ್ನು ತಿನ್ನು ವುದನ್ನು ನಿಲ್ಲಿಸಿದೆನು. ಮನಸ್ಸು ಜೀರೆ ಕಡೆ 
ತಿರುಗಿದುದರಿಂದ ಮಸಾಲೆಯ ಆಸೆ ತಹಿ ಹೋಯಿತು. ರ್ಯ” ಇಲ್ಲದೆ 
ಬೇಯಿಸಿದ ಸಸ್ಪೆಯಾದ ರಿಚಮಂಡ್‌ ಇಸ ಸೊಪು ೨ ನನಗೆ ರುಚಿಸಿತು. 
ಅಂತಹ ಅನೇಕ ಪ್ರಯೋಗಗಳಿಂದ. ರುಚಿಯ ನಿಜವಾದ ಮೂಲ ನಾಲಗೆ 
ಯಲ್ಲ, ಮನಸ ನಿ ಎಂಬ ಪಾಠವನ್ನು ನಾನು ಕಲಿತೆನು. 


ಆತ್ಮಕಥೆ ೯೧ 


ತೆ ಯಂತೂ - ಯಾವಾಗಲೂ ನನ್ನ ಎದುರಿಗೆ ಇದ್ದೇ 
ಇದ್ದಿತು. ಆ ಕಾಲದಲ್ಲಿ ಚಹಾ ಮತ್ತು ಕಾಫಿ ಹಾಿಕರನೆಂದೂ, ಕೋಕೋ 
ದೂ ಸಮರ್ಥಿಸುವ ಬಂದೆ ಅಭಿಸ್ರಾಯದವರು ಇದ್ದರು. 
ತಪಾರಕ್ಕೆ ಆವಶ್ಯಕವಾದ ಆಹಾರವನ್ನು ಮಾತ್ರ ತಿನ್ನ ಬೇಕೆಂಬುದು 
ನನಗೆ ಮನವರಿಕೆಯಾಗಿದು ತ" ನಾನು ಕಾಫಿ, ಟೀಗಳನ್ನು ಪೂರ್ಣ 
(ಕೋವೆನ್ನು ಇಟು ) ಕೊಂಡನು. 
ನಾನು ಹೋಗುತ್ತಿದ್ದ. ಜಃ ಸತಾ ನಿಕರ ಭಾಗಗಳು ಇದ್ದೆವು. 
ಒಂದರಲ್ಲಿ ಬೇಕಾದ ಖಾದ್ಯ ಸದಾರ್ಥಗಳನ್ನು ತೆಗೆದುಕೊಂಡು ಅವುಗಳಿಗೆ 
ಬೇರೆ ಬೇರೆ ಹೆಣವನ್ನು ಕೊಡಬಹುಬಾಗಿದ್ದಿ ಶು. ಅಲ್ಲಿ ಒಂದು ಊಟಕ್ಕೆ 
ಒಂದು ಷಿಲಿಂಗಗ, ಎರಡು  ಸಿಲಿಂಗ್‌ ವೆಚ್ಚ ಬೀಳುತ್ತಿದ್ದಿತು. ಉತ್ತಮ 
ಸ್ಥಿತಿಯಲ್ಲಿ ಲಿದ್ದೆವರು ಮಾತ್ರ ಅಲ್ಲಿಗೆ ಹೋಗುತ್ತಿದ್ದರು. ಮತ್ತೊಂದು 
ಭಾಗದಲ್ಲಿ, ಮೊರು ಸದಾರ್ಥಗಳು, ಒಂದು ಚೂರು ರೊಟ್ಟಿ, ಇವುಗಳ 
ಊಟವನ್ನು ಆರು ಪೆನ್ನಿಗೆ ಕೊಡುತ್ತಿ ದ್ದರು. . ನಾನು ತುಂಬ ಮಿತವ್ಯಯ 
ವನ್ನು ಅನುಸರಿಸುತ್ತಿದ್ದ ಕಾಲದಲ್ಲಿ, ಆ ಎರಡನೆಯ ಭಾಗದಲ್ಲಿ ಊಟ 
ಮಾಡುತ್ತಿ ದೈನು, 
ಮುಖ್ಯವಾದ ಪ್ರಯೋಗದ ಜತೆಯಲ್ಲಿ ನಾನು ಅನೇಕ ಚಿಲ್ಲರೆ 
ಸ್ರಯೋಗಗಳನ್ನೂ ಜತೆಯಲ್ಲಿಯೇ ನಡೆಸುತ್ತಿ ದ್ದನು. ಉದಾಹರಣೆಗೆ, 
ಒಂದು ಸಮಯದಲ್ಲಿ ನಿಷ್ಟ ಪದಾರ್ಥವನ್ನು ಬಿಡುವುದು ; ಮತ್ತೊ ಂದು 


ಸಂದರ್ಭದಲ್ಲಿ ಬರಿಯ ರೊಟ್ಟಿ ಮತ್ತು ಹಣ್ಣುಗಳಿಂದಲೇ ಜೀವಿಸ ಸುವುದು | 


ಮತ್ತೊಂದು ವೇಳೆ ಕೆನೆ (ತಾ ಹಾಲು ಮತ್ತು ಮೊಟ್ಟೆ ಗಳನ್ನು 
ಮಾತ್ರ ಸೇವಿಸುವುದು ; ಇವುಗಳಲ್ಲಿ ಕೊನೆಯ ಪ್ರಯೋಗ ಉಲ್ಲೆ ರ್ನ 
ವಾಗಿ. ಬಸ ರಹಿತ ಆಹಾರವನ್ನು ತೇವಸರಿಫೊದು ಪ್ರಚಾರ. ಮಾಡಿದ 
ಸುಧಾರಕ, ಮೊಟ್ಟೆಯು ಉತ್ತಮವಾದ ಆಹಾರವೆಂದು ಹೇಳುತ್ತ, ದ್ದು 
ದಲ್ಲದೆ, ಅದು ಮಾಂಸನೇ ಅಲ್ಲವೆಂದು ಸಾಧಿಸುತ್ತಿದ್ದನು. ಮೊಟ್ಟಿ ಗಳನ್ನು 
ತಿನ್ನುವುದರಿಂದ ಯಾವ ಪ್ರಾಣಿಗೂ ಹಿಂಸೆ ಇಲ್ಲನೆಂಬ ಮಾತು ಸೃತೆಃಸಿದ 
ವಾಗಿದ್ದಿ ತು. ಈ ಸಮರೈ ನೆಗೆ ಸೋತು, ನಮ್ಮ ತಾಯಿಗೆ ಕೊಟ ದ್ದ ಮಾತಿಗೆ 
ನಿಶದ್ಧೆ ವಾಗಿ ನಾನು ಮೊಟ್ಟೆಗಳನ್ನು $s ಆದರೆ ನಾನು ಹಾಗೆ 


೯೨ ಗಾಂದೀ ಗ್ರಂಥಮಾಲೆ 


ಪ್ರಜೆ ತಪ್ಪಿ ದುದು ತಾತ್ಯಾ ಲಿಕವಾಗಿದ್ದಿತು. ನಾನು ತಾಯಿಗೆ ಕೊಟ್ಟಿದ್ದ 
ಪ್ರತಿಜೆ ಗೈ ನನಗೆ ಇನ್ಟಬಂದ ದಂಕೆ “ವ ಹೊಸ ಅರ್ಥವನ್ನು ಹಾಕಲು, 
ನನಗೆ” ಅಧಿಕಾರವಿರಲಿಲ್ಲ. ನನ್ನಿಂದ ಪ್ರತಿಜ್ಞೆ ಮಾಡಿಸಿದಾಗೆ, ನಮ್ಮ 
ತಾಯಿ ಅದಕ್ಕೆ ಕೊಟ್ಟ ಅರ್ಥ ನನಗೆ ತಿಳಿದಿದ್ದಿತು. ಆಕೆಯ ಅರ್ಥದಂತೆ 
ಮಾಂಸವೆಂದರೆ ಮೊಟ್ಟೆ ಸಹ. ಹೀಗೆ ಆ ಪ್ರತಿಜ್ಞೆಯ ರಹಸ್ಯ ನನ್ನ 
ಮನಸ್ಸಿಗೆ ಬಂದ ಕೂಡಲೇ, ನಾನು ಮೊಟ್ಟೆಗಳನ್ನು ತ್ಯಜಿಸಿದನು. ಅದಕ್ಕೆ 
ಸಂಬಂಧಿಸಿದಂತೆ )ಯೋಗಗಳನೂ ಿ ತೈಜಿಸಿದೆನು. 

ಈ ಡಟಿಯೊಳಗೆ ಅಡರಳಸ ಒಂದು ವಿಷಯ ಸೂಕ್ಷ್ಮವೂ 
ನಿಚಾರಯೋಗ್ಯವೂ ಆಗಿದೆ. ಇಂಗ್ಲೆಂಡಿನಲ್ಲಿ ಮಾಂಸದ ಮೂರು ಬಗೆಯ 
ಪ್ರಕಾರಗಳಿರುವುದು ನನ್ನ ಲಕ್ಷ್ಯಕ್ಕೆ ಬಂದಿತು. ಮೊದಲನೆಯದು 
ಮಾಂಸನೆಂದಕೆ ಪಶುಸಕ್ಷಿಗಳ ಮಾಂಸ. ಆ ಪ್ರಕಾರವನ್ನು ಮಾನ್ಯ 
ಮಾಡಿದ ಶಾಕಾಹಾರಿಗಳು ಮಾಂಸಾಹಾರಗಳನ್ನು ತ್ಯಜಿಸಿದರು. ಆದರೆ 
ಅವರು, ಮೊಟ್ಟೆ ಮಾತ್ರವೇ ಅಲ್ಲ, ವಿನುಗಳನ್ನೂ ತಿನ್ನುತ್ತಿದ್ದರು. 
ಮಾಂಸದ ಎರಡನೆಯ ಪ್ರಕಾರದಂತ್ರ, ಮಾಂಸನೆಂದರೆ ಜೀವನಿರುವ ಎಲ್ಲ 
ಪ್ರಾಣಿಗಳ ಮಾಂಸವೂ ಎಂದು ಅರ್ಥವಾಗುತ್ತಿದ್ದಿತು. ಆದುದರಿಂದ 
ಆ “ಪ್ರಕಾರೆಕೃನುಸಾರವಾಗಿ, ಮೂನನ್ನು ತಿನ್ನಬಾರದು, ಮೊಟ್ಟೆಯನ್ನು 
ತಿನ್ನಬಹುದು... ಮೂರನೆಯ ಪ್ರಕಾರದಂತೆ ಮಾಂಸನೆಂದರೆ ಪ್ರಾಣ 
ವಿರುವ ಎಲ್ಲ ಪ್ರಾಣಿಗಳು ಮತ್ತು ಅವುಗಳಿಂದ ಆಗತಕ್ಕ ಸದಾರ್ಥಗಲೂ 
ಸಹ. ಅಂದರೆ ಮೊಟ್ಟೆ ಹಾಲು ಸಹ ಮಾಂಸನೇ. ಮೊದಲನೆಯ 
ಪ್ರಕಾರವನ್ನು ನಾನು ಕಡಲು ಎಲ್ಲ ಪ್ರಾಣಿಗಳ ಮಾಂಸವನ್ನೂ 
ಹಾಲು, ಮೊಟ್ಟೆ ಮುಂತಾದ ಅವುಗಳ ಉತ್ಪನ್ನ ಗಳನ್ನೂ ತಿಗೆಯುಕೊಳ್ಳ 
ಬಹುದಾಗಿದ್ದಿ ತು. ಆದರೆ ನಮ್ಮು ತಾಯಿ "ಸಿಕೆ ಮಾಡಿಸುವಾಗ. 
ಯಾವ ಅರ್ಥದಲ್ಲಿ ಮಾಡಿಸಿದ್ದಳೋ ನನಗೆ ಅಜೀ ನ್ಯಾಯವಾದ ಅರ್ಥ 
ನೆಂದು, ದೃಢನಾಗಿ ಮನವಂತೆಯಾಗಿದ್ದಿ ತು. ಆಡುದರಿಂಸ ಮೊಟ್ಟೆ 
ಗಳನ್ನು ಬಿಷಜೀ ಉಯಿಫಿ; ನಾನು ಹಾಗೆಯೇ ಮಾಡಿಜಿನು: : ಇವು 
ಬಹಳ ಕಠಿಣವಾಯಿತು. ಏಕೆಂದರೆ: ಕಾಕಾಹಾರ ಭೋಜನಾಲಯಗಳ 
ಲ್ಲಿಯೂ, ಅನೇಕ ಫಲಹಾರಗಳಿಗೆ ನೊಟೆಗಳನ್ನು ಉಪಯೋಗಿಸುತ್ತಿದ್ದ 


ಹ 


ಆತ್ಮಕಥೆ ೯೩ 


ರೆಂಬುದು ನನಗೆ ಗೊತ್ತಾಯಿತು. ಅಂದಕೆ ಯಾವ ಫಲಾಹಾರದಲ್ಲಿ ಯಾವ 
ಯಾವ ವಸ್ತುಗಳಿವೆ ಎಂದು ನನಗೆ ತಿಳಿದಿರಬೇಕಾಗಿದಿ ದ್ದಿತು ಇಲ್ಲವಾದರೆ 
ನಾನು ಹೋಷಿಡೆಗಳಲ್ಲೆ ಲ್ಲ ಫಲಾಹಾರದಲ್ಲಿ ಯಾವ ಯಾವ ಷ್ಟ. ಸೇರಿದೆ 
ಎಂದು ಸಂಕೋಚದಿಂದ ವಿಚಾರಿಸುತ್ತಲೇ ಇರಬೇಕಾಗುತ್ತಿದಿತು. ಏಕೆಂದರೆ 


ಹಾಸ ೧ 
5 


ಅನೇಕ ಬಗೆಯ ಕಡಬು, ದೋಸೆ (0886) ಗಳಲ್ಲಿ ಮೊ ಪಿಸು ನೇರಿರು 
ತ್ತಿದ್ದವ್ರ, ನನ್ನ ಕರ್ತನ ಜ್ನಾನ ಜಾಗೃತವಾಗಿದ್ದುದರಿಂದ ನನಗೆ ಈ ತೊಂದರೆ 
ಹಾಡಲಿ. ಇದರಿಂದ ನನ್ನ ಸ್‌ ಸರಳವಾಯಿತು. ಹೀಗೆ ಆಹಾರ 
ಸನ್ನಿ ಸರಳವಾಗಿ ಮಾಡಿಕೊಂಡುದರಿಂದ, ಅಭ್ಯಾ ಸವಾಗಿದ್ದ ಅನೇಕ ತಿಂಡಿ 
ಗಳನ್ನು ಬಿಡಬೇಕಾಗಿ ಬಂದು ನನಗೆ ಮನಃಕ್ಗೆ (ಶವುಂಟಾಯಿತು. ಆದರೆ ಆ 
ಕಷ್ಟ ಕ್ಷಣಿಕವಾಗಿದ್ದಿ ತು. ಪ್ರತಿಜ್ಞಾ ಪಾಲನೆಯ ಸೂಕ ಕ್ಷ್ಮವಾದ, ಸಿ ಸ್ಥಿರವಾದ, 
ಸ್ವಚ್ಛವಾದ ಸವಿ, “ನನಗೆ ಉಂಬಾಡ ಕ್ಷಣಿಕ ಕಷ್ಟ ಕ್ಸಿ ೦ತ ಅಧಿಕ ಬ್ರಯವಾಗಿ 
ದ್ರಿತು. 
ಆದರೆ ನಿಜವಾದ ಪರೀಕ್ಷೆ ಮುಂಜಿ ಬರುವುದಾಗಿದ್ದಿತು. ಅದು ಎರಡ 
ನೆಯ ವ್ರ ತಕ್ಕ ಸಂಬಂಧಿಸಿದುದಾಗಿತ್ತು ಕ ಆದರೆ ಜೀವರು ರಕ್ಷಿಸುವವರಿಗೆ 


ಯಾರು ಡರು ಮಾಡಬಲ್ಲರು! 


ವೃತ ಅಥವಾ ಪ್ರ ತಿಜ್ಞೆಗ ಗಳನು ನ್ನ್ನು ಕುರಿತು ಕೆಲವು ವಿಚಾರಗಳನ್ನು 
ಹೇಳುವುದು ಅಸ ಕ್ಸ ಸಮು ವ್ರತ ಅಥವಾ ಸ್ರತಿ್ಞೆ ಯ ಬ. 
ಎಂಬುದರ Ey ಜಗತ್ತಿನಲ್ಲಿ ಜೀಕಾದಂತೆ ವಾಗಾ ದ ನಡೆಯುತ್ತಿದೆ. 
ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ವಾಗಿರಲಿ, "ಜನರು ತಮ್ಮ ಉದ್ದೆ ಶಕೆ ಅನುಕೊಃ 
ಗ ಇನು. 'ಬಗಿಸಿಕೊ ಳ್ಳುತ್ರ್ರಾ ರೆ. ಕ ಬಗೆಯ ಜನ, ಸಮಾಜ": 
ಎಲ್ಲ ವರ್ಗದಲ್ಲಿ ಯೂ ಇದ್ದಾ ಕೆ; ಧನಿಕಸಲ್ಲಿ, ಬಡವರಲ್ಲಿ, ರಾಜರಲ್ಲಿ, ತ್ತರ; 
ಎಲ್ಲೆ ಲಿಯೂ ಇದ್ದಾರೆ. “ನಾ ರ್ಥ ಅವರ ಕಣ್ಣು ಮುಚ್ಚಿ ದೆ. ಪ್ರತಿಜ್ಞೇ 
ನಾನಾರ್ಥದ ಮಧ್ಯ ಮಾಗನನನ್ನು ಉನಯೋಗಿಸಿಕೊಂಡು, ಆವ, : 
ತಮ್ಮನ್ನೂ ಜಗತ್ತ ನ್ನೂ ದೇವರನ್ನೂ ಮೊ: ಸಗೊಳಿಸುತ್ತಾ ಕಿ. ನಾ 
ಅಂಗೀಕರಿಸಭೇಕಾದ ಸುವರ್ಣಾ ನಿಯಮ ಒಂದೇ ; ಕ ನಮ್ಮಿಂದ ಪ್ರತಿಕ್‌ 
ಮಾಡಿಸಿದವ ಖ, ಆ ಪ್ರತಿಜ್ಞೆ ಗೆ ಪ್ರಾಮಾಣಿಕವಾಗಿ ಯಾನ ಅತವ. 


೯೪ ಗಾಂಧೀ ಗ್ರಂಥಮಾಲೆ 


ಇಟ್ಟಿದ್ದರೋ, ಆ ಅರ್ಥವನ್ನು ಅಂಗೀಕರಿಸುವುದು. ನಡನೆಯೆದು ಎರಡು 
ಅರ್ಥವಾಗುವ ಅವಕಾಶವಿದ್ದೆ ಲ ದುರ್ಬಲ ಪಕ್ಷದವರ ವಾದವನ್ನೇ ಒಪ್ಪು 
ವುದು. ಈ ಎರಡು ಉತ್ತ ಮು ನಿಯಮಗಳನ್ನೂ ರಕ ರಿಸಿ ನಡೆಯುವುದರಿಂದ 
ಅನ್ಯಾಂ ಯವಲ್ಲದೆ ಹೋರಾಟ, ಅಸ ಸತ್ಯಸ ಸಂಭವಿಸ ಸುತ್ತವೆ. ಸತ ೈವನ್ವೇ ಅನೆ ್ರೀಷಣೆ 
ಮಾಡುವವನು ಸುಲಭವಾಗಿ ಸುವರ್ಣ ನಿಯಮವನ್ನು ಮುಕ: 
ಸ ಅರ್ಥದಂತೆ ನಡೆಯಲು ಅವನಿಗೆ ವಿದ್ವಾಂಸರ ಸಲಹೆ ಅವಶ್ಯಕವಿಲ್ಲ. 
ಸುವರ್ಣ ನಿಯಮಕ್ಕೆ ಅನುಗುಣವಾಗಿ, ಪ್ರತಿಜೆ ಗೆ ನಮ್ಮ ತಾಯಿ ಕೊಟ್ಟ 
ಅರ್ಥವೇ ನನಗೆ ನಿಜವಾದೆ ಅರ್ಥವಾಗಿದ್ದಿತೇ ಹೊರೆತು, ನನ್ನ್ನ : ವಿಶಾಲ 
ಅನುಭವ, ನಾನು ಹೆಚ್ಚು ವಿದ್ಯಾವಂತನೆಂಬ ಹೆಮ್ಮೆಯಿಂದೆ ಮಾಡಿಕೊಂಡ 
ಅರ್ಥವಲ್ಲ ಅದು. 

Be. ಆವರೆಗೆ ನಾನು ಅನುಸರಿಸಿದ ಪ್ರಯೋಗಗಳು, 
ಮಿತವ್ಯಯ ಮ ಮತ್ತು ಆರೋಗ್ಯ ದೈ ದಹಿ ಯಿಂದ ನಡೆಸಿದುವಾಗಿದ್ದವು. ನಾನು 
ದಕ್ಷಿಣ ಆಫ್ರಿಕಾಕ್ಕೆ ಹೋಗುವವನೆಗಿ ಧಾಮ ದೃಷ್ಠಿ ಯಿಂದ ಅವನ್ನು 
ರೂಪಿಸಿರಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ನನ್ನ ಸ ಪ್ರಯೋಗಗಳು ಇನ್ನೂ ಕಣ 
ವಾದುವು.; ಅವುಗಳ ವಿಚಾರ ಮುಂದಿ. ಅಡಕೆ ಆ ಎಲ್ಲ ಪ್ರಯೋಗಗಳ 
ಬೀಜಾಂಕುರ, ಇಂಗ್ಲೆಂಡಿನಲ್ಲಿರುವಾಗಲೇ ಆಯಿತು. 

ಮತಾಂತರ ಹೊಂದಿದವನಿಗೆ, ತನ್ನ ಹೊಸಧರ್ಮದಲ್ಲಿ ಅದೇ 
ಧರ್ಮದಲ್ಲಿ ಜನಿಸಿದವನಿಗಿಂತ ಹೆಚ್ಚು ಉತ್ಸಾ ೨ ಹವಿರುತ್ತದೆ. ಶಾಕಾಹಾರ 
ಪದ್ಧತಿ, ಇಂಗ್ಲೆಂಡಿನಲ್ಲಿ ಹೊಸ ದ ತಿಯಾಗಿದ್ದಿ ಕಫ: ಬರು ನನಗೂ 
ಹೊಸದೇ ಆಗಿದ್ದಿತು. ಏಕೆಂದರೆ ಈಗಾಗಲೇ ತಿಳಿಸಿರುವಂತೆ ಇಂಗ್ಲೆಂಡಿಗೆ 
ಹೋಗುನ ವೇಳೆಗೆ ನಾನು ಮಾಂಸಾಹಾರಕ್ಕೆ ಮನವೊಲಿದವನಾಗಿದ್ದಿನ ನು. 
ಅನಂತರ ಶಾಕಾಹಾರ ಉತ್ತ stil ನನ್ನ ಬುದ್ಧಿಗೆ ಒಬ್ಬಿಗೆ 
ಯಾಯಿತು.  ಮತಾಂತರಗೊಂಡವನ ಹೊಸ ಉತ್ಸಾಹದಿಂದ, ನಾನು 
ವಾಸವಾಗಿದ್ದೆ ಬೇಸ್‌ವಾಟಂ" ಎಂಬ ಭಾಗದಲ್ಲಿ ಒಂದು ಶಾಕಾಹಾರಿ 
ಮಂಡಲವನ್ನು ಸ್ಕಾ ಬಸಲು ನಾನು ನಿಶ್ವ ಯಿಸಿದನು. ಅಲ್ಲಿ ವಾಸಿಸುತ್ತಿದ್ದ 
ಸರ್‌. ಎಡಿ ನ್‌ ಅರ್ನಾಲ್‌ ರನ್ನು ಅದರ ಯಪಾಧ್ಯಕ್ಷರಾಗಿರಲು ನಾನು ಆಹ್ವಾ 
ನಿಸಿಜಿನು.” ಶಾಕಾಹಾರಿ "ಎ ಪತ್ರಿಕೆಯ ಸಂಪಾದಕರಾಗಿದ್ದ ಡಾಕ್ಟೆ ರ್‌ 


ಆತ್ಮಕಥೆ ೯೫ 


ಓಲ್ಡ್‌ ಫಿಲ್ಮ್‌ರುೆ (016 81616) ಮಂಡಳದ ಅಧ್ಯಕ್ಷರಾದರು. ನಾನೇ 
ತಾ ದೆರು. ಮಂಡಲಿ *ಲವು ಕಾಲ ಚೆನ್ನಾಗಿ ನಡೆಯಿತು. 
ಆದರೆ: ಕೆಲವು ತಿಂಗಳುಗಳೊಳಗಾಗಿ ಅದರ ಚಟುವಟಿಕೆಗಳು ಮುಕ್ತಾಯ 
ವಾದುವು. ಕ್ಲಿಪ್ಮ ಕಾಲದಲ್ಲಿ ಸ್ಥಳದಿಂದ ಸ ಕ್ಕೆ: ಬದಲಾಯಿಸುವ ನನ್ನ 
ನಿಯಮದಂತೆ ನಾನು ಆ ಭಾಗವನ್ನು ಬಿಟ್ಟು ಜೇರೆ ಕಡೆಗೆ WSN 
ದುನೇ ಇದಕ್ಕೆ . ಕಾರಣ. ಆದರೆ ಈ ಅಲ್ಲ ಕಾಲದ ಮತ್ತು ಮಿತವಾದ 
ಅನುಭವ, ಸಂಸ್ಥೆಗಳನ್ನು ಕಟ್ಟು ವುದರಲ್ಲಿಯೂ ಅವುಗಳನ್ನು. ನಡೆಸುವುದ 


ಥ 


ರಲ್ಲ ಯೂ, ನನಗೆ 1 ಸ್ವಲ್ಪ ತಯಾರ ಕೊಟ್ಟಿ ತು. | 


೧೮ 
ಲಜ್ಜೆಯೇ ನನ್ನ ರಕ್ಷಕ 


ನಾನು ಶಾಕಾಹಾರಿ ಮಂಡಲಿಯ ಕಾರ್ಯಕಾರೀ ಸಮಿತಿಯ ಸದಸ್ಯನಾ 
ಆರಿಸಲ ಬೈನು. ಅದರ ಪ್ರತಿಯೊಂದು ಸಭೆಗೂ ನಾನು ತಪ್ಪದೆ ‘wi 
ರಾಗುತಿ ದ್ದನು. ಆದರೆ ಸಭೆಯಲ್ಲಿ ನನ್ನೆ ಬಾಯಿನಿಂದೆ ನಾ 
ಹೊರಡುತ್ತಿರಲಿಲ್ಲ. ಒಮ್ಮೆ ಓಲ್ನ್‌ಫೀಲ್ಡ್‌ರು ನನಗೆ ಹೀಗೆ ಹೇಳಿದರು : 
“ನೀನು ನನ್ನೊಂದಿಗೆ ಚೆನ್ನಾಗಿ ಮಾತಾಡುತ್ತಿ, ಆದರೆ ಸಮಿತಿಯ ಸಭೆ 
ಗಳಲ್ಲಿ ಸೀನು ತುಟಿಯನ್ಸೇ ಬಿಚ್ಚುವುದಿಲ್ಲ; ಯಾಕೆ? ನೀನೊಂದು ಗಂಡು 
ಜೀನು!” ಎಂದು... ಅವರ ವಿನೋಧಭಾವ ನನಗೆ ಅರ್ಥವಾಯಿತು. 
ಜೇನು ಹುಳುಗಳು ಯಾವಾಗಲೂ ಚಟುವಟಕೆಯುಳ ಸಪುಗಳಾಗಿರುತ್ತವೆ. 
ಆದರೆ ಗಂಡು ಜೇನು ಶುದ್ಧ ಸೋಮಾರಿ. ಸಮಿತಿಯ ಸಚಿಗಳಲ್ಲ ಎಲ್ಲರೂ 
ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಸಡಿಸುತ್ತಿ ರುವಾಗ, ನಾಕೆ 
ಬ್ಬನೇ ಬಾಯಿ ಮುಚಿಕೊಂಡು ಕುಳಿತುಕೊಂಡಿರುವುದು ವಿಚಿತ್ರವಾಗಿತ್ತು. 
ನನಗೆ ಮಾತನಾಡುವ ಚಾಪಲ್ಯ ಉಂಟಾಗಲಿಲ್ಲವೆಂದೆಲ್ಲ. ನನ್ನ್ನ ಸಂ )ಯ 
ಗಳನ್ನು ವ್ಯಕ್ತ ಪಡಿಸುವ ಮಾತುಗಳು ನನ್ನಲ್ಲಿ ಇರುತ್ತಿರಲಿಲ್ಲ. ಉಳಿದ 
ಸದಸ್ಯತಿಲ್ಲ ನನಗಿಂತ ಹೆಚ್ಚು ತಿಳಿದವರಾಗಿ ನನಗೆ ತೋರಿದರು. ಅನೇಕ 
ವೇಳೆ ೯4 ಆಗುತ್ತಿದ್ದಿತು; ಒಂದು ವಿಷಯದ ಮೇಲೆ ಮಾತನಾಡೋಣ 


೯೬ ಗಾಂಧೀ ಗ್ರಂಥಮಾಲೆ 


ನಂದು ನಾನು ಧೈರ್ಯಮಾಡಿ ಬಾಯಿ ತೆರೆಯುವುದರೊಳಗಾಗಿ, ಮುಂದಿನ 
ವಿಷಯ ಪಾ ))ರೆಂಭವಾಗಿ ಬಿಡುತ್ತಿದ್ದಿತು. ಬಹು ಕಾಲ ಹೀಗೆ ನಡೆಯಿತು. 
ಮ ಮಧ್ಯೆ ಬರದು ಗಂಭೀರ ನಿಷಯ ಗಾ: ಚರ್ಚೆಗೆ ಬಂದಿತು. 
"ಈ ದಿನ ಸಭೆಗೆ ಹೋಗದಿಯುವುದು ತಪ್ಪು ನನ್ನ ಅಭಿಪ್ರಾಯವನ್ನು 
ನಕ ಸಡಿಸದಿರುವುದು ಹೇಡಿತನ” ರ ನನಗೆ ತೋರಿತು. ಚರ್ಚೆ 
ಪ್ರಾರಂಭವಾದುದು ಹೀಗೆ; ಆ ಮಂಡೆಲಿಯ ಅಧ್ಯಕ್ಷರು ಮಿ. ಹಿಲ್ಸ್‌ 
ಗಹ ಎಂಬುವವರು. ಅವರು ಥೇಮ್ಸ್‌ಗೆ ಕಬ್ಬಿ ಇದ ಕಾ ನೆಯ 
ಒಡೆಯರಾಗಿದ್ದರು. ಆವರು ಫಿಷ್ತಿರ ನೀ2ವಾದಿಗಳಾಗಿದ್ದೆರು. ಆ ಶಾಕಾ 
ಹಾರಿ ಮಂಡಲ ನಡೆಯುತ್ತಿದ್ದುದು ಪೂರ್ಣವಾಗಿ ಅವರ ಆರ್ಥಿಕ 
ಸಹಾಯದಿಂದೆಲೇ ಎಂದು ಹೇಳಬಹುದು. ಸಮಿತಿಯ ಅನೇಕ ಸದಸ್ಯ ರು 
ಬಹುಮಟ್ಟಿಗೆ ಅವರ ಪೋಷಣೆಗೆ ಒಳಪಟ್ಟವನೇ ಆಗಿದ್ದ ರು. La 
ಕ್ಕಾಗಿ ಪ್ರಸಿದ್ಧ ರಾಗಿರುವ ಡಾಕ್ಟ ರ್‌ ಆರಿಸರ್ನರೂ ಸಹ ಸಮಿತಿಯ 
ಸದಸ್ಯರಾಗಿದ್ದ ರು... ಅವರು ಎತ ಹೊಸದಾಗಿ ಪ್ರಾ ರಠಭವಾಗಿದ್ದ, 
ಕೃತಕಸಂತಾನ ಬಕೋಧ ಚಳುವಳಿಯನ್ನು ಒಪ್ಪಿ ಆ 'ವಿಭಾನಗಳನ್ನು 
ಕೂಲಿಗಾರರಿಗೆ ಜೋಧಿಸುತ್ತಿದ್ದರು. ಸುತನ ಬಕೋಧ ತೃತಕೋಪಾಯೆ 
ಗಳು; ಜನರ ನೀತಿಯನ್ನು ಮೂಲೋತ್ಸ ಟಿನ ಮಾಡುನುವೆ ಕಿದು ಮಿ. 
ಹಲ್ಫ್ಸ್‌ರು. ಭಾವಿಸಿದ್ದರು. “ಶಾಕಾಹಾರಿ `ುಂತಲಿಯು ಕಾಸ್ಟ, ಬರಿಯ 
ಆಹಾರದ ವಿಷಯ ಮಾತ್ರನಲ್ಲ, ಮನುಷ್ಯನ ನೈತಿಕ ಸುಧಾರಣೆಯೂ ಆದೆರ 
ಉದ್ದ €ಶ” ಎಂಬುಸು ಮಿ ಹಿಲ್‌ ರ ಅಭಿಪ್ರಿಯವಾಗಿದ್ದಿತು. ಡಾಕ್ಟರ್‌ 
ಸನ್‌ರನ್ನು ಮಂಡಲದ ಸದಸ ಸತ್ತ ದಿಂದ ತೆಗೆದು ಹಾಕಬೇಕೆಬ ಬಂಜು 
ಆ ಸರತಿಯ ಮುಂದೆ ಬಂದಿತು. ಈ ಪ್ರಶ್ನೆ ಯಲ್ಲಿ ನನಗೂ ತುಂಬ 
ಅಭಿರುಚಿಯೂ ಕುತೂಹಲವೂ ಇದ್ದಿ ತು. ಕೃತಕ ಗರ್ಭನಿರೋಧಕ ಕೃನೃ 
ಗಳನ್ನು ಕುರಿತ ಡಾಕ್ಟ್ರ ರ್‌ ಆಲಿಸನ್‌ರ ಕಭಿ ಯಗಳು, ಅಪಾಯಕರ 
ವೆಂದು ನಾನು ಭಾವಿಸಿದ್ದೆ ನು. ನಿಷ್ಠುರ ನೀತಿ ಪ್ರಚಾರಕರಾದ ಮು. ಹಿಲ್ಲಾ 
ರವರು ಆಲಿಸನ್‌ರ ಅಭಿಪ್ರಾ ಯಗಳನ್ನು ವಿರೋಧಿಸಿಮಡು ಸಂ. ಎಂಬುದು 
ನನ್ನ ಮತವಾಗಿದ್ದಿ ತು. ಮಿ. ಹಿಲ್‌: ರಯ ಅವರೆ ದಾತೃತ್ತ ದೆಲ್ಲಿಯೂ 
ನನಗೆ ತುಂಬ ಗೌ:ವನಿದ್ದಿ ತು. ೪೫6 ನಿಷ್ಠು ರವಾದ ೇತಿಪ ಚಾತ್ರ ಕನಕಾ 


ಆತ್ಮಕಥೆ ೯೭ 


ಹಾರಿ ಮಂಡಲಿಯ ಉದ್ದೇಶಗಳಲ್ಲಿ ಒಂದಲ್ಲ ಎಂಬ ಅಭಿಪ್ರಾಯವನ್ನು 
ಹೊಂದಿದ್ದ ಮಾತ್ರಕ್ಕೇ, ಅವರನ್ನು ಶಾಕಾಹಾರಿ ಮಂಡಲಿಯ ಸದಸ್ಯತ್ವ 
ದಿಂದ ತೆಗೆದುಹಾಕುವುದು ನ್ಯಾಯವಲ್ಲವೆಂಬುದು ನನ್ನ ಅಭಿಪ್ರಾಯ 
ವಾಗಿದ್ದಿತು. ನೀತಿ ಪ ಫತಿಪಾದಕರಲ್ಲದೆವರನ್ನು ಶಾಕಾಹಾರಿ ಸಂಘದ ಸದಸ್ಯತ 
ದಿಂದೆ ತಿಗಿದುಹಾಕಬೇತೆಂಬ ಅಭಿ ಭಿಪ್ರಾಯ ಮಿ. ಹಿಲ್ಲರಿಗೆ ಇದ್ದರೂ, ಆದು 
ಅವರ ಸಂತ ಅಭಿಪ್ರಾಯವಾಗಿದ್ದಿತೇ ಹೊರತು ಅದಕ್ಕೂ ಶಾಕಾಹಾರಿ 
ಮಂಡಲಿಯ ಪ್ರಕಟಿತ ಉದ್ದೇಶಗಳಿಗೂ ಯಾವ ಸಂಬಂಧವೂ ಇರಲಿಲ್ಲ. 
ಶಾಕಾಹಾರಿ ಮಂಡಲಿಯ ಧ್ಯೇಯ, ಶಾಕಾಹಾರವನ್ನು ಪ್ರಚಾರ ಮಾಡು 
ವುದಾಗಿದ್ದಿ ತೇ ಹೊರತು, ಯಾನ ನೈತಿಕ ಕ್ರಮವನ್ನೂ ಬೋಧಿಸುವುದಾಗಿ 
ರೆಲಿಲ್ಲ. ಪ್‌ ನನ್ನ ಅಭಿಪ್ರಾಯ ಹೀಗಿದ್ದಿ ತು; ಯಾವ ಶಾಕಾಹಾರಿ 
ಯಾದರೂ ಸರಿಯೆ ಇತರ ನೀತಿಗಳನ್ನು ಕುರಿತು ಅವನ ಅಭಿನಾ)ಯ ಏನೇ 
ಇರಲಿ, ಶಾಕಾಹಾರಿ ಮಂಡಲಿಯ ಸದಸೃನಾಗಿರಬಹುದು. 


ಸಮಿತಿಯಲ್ಲಿ ನನ್ನ ಅಭಿಪ್ರಾಯವನ್ನು ಒಪ್ಪಿದ ಇತರ ಸದಸ ರೂ 
ಇದ್ದರು. ಆದರೆ ನನ್ನ ಸ ಎಂತ ಅಭಿಪಾ )ಯನವನ್ನು ನಾನೇ ವ್ಯಕ್ತಪಡಿಸುವುದು 
ಸರಿ ಎಂದು ನನಗೆ ತೋರಿತು. ವ್ಯಕ್ತಪಡಿಸುವುದು ಹೇಗೆ? ಎಂಬುದು 
ಪ್ರಶ್ನೆಯಾಯಿತು. ಸಭೆಯಲ್ಲಿ ಮಾತನಾಡಲು ನನಗೆ ಧೈರ್ಯವಿರಲಿಲ್ಲ, 
ಅದುದರಿಂದ ನಾನು ನನ್ನ ಭಾಷಣವನ್ನು ಬರೆದು ಇಟು ; ಕೊಂಡೆನು. 
ಜೇಬಿನಲ್ಲಿ ಆ ಕಾಗದವನ್ನು ಇಟ್ಟುಕೊಂಡು ನಾನು ಸಭೆಗೆ "ಹೇಸಿ 
ನನಗೆ ಜ್ಞಾ ಪಕವಿರುವ ಮಟ್ಟಗೆ ಅದನ್ನು ಓದುವುದಕ್ಕೆ ಸಹ ನನಗೆ ಧೈರ್ಯ 
ವಾಗಲಿಲ್ಲ. ಅಧ್ಯಕ್ಷರು ಅದನ್ನು ಯಾರಿಂದಲೊ ಓದಿಸಿದರು. ಡಾಕ್ಟರ” 
ಆಲಿಸನ್‌ರಿಗೆ opt ಹೀಗೆ ನನ್ನ್ನ ಮೊದಲನೆಯ ಹೋರಾಟ 
ದಲ್ಲಿಯೇ, ನಾನು ಸೋಲುವೆ ಪಕ್ಷಕ್ಕೆ ಸೇರುವವನಾಜಿನು. ನಾನು ನ್ಯಾಯ 
ಪಕ್ಷಕ್ಕೆ yr ಬೂ "ಯವನೆಯಿಂದೆ ನೆನೆಗೆ ಸ ಸಲ್ಪ) ಸಮಾಧಾನ 
ವಾಯಿತು. ಈ pf ನಡೆದೆ ನಂತರ, ಹಾನು ಸವಿತ ರಾಜಿನಾಮೆ 
ಕೊಟ್ಟಿ ನೊಡು ಅಲ್ಪ ಲ್ಪ ನೆನಪಿದೆ. 


ಈ Mh ಸಾನು ಇಂಗ್ಲೆಂಡಿಸಲ್ಲಿರುವವರೆಗೂ ಇದ್ದೇ 


೯೮ ಗಾಂಧೀ ಗ್ರಂಥಮಾಲೆ 


5ಕ್ಕೆ 


ಇದ್ದಿತು. ಯಾರನ್ನಾದರೂ ಸ್ವಾಭಾವಿಕವಾಗಿ ನೋಡುವುದಕ್ಕೆ ಹೋದಾಗ, 
ಅಲಿ ನಾಲ್ಫಾರು ಜನರಿದ್ದರೆ ನನ್ನ ಬಾಯಿನಿಂದ ಮಾಕೀ ಹೊರಡುತ್ತಿರಲಿಲ್ಲ. 


ನಾನು ಒಂದು ಸಲ, ಶ್ರೀ ಮಜುಂದಾರರೊಡನೆ ನೆಂಟನಾರ್‌ ಎಂಬಲ್ಲಿಗೆ 
ಹೋದೆನು. ಅಲ್ಲಿ ನಾವು ಒಂದು ಶಾಕಾಹಾರಿ ಕುಟುಂಬದಲ್ಲಿ ಇಳಿದು 
ಕೊಂಡೆವು. ಎಥಿಕ್ಸ್‌ ಆಫ್‌ ಡಯಟ್‌ (ಆಹಾರ ನೀತಿ) ಎಂಬ ಪುಸ್ತ ಕವನ್ನು 
ಬರೆದೆ Sad (Howard) ಸಹ. ಈ ಜಲಕ್ಷೇತ್ರದಲ್ಲಿ' “ಇದ ರು. 
ಅವರನ್ನು ನಾವು ಭೇಟಿಯಾದೆವು. ಶಾಕಾಹಾರ ಪ್ರಚಾರದ ಒಂದು ಸಭೆಯಲ್ಲಿ 
ನಾನು ಭಾಷಣ ಮಾಡಬೇಕೆಂದು ಅವರು ಆಹಾ ಎನಿಸಿದರು. ಭಾಷಣವನ್ನು 
ಬರೆದುಕೊಂಡು ಹೋಗಿ ಓದುವುದು ತಪ್ಪಲ್ಲ ವ ನಾನು ವಿಚಾರಿಸಿ ತಿಳಿದು 
ಕೊಂಡಿದ್ದ ನು. ಅನೇಕ ಭಾಷಾಕಾರರು ತಮ್ಮು ಭಾಷಣ ಸುಸಂಗತ 
ವಾಗಿಯೂ ಸೂಕ್ಷ್ಮವಾಗಿಯೂ ಇರುವುದಕ್ಕಾಗಿ, ಹಾಗೆ ಮಾಡುತ್ತಿದ್ದ 
ರೆಂಬುದು ನನಗೆ ಗೊತ್ತಿದ್ದಿತು. ಆಶುಭಾಷಣ ಮಾಡುವುದಂತೂ ನನ್ನಿ ಹ 
ಸಾಧ್ಯ ವೇ ಇರಲಿಲ್ಲ. ಚಡೆದರಂದೆ ನಾನು ನನ್ನ ಭಾಷಣವನ್ನು ಬರೆದ್ದ 
ಕೊಂಡಿದ್ದ ನು. ಅದನ್ನು ಓದಬೇಕೆಂದು ನಾನು ಸೆಚ್ಛಿಯಲ್ಲಿ ಎದ್ದು “ಂತೆನು. 
ಆದರೆ ಓದೆಲಾಂಜಿ ಹೋಷಿನು. ನನ್ನ ಭಾಷಣ ಒಂದು ಪೂರ್ತಿ 'ಪುಟದಷು 
ಮಾತ್ರ | ಇದ್ದಿತು. ಆದರೂ ನನ್ನ್ನ ಕಣ್ಣು ಮಂಜಾಯಿತು. : ನನಗೆ ನಡುಕ 
RS ಶ್ರೀ ಮಜುಂದಾರರು ನನಗಾಗಿ ಅದನ್ನು ತಾವೇ ಓದಬೇಕಾಯಿತು. 
ವರ ಸ್ವಂತ ಭಾಷಣ ಸೊಗಸಾಗಿತ್ತು. ಆದನ್ನು ಕೇಳಿ ಶ್ರೋತೃ ಗಳು 
ಸ ಮಾಡಿದರು. ನನಗೆ ನಾಚಿಕೆಯಾಯಿತು. ನನ್ನ ಆಕ ಗಾಗಿ 
ನನ್ನ ಹೃದಯ ದುಃ ಖದಿಂದ ತುಂಬಿತು. 


ಸಾನು ಕೊನೆಯ ಸಲ ಇಂಗೆ 1 ಂಡಿನಲ್ಲಿ ಬಹಿರಂಗ "ಭಾಷಣ ಮಾಡಲು 
ಪ್ರಯುತ್ತಿ ಸಿದುದ್ಯು ಅ: ಪೀಶವನ್ನು ಬಿಟ್ಟು ಭಾರತಕ್ಕೆ ಹೊರಟಾಗ. ಈ 
ಪ್ರಯತ್ನ ವೂ ಸಹ : ಹಾಸ್ಯಾಸ್ಪದವಾಗಿ ನನ್ನ ಅನಮಾನದಲ್ಲಿಯೇ ಕೊನೆ 
ಗೊಂಡಿತು. ನಾನು, ಈ ಹಿಂದೆಯೇ ಹೇಳಿರುವ ಹಾಲ್‌ಬಾರ್ಕ್‌ ಹೋಟರಿಗೆ, 
ನನ್ನ ಶಾಕಾಹಾರಿ ಮಿತ್ರರನ್ನು ಭೋಜನಕ್ಕೆ. ಆಹಾ ಎನಿಸಿದ್ದು. ನಾನು 
ಹೀಗೆ ಯೋಚಿಸಿಜಿನು ; ಶಾಕಾಹಾರಿ ' ಫಲಾಹಾರ": 'ಮೊದಿರದೆಲ್ಲಂತೂ 


ಆತ್ಮಕಥೆ ೯೯ 


ಶಾಕಾಹಾರ ಭೋಜನ ದೊರಕಿಯೇ ದೊರಕುತ್ತದೆ. ಆದರೆ ಮಾಂಸಾಹಾರ 
ಭೋಜನ ಶಾಲೆಯಲ್ಲಿ ಸಹ ವಿಕೆ ಶಾಕಾಹಾರೆದ ಊಟ ಡೊರಕಬಾರದು ? 
ಹಾಲ್‌ ಬಾರಗ್ನ ಫಲಾಹಾರ ಮಂದಿರದ ವ ವೆಸ್ಥಾಃ ನೆಕರಿಗೆ, ಶುದ ಶಾಕಾಹಾರ 
ಭೋಜನವನ್ನೆೇೇ ಒದಗಿಸಬೇಕೆಂದು ಗೊತ್ತು ಮಾಡಿದ್ದೆನು. 'ಶಾಕಾಹಾರಿಗೆಳು 
ಈ ಹೊಸ ಪ್ರಯೋಗವನ್ನು ಆನಂದದಿಂದ ಸ್ವಾಗತಿಸಿದರು. ಎಲ್ಲ ಊಟ 
ಗೆಳ ಏರ್ಪಾಡುಗಳೂ ಭೋಗೆ ಮತ್ತು ಸಂತೋಷ ` ಕೂಟವೇ. : ಆದರೆ 
ಪಾಶ್ಚಾತ್ಯರು ಅದನ್ನೇ ಒಂದು ಕಲೆಯನ್ನಾಗಿ ಬೆಳೆಸಿದ್ದಾರೆ. 'ಅವು ಸಂಭ ಮೆ 
ದಿಂದಲೂ ಅಟ್ಟಿಹಾಸದಿಂದಲೂ ಆಚರಿಸಲ್ಪಡುತ್ತವೆ. ಅಲ್ಲಿ ಭಾಷಣಗಳ 
ಆಗುತ್ತವೆ. ನಾನು ಮಿತ್ರರಿಗಾಗಿ ಏರ್ಪಡಿಸಿದ್ದ ಆ ಸಣ್ಣ ಭೋಜನ 
ಕೂಟಪಲ್ಲಿಯೂ, ಈ ಆಡಂಬರಗಳೆಲ್ಲ ಇದ್ದವು. ಭಾಷಣಗಳೂ ಆದವು. 
ಭಾಷಣ ಮಾಡಲು ನನ್ನ ಸರದಿ ಏಷ ನಾನು ಎದ್ದು ರಿಂತುಕೊಂಡೆನು. 
ನಾಲ್ಮಾ ರು ವಾಕ್ಯ ಗೆಳ ಒಂದು ಭಾಷಣವನ್ನು ನಾನು ಬಹಳ ಎಚ್ಚ ರಿಕೆಯಿಂದ 
ಸಳವ ದ್ದ ಸಿದ್ಧ "ಮಾಡಿಟ್ಟು ಕೊಂಡಿದ್ದೆ ನು... ಆದರೆ ಮೊದಲನೆಯ ವಾಕ್ಯ 
ವನ್ನು ಉಚ್ಚರಿಸಿದ - ಮೇಲೆ ಮುಂಡಕ್ಕೆ ಮಾತು ಹೊರಡಲೇ ಇಲ್ಲ. 
ಕಾಮನ್‌ ಸಭೆಯಲ್ಲಿ ಅಡಿಸನ್ನನು ಮಾಡಿದ ಪ್ರಥಮ ಭಾಷಣದ ಕಥೆ 
ಯನ್ನು ಕೇಳಿದ್ದೆನು. ಅಡಿಸನ್ನ ನು ಭಾಷಣವನ್ನು ಪ್ರಾರಂಭಿಸಿ ಮೂರು ಸಲ 
“ನನಗೆ ತೋರುವುಶೇನೆಂದಕ್ಕೆ” (1 conceive). ನನಗೆ ಶೋರುವುದ್ಯೆ 
ನೆಂದರೆ: ನನಗೆ ತೋರುವುದೀನೆನದರೆ” ಎಂದು ಹೆಳಿ. ಮುಂದೆ ಮಾನು 
ಹೊರಡದೆ ನಿಲ್ಲಿಸಿಬಿಟ್ಟಿನು. : (ಇಂಗ್ಲಿಷ್‌ನಲ್ಲಿ ಕರ್ನಸೀವ್‌ (cಂಗceive) 
ಎಂಬ ಸದಕ್ಕೆ "ಕನೀರು' ಎಂದೂ. "ಗರ್ಭಧಾರಣೆ' ಮಾಡು ಎಂದೂ 
ಅರ್ಥವಾಗುತ್ತದೆ). . ಆಗ ಒಬ, ವಿನೋದಗಾರ ಎದ್ದು ನಿಂತು “ಈ ಗೈಹಸ್ಥೆ 
ಮೂರು. ಸಲ ಗರ್ಭಧಾರಣೆ : ಮಾಡಿದ. ಆದರೆ. ಏನನ್ನೊ ಹೆರಲ್ಮೀ” 
ಎಂದು ಹೇಳಿದನು... ಈ ಸಂಗತಿಯೆನ್ನೆ € 'ಅಧಾರವಾಗಿಟ್ಟು ಕೊಂಡು ನೌನು 
ಒಂದು  ದಿನೋದವಾದ ಭಾಷಣವನ್ನು ಮಾತು ಯೋಚಿಸಿ 
ಕೊಂಡಿದ್ದೆನು. ಆದುದರಿಂದ ನಾನು ನನ್ನೆ "ಭಾಷಣವನ್ನು ಅದರಿಂದಲೇ 
ಪ್ರಾರಂಭಿಸಿದೆನು. ಆದರೆ ನನ್ನ್ನ ಮಾತು ಅಲ್ಲಿಗೆ ನಿಂತಿತು. ನನ್ನ ಜ್ಯಾ ಪಕ 
ಶಕ್ತಿ ಪೂರ್ಣವಾಗಿ ಮರೆಯಾಯಿತು. ನಿನೋದದೆ ತಸ ಮಾಡ 


೧೦೦ ಗಾಂಧೀ ಗ್ರಂಥಮಾಲೆ 


ವುದಕ್ಕೆ ಹೋಗಿ ನಾನೇ ಹಾಸ್ಯಕ್ಕೀಡಾಬೆನು. ನಾನು ಇದ್ದಕ್ಕಿದ್ದಂತೆ 
“ಮಿತ್ರರೇ, ನೀವು ನನ್ನ ಆಹ್ವಾನವನ್ನು ಅಂಗೀಕರಿಸಿ ಬಂದುದಕ್ಕಾಗಿ 
ನಿಮ್ಮನ್ನು ವಂದಿಸುಕ್ಕೇನೆ” ಎಂದು ಹೇಳಿ ತೆಪ್ಪನೆ ಕುಳಿತುಬಿಟ್ಟೆ ನು. 

' ನಾನು ದಕ್ಷಿಣ ಆನ್ರಿಕಕ್ಕೆ ಹೋದಮೇಲೆಯೇ, ಈ ಮುಖ ಹೇಡಿತನ 
ದೂರವಾಯಿತು. : ಆದರೂ ನಾನು ಅದನ್ನು ಪೂರ್ಣವಾಗಿ ಜಯಿಸಲಿಲ್ಲ. 
ಆಶುಭಾಷಣ ಮಾಡುವುದು ನನ್ನಿಂದ ಸಾಧ್ಯವೇ ಇರಲಿಲ್ಲ. ಅಪರಿಚಿತರ 
ಎದುರಿಗೆ ಭಾಷಣ ಮಾಡಲು ನಾನು ಹಿಂದೆಗೆಯುತ್ತಿ ದನು. ಸಾಧ್ಯ 
ವಾಜಿಡೆಗಳಲ್ಲೆಲ್ಲ ಭಾಷಣ ಮಾಡುವುದನ್ನೇ ತಪ್ಪಿಸಿಕೊಳ್ಳು ತ್ತಿದ್ದೆನು. 
ಇಂದೂ ಸಹ ಸ್ನೇಹಿತರೊಂದಿಗೆ ಸುಮ್ಮನೆ ಮಾತುಕಕೆಯಾಡುತ್ತಾ ಕಾಲ 
ಕಳೆಯಲು ನನಗೆ ಇಷ್ಟವಿಲ್ಲ. ಹಾಗೆ ಮಾಡಲು ನನ್ನಿಂದ ಸಾಧ್ಯವೂ ಇಲ್ಲ. 


ಆಗಾಗ್ಗೆ ನನ್ನನ್ನು ಅಸಹಾಸ್ಯಕ್ಕೆ ಈಡುಮಾಡುವುದರ ಹೊರತ್ತು 
ನನ್ನ ಈ ಸಾ 'ಭಾವಿಕ. ಲಜ್ಜೆ ಯಿಂದ ನನಗೆ ಮತ್ತಾವ ಹಾನಿಯೂ ಆಗಲಿಲ್ಲ 
ಚಂದು ಹೇಳಜೀಕು. ಅದರ ಬದಲು ಅದರಿಂದ ನನಗೆ ಬಹಳ ಲಾಭವೇ 
ಬ ಮಾತನಾಡುವುದರಲ್ಲಿ ನನ್ನ ಸಂಕೋಚ ಪ್ರಕೃತಿ ಪಾ ರಂಭದಲ್ಲಿ 
ನನಗೆ ಸ ಲ್ಪ ದುಃ ಖನನ್ನು ಉಂಟುಮಾಡಿದರೂ, ಹ ತೆ ಸುತ 
ತಸ” ಅದರೆ ಅತ್ಯಂತ ದೊಡ್ಡ ಲಾಭ, ಅದು ನನಗೆ ಮಾತಿನಲ್ಲಿ 
ಮಿತಿಯನ್ನು ಕಲಿಸಿರುವುದು. ನನ್ನ ವಿಚಾರಗಳನ್ನು ಹತೋಟಯಲ್ಲಿಡುವ 
ಅಭ್ಯಾಸ ನನಗೆ ಸ್ವಾಭಾವಿಕವಾಗಿಯೇ ಉಂಟಾಗಿದೆ. ನಾನು ಚೆನ್ನಾಗಿ 
ಆಲೋಚನೆ ಮಾಡದೆ ಒಂದು ಮಾತನ್ನೂ ಆಡಲಿಲ್ಲ, ಬರೆಯಲಿಲ್ಲ ಎಂಬ 
ಪ್ರಶಸ್ತಿ ಪತ್ರವನ್ನು ನನಗೆ ನಾನೇ ಈಗ ಕೊಟ್ಟುಕೊಳ್ಳ ಬಲ್ಲಿನು. ನಾನು 
"ಳಿದುದು ಬರೆದುದು ಇದಾವುದಕ್ಕಾಗಿಯೂ ನಾನು ಪಶ್ಚಾತ್ತಾಪ 
ಸಡಟೀಕಾದ ಕಾರಣ ಎಂದೊ ಉಂಟಾದುದು ನನಗೆ ಜಾ ಪಕನಿಲ್ಲ. 
ಇದರಿಂದ ನನಗೆ ಅನೇಕ ಅನಿಷ್ಟಗಳು ತಪ್ಪಿದುವಲ್ಲದೆ ಕಾಲವೂ ಉಳಿಯಿತು. 


ಸತ್ಯದ ಪೂಜಾರಿ, ಮೌನವನ್ನು ಅವಲಂಬಿಸುವುದು ಆವಶ್ಯಕ. 


ನೆಂಬುದು ನನ್ನ ಅನುಭವ. ಅತಿಶಯೋಕ್ತಿ, ಸತ್ಯವನ್ನು ಮುಚ್ಚಿ ಡುವುದು, 
ಬನಲಾಯಿಸುನುದು, ಇವುಗಳನ್ನು ಹಾರೋ ತಿಳಿಯಕೆಜೋ್‌ ಮಾಡು 


ಆತ್ಮಕಥೆ ೧೦೧ 


ಗ್‌ 


ವ್ರದು ಮನುಷ್ಯನ ಸ್ವಭಾವ. ಇದನ್ನು ಜಯಿಸಬೇಕಾದರೆ ಮೌನ ಆವಶ್ಯಕ. 
ಮಿತಭಾಷಿ, ಯಾವಾಗಲೂ ತನ್ನ ಮಾತಿನಲ್ಲಿ ಎಚ್ಚರಿಕೆಯುಳ್ಳೆ ವನಾಗಿರು 
ತಾನ” ಅವನು ತನ್ನ ಪ್ರತಿಯೊಂದು ಮಾತನ್ನೂ ತೂಕಮಾಡಿ ಆಡುತ್ತಾನೆ. 
ಮಾತನಾಡಲು ಜನರು ತುಂಬ ಉತು ಕರಾಗಿರುವುದು ನಮ್ಮ ಕಣ್ಣಿ ಗೆ ಬೀಳು 


1 ಸ 
ದೆ. ಯಾವ ಸಭೆಯ ಅಧ್ಯಕ್ಷನ OR ಗಟ್ಟಿದ ನಮಗೆ ಸ್ವಲ್ಪ 


ಅವಕಾಶ ಕೊಡಿ, ಎಂದು ಪೀಡಿಸುವ “ಚೀಟಿಗಳು ಮುತ್ತುತ್ತೆನೆ. ಹಾಗೆ 
ಅವಕಾಶ ಸಿ ಸಿಕ್ಕಿದ ಕೂಡಲೇ, ಭಾಷಣಕಾರ ತನಗೆ ದೊರೆತ ಕಾಲನ್ನು, ನೀರಿ 
ನಷ್ಟು ಕಾಲವನ್ನು ಬೇಡುತ್ತಾ ನೆ; ಅಪ್ಪಣೆಯೇ ಇಲ್ಲದೆ ಮಾತುಗಳನ್ನು 


ಮುಂದುವರಿಸುತ್ತಲೇ ಇರುತ್ತಾನೆ. ಭಾಸಣಗಳಿಂಡೆಲ್ಲ ಯಾರಿಗೂ ಏನೂ 
ಪ್ರಯೋ ಜನವಿಲ್ಲ. ಇದು ಸುಮ ಒನೆ ಕಾಲಹರಣ. ನಿಜವಾಗಿ ನನ್ನ ಲಜ್ಜೆ) 
ನನ ಗುರಾಣಿಯಾಗಿ ನನ್ನನ ನ್ನು “ಕೆ. ಅದರಿಂದ ನನ್ನ ವಿಚಾರಗಳು 
ಸರಿಸಕ ವಾಗಿ ನನ್ನ್ನ ಸತ್ಯದ ಸಹತ ಸಹಾಯಕವಾಗಿದೆ. 


ಹ 
ಳಿ 


೫ 


೧೯ 
ಅಸತ್ಯವೆಂಬ ವ್ರಣ 


ನಲವತ್ತು ವರುಷಗಳ ಕೆಳಗೆ ಇಂಗ್ಲೆಂಡಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳ 
ಸಂಖ್ಯೆ ಈಗ ಇರುವುದಕ್ಕಿಂತ ಬಹಳ ಕಡಿಮೆಯಾಗಿದ್ದಿತು. ತಾವು ಮದುವೆ 
ಯಾದವರಾಗಿದ್ದರೂ, ಬ್ರಹ್ಮಚಾರಿಗಳೆಂದು ನಟಿಸುವುದು ಅವರೆ ಠೀವಿಯಾಗಿ 
ದ್ವಿತು. ಇಂಗ್ಲೆಂಡಿನಲ್ಲಿ ಸ್ಕೂಲಿಗೆ ಹೋಗುವ ಮತ್ತು ಕಾಲೇಜು 
ಗಳಿಗೆ _ ಹೋಗುವ ವಿದ್ಯಾರ್ಥಿಗಳೆಲ್ಲ ಬ್ರಹ್ಮಚಾರಿಗಳೆ. ವೈವಾಹಿಕ 
ಜೀವನಕ್ಕೂ ವ್ಯಾಸಂಗಕ್ಕೂ ಹೊಂದಾಣಿಕೆಯಿಲ್ಲವೆಂಬುದು ಅವರ ಮತ. 
ಫ್ರಾ ಚೀನ ಕಾಲದಲ್ಲಿ, ನಮ್ಮ ಲ್ಲಿ ಆ ಸಂಪ್ರದಾಯವಿದ್ದಿ ತು. ಆಗ 
ವಿದ್ಯಾ ರ್ಥಿಗೆ ಬ್ರಹ್ಮಚಾರಿ (ಪೂರ್ಣಸಂಯಮಿ) ಎಂಬುದೇ ಸಾಮಾನ್ಯವಾದ 
ಹೆಸರಾಗಿದ್ದ ತು, ಆದರೆ ಈಗ ನಮ್ಮಲ್ಲಿ ಮಕ್ಕಳಿಗೆ ವಿವಾಹಮಾಡುತ್ತೇವೆ. 
ಇಂಗೆ  ೦ಡಿನಲ್ಲ ಕನಸಿನಲ್ಲಿಯೂ ಈ ಪ ರದ್ಧತಿ ಇಲ್ಲ. ಆದುದರಿಂದ ಇರೆ ಂಡಿ 
ಸಲ್ಲಿದ್ದ ಭಾಕತದ ನಿದ್ಯಾರ್ಥಿಗಳಿಗೆ ತಾವು ನಿವಾಹಿತರೆಂದು ಹೇಳಿಕೊಳ್ಳ ಲೃ 


೧೦೨ ಗಾಂಧೀ ಗ್ರಂಥಮಾಲೆ 


ನಾಚಿಕೆಯಾಗುತ್ತಿದ್ದಿತು, ಅವರು ಹೀಗೆ ಮರೆಮಾಚಲು ಮತ್ತೊ ೦ದು 
ಕಾರಣವೂ ಇದ್ದಿತು. ಅವರಿಗೆ ಮದುವೆಯಾಗಿರುವುದು. ಇಂಗ್ಲಿಷರಿಗೆ 
ಗೊತ್ತಾ ದರಿ ಈ ಯುವಕರು, ತಾವು ಇಳಿದುಕೊಂಡಿದ್ದ ಮನೆಯ ಹೆಣ್ಣು 
ಮಕ್ಕಳುಗಳೊಂದಿಗೆ ಚಕ್ಕಂದವಾಡಲು ಅಥವಾ ಅವರೆ ಜತೆ ತಿರುಗಾಟಕ್ಕೆ 
ಹೋಗಲು ಅಸಾಧ್ಯವಾಗುತ್ತಿದ್ದಿತು. ಆ ಆಮೋದ ಪ್ರಮೋದಗಳೇನೋ 
ಬಹುಮಟ್ಟಿಗೆ ನಿರ್ದೋಷವಾಗಿರೆತ್ತಿದ್ದವು. . ಹುಡುಗಿಯರೆ. ತಂನಿತಾಯಿ 
ಯ:ರೇ ಅದನ್ನು ಪ್ರೋತ್ಸಾಹಿಸುತ್ತಲೂ ಇದ್ದರು. ಇಂಗ್ಲೆಂಡಿನಲ್ಲಿ ಪ್ರತಿ 
ಯೊಬ ಯುವಕನೂ ತನ್ನ ಜೀವನದ ಸಂಗಾತಿಯನ್ನು ತಾನೇ ಆರಿಸಿ 
ಕೊಳ್ಳ ಬೇಕಾಗಿರುವುದರಿಂದ್ಯ ಹೆಣ್ಣು ಗಂಡುಗಳ ಈ ಬಗೆಯ ಗೆಳೆತನದ 
ನಿಲನ ಅಲ್ಲಿ ಆವಶ್ಯಕವೂ ಇರಬಹುದು. ಭಾರತದ. ಯೆ.ವಕರು 
ಇಂಗ್ಲೆಂಡಿಗೆ ಬಂದಕೂಡಲೇ, ಬ್ರಿಟಿಷ್‌ ಯುವಕರಿಗೆ ಸಾ ಭಾವಿಸ ಇಗಿರುವ 
ಇಂತಹ ಸಂಪರ್ಕಗಳಲ್ಲಿ ತೊಡನದೆಕ್ಕಿ ಅದರೆ ಸರಿಣಾಮ್ಕ “ಡ್ಡ ಅಸನಘಾತ 
ವಾಗುತ್ತದೆ. ಅದು "ಅನುಭವಕ್ಕೂ ಬಂದಿದೆ. ನಮ್ಮ ಯುವಕರು ಈ 
ಮೋಹಪಾಶಕ್ಕೆ ಸಿಕ್ಕಿಬಿದ್ದು, ಇಂಗ್ಲಿಷ್‌ ಯುವಕರಿಗೆ ಅದು ನಿರ್ನೀಸ 
ವಾಗಿದ್ದ ರೂ ತೆ ಅನಿಷ್ಟ ವಾದ ಆಸತ್ಯ ಜೀವನವನ್ನು ನಡೆಸುತ್ತಿ ದ್ಹುದ್ಧ ನು, 
ನಾನು ನ ಷೋಡಿಜಿನು. & ಸಾಂಕ್ರಾಮಿಕ ಹಂಗೂ” ಹರಡಿತು. ನನಗೆ 
ಮದುವೆಯಾಗಿ ಒಂದು. ಮೆಗುನಿದ್ದರೂ ಸಹ, ನಾನೂ ಬ್ರಹ್ಮಚಾರಿ ಎಂದು 
ಹೇಳಿಕೊಳ್ಳಲು ಹಿಂದೆಗೆಯಲಿಲ್ಲ. - `ಆದರೆ ಹೀಗೆ ಮರೆಮಾಚಿದುದರಿಂದ ನನಗೆ 
ಸುಖನೇನೂ ಉಂಟಾಗಲಿಲ್ಲ. ನನ್ನ ಮುಖ ಹೇ (ಡಿತನವೂ ಮಾನಸ 
ಇವವೂ ನನ್ನನ್ನು ಹೆಚ್ಚು. ಅಪಾಯಗಳಿಂದ ರಕ್ಷಿಸಿದವು... ನಾನು ಸುಯಾಗ 
ಮಾತುಕಕೆಯಾದದಿದ್ದ ಕೆ! ನನ್ನೊ ಂದಿಗೆ ಸಂಭಾಷಣೆ ನೆಡೆಸುವ ಅಥವಾ 
ನನ್ನ ಜತೆಗೆ ತಿರುಗಾಡಲು ಯೋಗ್ಯ ವೆಂದು ಯಾವ ಹುಡುಗಿಯೂ ಭಾವಿಸ 
ರಳು, 
ನನ್ನ ಹೇಡಿತನ ನನ್ನ ಸಂಕೋಚ ಸ ಸ್ವಭಾವಕ್ಕೆ ಸಮಾನವಾರಿದ್ದಿ ತು. 
ನಾನು ಉಳಿದುಕೊಂಡಿದ್ದ ವೆಂಟ್‌ ನಾರ್‌” ph ಕುಟುಂಬಗಳಲ್ಲಿ. 
'ಯೆಜಮಾನಿಯ . ಮಗಳು, ಅತಿಥಿಯನ್ನು . ಸಂಚಾರಕ್ಕೆ ' ಕರೆದುಕೊಂಡ 
ಹೋಗೆನ್ನರು ವಾಡಿಕೆಯಾಗಿದ್ದಿತು. ಒಂದು ದಿನ್ನ ನನ್ನ ಯಜಮಾನಿಯ 


ಆತ್ಮಕಥೆ ೧೦೩ 


ಮಗಳು ನನ್ನನ್ನು ವೆಂಟ್‌ನಾರ್‌ . ಸುತ್ತಲಿನ ಸುಂದೆರವಾದ ಗುಡ್ಡಗಳಿಗೆ 
ಕಕಿದುಕೊಂಡು ಹೊರಟಳು. ನನ್ನ್ನ ನಡಿಗೆ ನಿಧಾನವಲ್ಲವಾದರೂ, ಆಕೆ 
ಇನ್ನೂ ವೇಗವಾಗಿ ನಡೆಯುತ್ತಾ ದಾರಿಯುದ್ದಕ್ಕೂ ಮಾತನಾಡುತ್ತ 
ನನ್ನ ನ್ನು ಎಳೆದುಕೊಂಡು ಹೋದಳು. ನಾನು ಅವಳ ಮಾತುಗಳಿಗೆ 
ಒಂದೊಂದು ಸಲ ಮೆತ್ತಗೆ “ಹೌದು” ಎಂಬುದಾಗಿ ಅಥವಾ “ಇಲ್ಲ” 
ಎಂಬುದಾಗಿ ಉತ್ತರೆ ಕೊಡುತ್ತಿದ್ದೆನು. ನಾನು ಅತಿ ಹೆಚ್ಚಾಗಿ. ಮಾತ 
ನಾಡುತ್ತಿ ದ್ದು ದು "ಎಂಡಕೆ "ಹೌದ, ಎಷ್ಟು ಸೊಗಸಾಗಿದೆ” ಎಂದು. ಆಕೆ 
ಹಕ್ಕಿಯಂತೆ ಹಾರಿಹೋಗುತಿ ತ್ತಿದ್ದೆಳು. i. ಯಾವಾಗ ಮನೆ 
ಯನ್ನು ಹಿಂದಕ್ಕೆ ಸೇರುತ್ತೇನೋ ಎಂದು ಚಿಂತಿಸುತ್ತಾ ನಡೆಯುತ್ತಿ ದನು. 
ಸಾವು ಗುಡ್ಡದ ತುದಿ ಮುಟ್ಟಿದೆವು. ಅಲ್ಲಿಂದ ಕೆಳಗಿಳಿಯುವುದು 
ಹೇಗೆ? ಎತ್ತರವಾದ ಬೂಟ್ಸುಗಳನ್ನು ಧರಿಸಿದ್ದರೂ ಆ ಇಪ್ಪತ್ತೈದು 
ವರುಷದ ತರುಣಿ, ಗುಡ್ಡದಿಂದೆ ಕೆಳಗಡೆಗೆ ಅಂಬಿನ ವೇಗದಿಂದೆ ಹೊರಟಳು, 
ನಾನೂ ಇನ್ನೂ ಕೆಳಗಿಳಿಯಲು ಒದ್ದಾಡುತ್ತಿ ದ್ದಿನು.. ನನಗೆ ನಾಚಿಕೆ 
ಯಾಗಿದ್ದಿತು. ಅವಳು ಗುಡ್ಡದ ಬುಡದಲ್ಲಿ ನಗುತ್ತಾ ನಿಂತುಕೊಂಡು 
ನನಗೆ ಥೈಕ್ಯ ಕೊಡುತ್ತಿದ್ದಳು. ' ಮೇಲಕ್ಕೆ ಬಂದು ಕೈಹಿಡಿದುಕೊಂಡು 
ನಿಮ್ಮನ್ನು ಕೆಳೆಕ್ಕೆ ಇಳಿಸಲೇ” ಎನ್ನುತ್ತಿದ್ದ ಕ ನಾನು ಹೇಗೆ ಅಂತಹ 
ಹೇಡಿಯಾಜಿನು ?: ಹಾಗೂ ಹೀಗೂ ನಂಜಿ ಮಧ್ಯೆ ಮಧ್ಯೆ ತೆವಳುತ್ತ ಲೂ 
ಅಂತೂ ಕೊನೆಗೆ ನೆಲವನ್ನು ಮುಟಿ ೈದೆನು, ಅವನಿ "ಜ್‌ 
ಎಂದು ಗಟ್ಟಿಯಾಗಿ ನಕ್ಕು ನನ್ನ ಅಣಿ ಯನ್ನು ಇನ್ನೂ ಅಧಿಕಗೊಳಿಸಿದಳು. 
ಅವಳಿಗೆ ಆ "ಅಧಿಕಾರವಿತ್ತು. 

ಆದರೆ ನಾನು ಹಾಗೆ. ಎಲೆ ' ಡೆಗಳಲ್ಲಿಯೂ ಕಳಂಕವಿಲ್ಲದೆ ತಬ್ಪಿಸಿಕೊಳ್ಳು 
ವುದು ಸಾಧ್ಯವಾಗಲಿಲ್ಲ. `ನಾನು ಅಸತ್ಯರೂಸದ ವ್ರಣದಿಂದ ಪಾರಾಗ 
ಜೇಕೆಂಬುದು ದೇವರ ಇಸ ವಾಗಿದ್ದಿ ತು. ನೆಂಟನಾರ” ಹಾಗೆಯೇ ಇದ್ದ 
ಬ್ರಿಟನ್‌ ಎಂಬ ಮತ್ತೊಂದು, ಒಳ್ಳೆ ಯ ವಾಯುಗುಇವಿದ್ದ ಸಮುದ್ರ ತೀರ 
ಪ್ರದೇಶಕ್ಕೆ ನಾನು ತೋದಿನು. ಸದು ನಾನು. ವೆಂಟನಾರ್‌ಗೆ ಹೋಗುವು 
ದಕಿ,ಂತ ಮುಂಚಿತವಾಗಿ. ಅಲ್ಲಿನ ಹೋಟಲಿನಲ್ಲಿ ತಕ್ಕ ಮಟ್ಟಿ ಗೆ ಅನುಕೂಲ 


3 
ಸ್ಥಿತಿಯಲ್ಲಿದ್ದ ಒಬ್ಬ ವೃದ್ಧ 'ವಿಧನೆಯ Pe ನನಗೆ ಆಯಿತು, 


೧ಿ೦೪ ಗಾಂಧೀ ಗೈಂಥಮಾಲೆ 


ಅದು ನಾನು ಇಂಗ್ಲೆಂಡಿಗೆ ಹೋದ ಮೊದಲ ವರುಷ. ಹೋಟಲಿನಲ್ಲಿ 
ದೊರೆಯುವ ಆಹಾರ ಪದಾರ್ಥಗಳ ಪಟ್ಟ 
ಆದು. ನನಗೆ ಅರ್ಥವಾಗಲಿಲ್ಲ. ವೃದ್ಧ ೇ *ುಳಿತಿದ್ದೆ. ಮೇಜಿನ 
ಮುಂದೆಯೇ ನಾನೂ ಕುಳಿತೆನು. ನಾನು ಹೊಸೆಬ. ಸ್ವಲ್ಪ ಗಾಬರಿ 
ಗೊಂಡಿದ್ದೇನೆಂಬುದು ಆಕೆಗೆ ಗೊತ್ತಾಗಿ ಕೂಡಲೇ ಆಕೆ ನನ್ನ ಸಹಾಯಕ್ಕೆ 
ಬಂದಳು,  ಕೆನಿಕರದಿಂದ “ನೀವು ಇಲ್ಲಿಗೆ ಹೊಸಒರಾಗಿ ಕಾಣುತ್ತೀರಿ. 
ನೀವು ಏಕೆ ಇನ್ನೂ ಯಾವ ತಿಂಡಿಯನ್ನೂ ತರಿಸಿಲ್ಲ” ಎಂದು ಕೇಳಿದಳು. 
ನಾನು ತಿಂಡಿಯ ಪಸ ಯನ್ನು ನಿಧಾನವಾಗಿ ಓದಿಕೊಳ್ಳುತ್ತಾ ಯಾವ 
ಯಾವ ತಿಂಡಿಯಲ್ಲಿ ಎ ಸ ಸದಾರ್ಥ ಸೇರಿದೆ ಎಂಬುದನ್ನು 
ಸೇವಕನಿಂದ ನಿಚಾರಿಸುವ ಪ್ರಯತ್ನ ದೆಲ್ಲಿದ್ದಾ ಗಲೇ ಆ ಸದ್ದ ವ್ರಹಣಿ ಮೇಲಿನಂತೆ 
ನನ್ನನ್ನು ವಿಚಾರಿಸಿದಳು. ನಕ ಆಳಿಗೆ ಧನ್ಯವಾದವನ್ನು ಅರ್ಪಿಸಿ 
“ನಾನು ಶಾಕಾಹಾರಿ. ಫ್ರೆಂಚ್‌ ಭಾಸೆ ನನಗೆ ಅರ್ಥವಾಗಲಿಲ್ಲ. ಯಾವ 
ತಿಂಡಿ ನನೆಗೆ ಸರಿ ಎಂಬುದನ್ನು ಕುರಿತು ವಿಚಾರಿಸುವುದರಲ್ಲಿದ್ದೆ” ಎಂದೆನು. 

ಆಕೆ “ನಾನು ನಿಮಗೆ ಸಹಾಯಮಾಡುತ್ತೇನೆ. ಪಟ ಯನು 
ನಿಮಗೆ ವಿವರಿಸಿ ನೀವು ಏನನ್ನು ತಿನ್ನ ಬಹುಜಿಂಬುದನ್ನು ಹೀಳಿತ್ತೀಸೆ' 
ಎಂದಳು. ನಾನು ಆಕೆಯ ಸಹಾಯವನ್ನು ಕೃತಜ್ಞ ತೆಯಿಂದ ಸೀಕರಿಸಿ 
ದಿನು. ಹೀಗೆ ನಮ್ಮ ಸ್ನೇಹ ಪ್ರಾರಂಭವಾಯಿತು. ನಕ ಮತ್ತು ನಯ 
ಈ ಸ್ನೇಹ, ನಾನು ಇಂಗ್ಲೆಂಡಿನಲ್ಲಿರುವನರೆಗೇ ಅಲ್ಲದೆ ಅನಂತರ ಬಹು 
ಉಳಿದುಕೊಂಡಿತು. ಆಕೆ ನನಗೆ ತನ್ನ ಲಂಡನ್‌ ' ನಿವಾಸದ ವಿಳಾ ಸವನ್ನು 
ಕೊಟ್ಟು, ಪ್ರತಿ ಭಾನುವಾರವೂ ನನ್ನನ್ನು ತನ್ನ ಮನೆಗೆ ಭೋಜನಕ್ಕೆ 
ಅಹ್ವಾನಿಸಿದಳು. ಅಲ್ಲದೆ ವಿಶೇಷ ಸಂದರ್ಭಗಳು ಒದೆಗಿದಾಗಲೆಲ್ಲ, ಆಕೆ 
ನನ್ನಕ್ಕ ಆಹ್ವಾನಿಸುತ್ತಿದ್ದಳು. ತರುಣ ಸ್ತಿ ಸ್ರೀಯರಿಗೆ ನನ್ನ ಸರಿಚಯ 
ಮಾಡಿ ಡ್‌ ಅವರೊಂದಿಗೆ ಮಾತುಳತಹೊಡಲು ಅವಕಾಶ ಕಲ್ಪಿಸಿ 
ಕೊಟ್ಟು ನನ್ನ ನಾಚಿಕೆ ಇಲ್ಲದಂತಾಗಲು ಸಹಾಯ ಮಾಡಿದಳು. ಅಕೆ 
ತನ್ನೊ ಸ್ಟ ವಾಸಿಸುತ್ತಿದ್ದ ಯುವತಿಯೊಬ್ಬಳನ್ನು ಇತರರಿಗಿಂತ ರೌಚ್ಞಾ್ನ 
ನನ್ನ ಂದಿಗೆ ಮಾಕುತಿಗೆ ಸೇರುವಂತೆ ಯೋಜಿಸಿದ್ದಳು.. ಅನೇಕ ವೇಳೆ 
ನಮ್ಮಿಬ್ಬ ರಕ್ಷೀ ಬಿಟ್ಟು ಹೊರಟು ಹೋಗುತ್ತಿ ದಳು. 


ಆತ್ಮಕಥೆ ೧೦೫ 


ನನಗೆ ಇದೆಲ್ಲ ಮೊದಲು ಬಹಳ ಕಷ್ಟ ವಾಗಿ ತೋರಿತು. ಸಂಭಾಷಣೆ 
ಯನ್ನು. ಮೊದಲು ಪ್ರಾರಂಭಿಸುವುದಕ್ಕಾ ಗಲೀ. ಸರಸವಿನೋದಗಳಲ್ಲಿ 
ತೊಡಗುವುದಕ್ಕಾಗಲೀ ನನಗೆ ಸಾಧ್ಯವಾಗುತ್ತಿ ರಲಿಲ್ಲ. ಆದರೆ ಅವಳೇ 
ಕೆನಗೆ ದಾರಿ ತೋರಿಸಿದಳು. ಕಾಲಕ್ರಮದಲ್ಲಿ ಅವುಗಳನ್ನು ನಾನು 
ಕಲಿಕೆ. ಅಲಂದ ಮುಂದೆ ಭಾನುವಾರ ಯಾವಾಗ ಬಂದೀತೆಂದ ನಿ ಇದಿರು 
ಕೋಡುವುದನ್ನು ಮೊದಲು ಮಾಡಿದೆನು. ಆ ಯುವತಿಯೊಡನೆ ಮಾತು 
ತತೆಗಳಲ್ಲಿಯೂ ನನಗೆ ಉತ್ಸುಕತೆಯುಂಟಾಯಿತು. 

ಆ ವೃದ್ಧಳು ದಿನದಿನಕ್ಕೆ ತನ್ನ ಬಲೆಯನ್ನು ವಿಶಾಲವಾಗಿ ಬೀಸ 
ತೊಡಗಿದಳು. ನಾವಿಬ್ಬರೂ. ಸೇರುವುದು ಆಳಿಗೆ ಇಸ್ಟವಾಗಿದ್ದಿತು. 
ನಮ್ಮಿಬ್ಬರ ವಿಷಯದಲ್ಲಿ ಆಕೆ, ಯಾವುದಾದರೂ ಯೋಜನೆಯನ್ನು ಮಾಡಿ 
ಕೊಂಡಿದ್ದ ಳೋ ಏನೋ ? 

ತಾಪಿ ಒಳ್ಳೆಯ ಗೊಂದಲಕ್ಕೆ ಸಿಕ್ಕಿಕೊಂಡಿದ್ದೆ. ನನಗೆ ಮದುವೆ 
ಯಾಗಿದೆ” ಎಂದು ಈ ಸದ್ಗ ಡಿಗೆ ಕು ಮೊದಲೇ ಹೇಳಿಬಿಟ್ಟಿ ದ್ದರೆ 
ಎಷ್ಟು ಚಿಕಾ ಗಿದ್ದಿ ತು. a ಆಕಿ ನಮ್ಮಿಬ್ಬರ ವಿವಾಹವನ್ನೂ ಕುರಿತು 
ಯೋಚಿಸುತ್ತಲೇ ಇರಲಿಲ್ಲ... ಆದರೂ ತಿದ್ದಿ ಕೊಳ್ಳುವುದಕ್ಕೆ ಈಗಲೂ 
ಕಾಲ ಮೀರಿಹೋಗಿಲ್ಲ. ಸತ್ಯವನ್ನು ಹೇಳಿಬಿಟ್ಟರೆ ಇನ್ನೂ ಹೆಚ್ಚು ಸಂಕಟ 
ದಿಂದ ನಾನು ಪಾರಾಗಬಹುದು” ಎಂದುಕೊಂಡೆನು. ಹೀಗೆ ಯೋಚಿಸಿ 
ಈ ಮುಂದಿನ ಅಭಿಪ್ರಾಯ ಬರುವಂತಹ ಒಂದು ಪತ್ರವನ್ನು ಆಕೆಗೆ 
ಬರೆದೆನು. 

“ಬ್ರಿಟನ್ನಿನಲ್ಲಿ ನಮ್ಮಿಬ್ಬರೆ ಪರಿಚಯವಾದಂದಿನಿಂದ ನೀವು ನನ್ನ್ನ 
ಅಂತಃಕರಣವಿಟ್ಟ ದ್ಹೀರಿ. ತಾಯ, ಮಗನನ್ನು ರಕ್ಷಿಸುವಂತೆ ನೀವು ನನ್ನನ್ನು 
ಕಂಡಿದ್ದೀರಿ. ನನ್ನ ಮದುವೆಯಾಗಬೇಕು ಎಕ್‌ ನಿಮಗೆ ಯೋಚಕೆ. 
ಮಾ ಉದ್ದೇಶದಿಂದ. ನೀವು ನನಗೆ ಯುವತಿಯರ ಪರಿಚಯ ಮಾಡಿಸು 
ತ್ರಿದ್ದೀರಿ. ಇದು ಮುಂದುವರೆಯುವುದಕ್ಕೆ ಮುಂಚೆ, ನಿಮ್ಮ ಈ ಪ್ರೇಮಕೆ 
ಸಾನು ಅನರ್ಹನಾಗಿದ್ದೆ ನೆಂದು ಹೇಳಿಕೊಳ ಬೇಕು. ನಿಮ್ಮಲ್ಲಿ ಬಂದು 
ಹೋಗುವುದನ್ನು ನಾನು ಪಾ ್ರಿರೆಂಭಿಸಿದಾಗಲೇ,: “ನನಗೆ ಮದನಯಾಗಿದಿ? 
ಎಂಬುದನ್ನು ನಾನು ನಿಮಗೆ ತಿಳಿಸಬೇಕಾಗಿದ್ದಿ ತು. ಇಂಗ್ಲೆ ಡಿಗೆ ಬರುವ 


೧೦೬ ಗಾಂಧೀ ಗ್ರಂಥಮಾಲೆ 


ಥಾ! ರತದ ವಿದ್ಯಾರ್ಥಿಗಳು, ತಮಗೆ ವಿವಾಹವಾಗಿರುವ ವಿಷಯವನ್ನು 

ಬಚ್ಚಿ ಡುವರೆಂಬುದು ನನಗೆ ಗೊತ್ತು. ನಾನೂ ಹಾಗೆಯೇ ಮಾಡಿದೆನು, 
ಸ ನಾನು ಮಾಡಬಾರದಾಗಿತ್ತು. ಎಂಬುದು ಈಗ ಗೊತ್ತಾಗುತ್ತಿದೆ 
ನಾನು ಇನ್ನೂ MLR NS ನನ್ನ ಮದುವೆಯಾಯಿತು; 
ಈಗ ನಾನು ಪ ಮಗುವಿನ ತಂದಿ ಎಂಬುದನ್ನೂ ಹೇಳಬೇಕಾಗಿದೆ. ಈ 
ವಿಷಯವನ್ನು ಇಷ್ಟು ದಿನವೂ ನಿಮಗೆ ತಿಳಿಸದೆ ಇದ್ದುದಕ್ಕೆ ನನಗೆ ಬಹಳ್ಳಿ 
ಪಶ್ಚ್ರಾತಾ, ಪವಾಗಿದೆ. ಆದರೆ ಈಗ ಸತ್ತ ವನ್ನು ಹೇಳುವ ಧೈರ್ಯವನ್ನು 
ದೇವರು ನನಗೆ ಕೊಟ್ಟು ದಕ್ಕೆ ನನಗೆ ಸ ನೀವು ನನ್ನ ನು 
ಕಮಿಸುವಿರಾ ? ವು ನನಗೆ ಪರಿಚಯ ಮಾಡಿಸಿಕೊಟ್ಟ ಆ ಯುವ 
ಯೊಂದಿಗೆ ನಾನು ಯಾವ ಆನುಚಿತ ವ್ಯವಹಾರವನ್ನೂ EN 
ಇಮಗೆ ಆಶ್ವಾಸನೆ ಕೊಡುತ್ತೇನೆ. ನನ್ನ ಮಿತಿ ನನಗೆ ಗೊತ್ತಿದ್ದಿತು. ಆದರೆ 
ನನಗೆ ಮದುವೆಯಾಗಿದ್ದು ದು ನಿಮಗೆ ತಿಳಿಯದಿದ್ದು ದರಿಂದ, ನಾವಿಬ್ಬ ರೂ 
ನಿವಾಹವಾಗಬೇಕೆಂದು ನೀವು ಸ್ವಾಭಾವಿಕವಾಗಿ ಬಯಸಿದಿರಿ, ಈ 
ಬಗೆಯ ಸಂಬಂಧ ಇದಕ್ಕಿಂತ ಮುಂದಿ ಹೋಗದಿರುವುದಕ್ಕಾ ಗಿ, ನಾನು 
ನಿಮ್ಮೊಂದಿಗೆ ಸತ್ಯವನ್ನು ಹೇಳಬೇಕಾಗಿದೆ. 

“ವ್ರ ಪತ್ರ ನಿಮಗೆ ತಲಪಿದನುತರ, ನಾನು ನಿಮ್ಮಲ್ಲಿ ಇನ್ನು 
ಬಂದು ಹೋಗುಸ್ರದಕ್ಕೆ ಯೋಗ್ಯನಲ್ಲ ವೆಂದು ನೀವು ಭಾವಿಸಿದರೆ ನಾನು 
ಅದನ್ನು ತಪ್ಪು ತಿಳಿದುಕೊಳು ವುದಿಲ್ಲ. ನಿಮ್ಮ ಮಮತೆ ಮತ್ತು ಆದರ 
ದಿಂದ ನನ್ನ ನ್ನ್ನ ಸರ್ವಕಾಲವೂ ನಿಮಗೆ ಖುಣಿಯನ್ನಾಗಿ ಮಾಡಿದ್ದೀರಿ. 
ಇಷ್ಟಾದಮೇಲೂ ಸಹ ನೀವು ನನ್ನ ನ್ನು ನಿಮ್ಮಿಂದ ದೂರಮಾಡದೆ, 
ನಿಮ್ಮಲ್ಲಿ ಬಂದು ಸೇರಲು ಯೋಗ್ಯನೆಂದು ಭಾವಿಸುವುದಾದರೆ, ಅದು 
ನಿಮ್ಮ ವಾತ್ಸಲ್ಯದ ಇನ್ನೂ ಹೆಚ್ಚಿ ನ ಕುರುಹು ಎಂದು ಸುಖಿಯಾಗನೆ 
ನಲ್ಲದೆ, ಅದಲ್ಲಿ Cr ಎಲ್ಲ ಪ್ರಯತ್ನ] ಗಳನ್ನೂ ಮಾಡುತ್ತೇನೆ. » 

ಇಂತಹ ಪತ್ರವನ್ನು ಒಂದೇ oui ನಾನು ಬರೆದಾಬಿಟಿ ನೆಂದ 
ವಾಚಕರು ಭಾವಿಸದಿರಲಿ. ಆ ಯೋಗ್ಯತೆ ನನಗೆ ಇರಲಿಲ್ಲ. ಭಳ 
ಅದನ್ನು ಬರೆದು ಬರೆದು ಅನೇಕ ಸಲ ತಿದ್ದಿ ಿರಬೀಕು. ಅದು ನನ್ನನು 
ವೆಖಿಸುಗಿದ್ದ ಒಂದು ದೊಡ್ಡ ಹೊರೆ ಕಡಿಮೆಯಾಗುವಂತೆ ಮಾಡಿತು. ನು 


ಆತ್ಮಕಥೆ ೧೦ 


ಮುಂದಿನ ಟಿಪಾಲಿನಲ್ಲಿಯೇ ಆಕೆಯ ಉತ್ತರ ಬಂದಿತು. ಅದು ಈ ಕೆಳಗಿನ 
ಅಭಿಪ್ರಾ ಯವನ್ನ್ನು ಒಳಗೊಂಡಿತ್ತು. 

ನಿಮ್ಮ ಹೃದಯವನ್ನು ಬಿಚ್ಚ ಬರೆದ ಸತ್ರ ಬಂದಿದೆ. ನಮ್ಮಿಬ್ಬರಿಗೂ 
ಸಂತೋಸವಾಯಿತು. ಚಿನ್ನಾಗಿ' ನಕ್ಕೆ ವು ನೀವು ಹೇಳಿದಿರಿ 'ನಿನ್ನುವ 
ಅಸತ್ಯ ಕ್ಷಮಾರ್ಸವಾದುದು, ಅದರೆ. ವಸು ಸಿ ಸ್ಥಿತಿಯನ್ನು ನೀವು ನಮಗೆ 
ತಿಳಿಯನಡಿಸಿದುಸೇಷನೋ ಇಳೆ ಯದೆ ಆಗಸ ನಮ್ಮ ಆಹ್ವಾ ನನಂತೊ 
ನಿಮಗೆ ಇದ್ದೇ ಇದೆ. ಬರುವ ಭಾನುವಾರ ನಿಮ್ಮ ನ್ನು ತನ ದೇ "ನಿರೀಶ್ರಿನ ಪ್ಪ 
ತ್ಮೇವೆ. ಮತ್ತು ನಿಮ್ಮ ಬಾಲ್ಯ ವಿವಾಹದ ಕಥೆಯನ್ನು ಕೇಳುವ ವಿನೋದ 
ವನ್ನು ಎದುರು ಸೋಡುತ್ತೀನೆ. ಈ ಘಟನೆಯಿಂದ ನಮ್ಮ ನಿಮ್ಮ ಮೈತ್ರಿಗೆ 
ಸ್ನಲ್ಪವೂ ಕುಂದುಂಟಾಗಿಲ್ಲವೆಂದು ಹೇಳುತ್ತೆ ನೆ. 
ನನ ಅಂತರಂಗದಲ್ಲಿದ್ದ ಅಸೆತ್ಯನೆಂಬ ವ್ರಣದಿಂದೆ ನಾನು ಹೀಗೆ 
ಮುಕ್ತನಾದೆನು. ಅಲ್ಲಿಂದ ಮುಂದೆ ಅವಶೃ್ಯಕವಾದಿಡೆಗಳಲ್ಲೆ ಲ್ಲ ನನ್ನ ವಿವಾಹ 
ಮುಂತಾದ ವಿಷಯಗಳನ್ನು ಕುರಿತು ನಿಸೃಂಕೋಚವಾಗಿ ಮಾತನಾಡಲು 
ನಾನು ಎಂದಿಗೊ ಹಿಂಜೆಗೆಯುತ್ತಿರಲಿಲ್ಲ. 


೨೦ 
ಮತಗಳ ಪರಿಚಯ 


ನಾನು ಇಂಗ್ಲೆಂಡಿಗೆ ಹೋದ ಎರಡನೆಯ ವೆರುಸದೆ ಕೊನೆಯೆಲ್ಲಿ 
ನನಗೆ ಇಬ್ಬರು ಥಿಯಾಸಸಿಸ್ಟರ ಪರಿಚಯವಾಯಿತು. ಇವರಿಬ್ಬರೂ ಅಣ 
ತಮ್ಮಂದಿರು ಮತ್ತು ಅವಿವಾಯಿತರು. ಅವರು ನನ್ನೊಂದಿಗೆ ಭಗವದ್ಗೀತೆ 
ಯನ್ನು ಕುರಿತು ಮಾತನಾಡಿದರು. ಅವರು ಸೆರ್‌ ಎಡಿನ್‌ ಆರ್ನಾಲ್ಡ್‌ರೆ 
ಭಗವದ್ಗೀತೆಯ ಅನುವಾದವನ್ನು : 5೦೧ ೦೮165೭11) ಓದುತ್ತಿದ್ದರು. 
ನನ್ನನ್ನೂ ತಮ್ಮೊಂದಿಗೆ ಭಗವದ್ಗೀತೆಯ ಮೂಲವನ್ನು ವ್ಯಾಸಂಗಮಾಡಲು 
ಅವರು ಆಹ್ವಾನಿಸಿದರು. ನಾನು ಭಗವದ್ಗೀತೆಯನ್ನು ಸಂಸ್ಕ ಎತೆದಲ್ಲಾ ಗಲಿ 
ಗುಜರಾತಿಯಲ್ಲಾ ಗಲಿ ಓದಿರಲಿಲ್ಲ. ನನಗೆ ನಾಚಿಕೆಯಾಯಿತು. ನಾನು 
ಅವರಿಗೆ ಹೀಗೆ ಹೇಳಿದೆನು; “ನಾನು ಭಗವದ್ಗೀತೆಯನ್ನು ಓದಿಲ್ಲ. ನನ್ನ 
ಸಂಸ್ಕೃ ತೆ ಜ್ಞಾ ನ ಅಷ್ಟೇನ # ಹೆಚ್ಚು ಇಲ್ಲದಿದ್ದರೂ ಮೊಲಕ್ಕೂ ಅನುವಾ 


*್‌ ಗ ಬ ಡ್ಯ ಬ ್ಟ RK PN 


೧೦೮ ಗಾಂಧೀ ಗ್ರಂಥಮಾಲೆ 


ಹಕ್ಕೂ ವ್ಯತ್ಯಾಸ ಸ ಎಲ್ಲಿದೆ ಎಂಬುದನ್ನು ಹೇಳಬಲ್ಲೆ.” ನಾನು ಗೀತೆಯನ್ನು 
ಅವರ ಜತೆಯಲ್ಲಿ ಜೀ ತಾತಾ. ಎರಡನೆಯ ಅಧ್ಯಾಯ 
ದಲ್ಲಿರುವ ಕೆ 
ಧ್ಯಾಯತೋ ನಿಷಯಾನ್‌ ಪುಂಸಃ ಸಂಗಸ್ಮೇಷೂನಜಾಯತೆ 
ಸಂಗಾತ" ಸಂಜಾಯತೇ ಕಾಮಃ ಕಾಮಾತ್‌ ಕ್ರೋಧಥೋತಭಿಜಾಯತೆ 
ಕ್ರೋಧಾದ್ಭವತಿ ಸಂಮೋಹಃ ಸಂಮೋಹಾತ್‌ ಸ್ಮ ಂತಿನಿಭ್ರುಮಃ 
ಸ್ಮೃತಿಭ್ರಂಶಾದ್ಭುದ್ಧಿ ನಾಶೋ ಬುದ್ಧಿ ನಾಶಾತ ಪ್ರಣಶ್ಯತಿ 


ಮನುಷ್ಯ, ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವನಿಗೆ 
ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ 
ಉತ್ಪನ್ನವಾಗುತ್ತದೆ. (ಕಾಮವುಳ್ಳ ವನಿಗೆ ಕ್ರೋಧ ಅನಿವಾರ್ಯ. ಏಕೆಂದರೆ, 
ಕಾಮಕ್ಕೆ ತೈಪ್ರಿಯೆಂಬುದೇ ಇಲ್ಲ). ಕ್ರೋಧದಿಂದ ಸಂಮೋಹ ಅಥವಾ 
ಸು ಭಪುಂಟಾಗುತ್ತದೆ. ಸಂಮೋಹದಿಂದ ಸ್ಮೃತಿಭ್ರಮಣೆಯೂ, 

ಸ್ಮ ತಿಭ್ರಮಣೆಯುಂದ ಬುದ್ದಿ ನಾಶವೂ ಉಂಟಾಗುತ್ತದೆ. ಬುದ್ಧಿ ಎಂದರೆ 
ಕ ೧ನ. ಬುದ್ದಿ ನಷ್ಟ ವಾದ ತಲೆ ಮನುಸ್ಯ ನು ಪೂರ್ತಿ ನಾಕವಾಶೊತೇನೀ. 
ಈ "ಕ್ಲೂ (ಕಗಳು ಸನ್ನ ಹೃದಯವನ್ನು ಸುಟ್ಟ ದವು. ಅವು ಈಗಲೂ 
ನನ್ನ್ನ ಕಿನಿಯಲ್ಲಿ ಧ್ವನಿಸುತ್ತವೆ. ಭಗವದಿ ತ" ಅಮೂಲ್ಯ ಗ ಸಂಥವೆಂದು 
ನನಗೆ ಆಗ ಕೋರಿತು. ಆ ಭಾವನೆ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ 
ಜೆಳೆಯುತ್ತಲೇ ಬಂದಿದೆ. ಸತ್ಯದ ಜ್ಞಾನ ಸಂಪಾದನೆಗೆ ಆ ಗ್ರಂಥ 
ಸರ್ವೋತ್ಕೃಷ್ಟ ಸ್ನವಾದುದೆಂದು ನಾನು ಇಂದು ಭಾವಿಸುತ್ತೇನೆ. ನನ್ನ ನಿರಾಶೆಯ 
ಸಂದರ್ಭಗಳಲ್ಲೆಲ್ಲ ಈ ಗ್ರಂಥ ನನಗೆ ಅಮೂಲ್ಯವಾದ ಸಹಾಯವನ್ನು 
ಮಾಡಿದೆ. ಭಗವದ್ಗೀತೆಯ ಎಲ್ಲ ಇಂಗ್ಲೀಷ್‌ ಅನುವಾದಗಳನ್ನೂ ನಾನು 
ಓದಿದ್ದೇನೆ. ಸರ್‌ ಎಡ್ವಿನ್‌ ಆರ್ನಾಲ್ಡ್‌ ರ ಅನುವಾದ ಅತ್ಯುತ್ತಮನಾದು 
ಡೆಂದು ನನ್ನ ಅಭಿಪ್ರಾಯ, . ಆತ್ಮ ಮೊಲಗ್ರಂಥದ ಭಾವಗಳನ್ನು ತನ್ನ 
ಜಾಷಾಂತರದಲ್ಲಿ ಸ್‌ ವಾಗಿ ತಂದಿದಾ ನೆ. ಅದು ಆನುವಾದದಂತೆ “ತೋರು 
ಷುದೀ ಇಲ್ಲ. ಆ ಸ್ನೇಹಿತರ ಜಕೆಯಲ್ಲಿ ನಾನು ಆಗ ಭಗನದಿ ತೆಯನ್ನು 
ಓದಿದರೂ, ಆಗ ಅದನ್ನು ನಾನು ಅಧ್ಯಯನ ಮಾಡಿದೆನೆಂದು ಹೇಳಲಾರೆನು 


ಆತ್ಮಕಥೆ ೧೦೯ 


ಅದಾದ ಅನೇಕ ವರುಷಗಳ ನಂತರವೇ ಅದು ನನಗೆ ನಿತ್ಯದ ಅಧ್ಯಯನ 
ಗ್ರಂಥವಾದುದು. 

ಆ ಸಹೋದರರು, ಎಡ್ಡಿ ನ್‌ ಆರ್ನಾಲ್ಡ್‌ರೆ ಲೈಫ್‌ ಆಫ್‌ ಎಷ್ಯಾ, 
ಬುದ್ಧ ಚರಿತ್ರೆ ಗ್ರಂಥವನ್ನು ನಾನು ಓದಬೇಕೆಂದು ಸೂಚಿಸಿದರು. ಅಲ್ಲಿಯ 
ವರೆಗೆ" ನನೆ ಸ ಶಿನ್‌ ಆರ್ನಾಲ್ಡ ರು ಭಗವದ್ಗಿ ತೆಯ ಅನುವಾದಕರೆಂದು 
ಮಾತ್ರ ಗೊತ್ತಾ ನ್ದ ತು. ಭಗಿವದಿ ತೆಯನ್ನು ಓದಿದುದಕ್ಕಿ ಅತ ಹೆಚ್ಚು 
ಉತ್ಸಾಹದಿಂದ ಅದನ್ನು ಓದಕೊಡಗಿದೆನು. ಓದುವುದಕ್ಕೆ ಸಾಸ 
ಮೇಲಿ ಅದನ್ನು ಬಿಡುವುದಕ್ಕೆ ಮನಸ್ಸು ಬರಲಿಲ್ಲ... ಆ ಮಿತ್ರರ 
ನ್ಭು ಒಂದ ಸ ಸಲ ಬ್ಲಾವಾಟ್ಸಿ 2 ಲೌಡ್ಜ್‌ ಇ ಕರೆದುಕೊಂಡು ಹ 
ಗೆ ಶ್ರೀಮತಿ ಬ್ಲಾ ವಾಟ ಮತ್ತು ಶ್ರೀಮತಿ ಆನಿ ಬೆಸಂಟಿರ ಸರಿಚಯ್ಯ 
ಶ್ರೀಮತಿ ಬೆಸಂಟರು ಅಗ ಭೇ ಥಿಯಸಾಫಿಕಲ್‌ ಸೂನೈಬಿಗೆ 
».  ಅವೆರ ಮತಾಂತರವನ್ನು ಕುರಿತು ಪತ್ರಿಕೆಗಳಲ್ಲಿ ಬರುತ್ತಿದ್ದ 
೯ಯ ನ್ನು ನಾನು ತುಂಬ ಉತ್ಸಾಹದಿಂದ ಓದುತ್ತಿದ್ದೆ ನು.. ಆ ಮಿತ್ರರು 


RL QL 
1 ಇ | 
ಕೆ 

೧೬ 6-_ 
bo 


AN 
pa 
© 
tL 


ಇ. 8 


ನಾನೂ ಥಿ ಯಸಾಫಿಕಲ್‌ ಸೊಸೆ ಸೇರಬೇಕೆಂದು ಉಪದೇಶಿಸಿದರು. 
ನಾನು ನಮ್ರನಾಗಿ ಅವರ ಸಲಹೆಯನ್ನು ತಿರಸ ರಿಸಿದೆನು. “ನನಗೆ ನನ್ನ 


ನರ್ಮದ ವಿಚಾರವೇ ಏನೇನೂ ತಿಳಿಯದು. | ನಾನು ಯಾವ 
ಧಾರ್ಮಿಕ ಸಂಸ್ಥೆಗೂ ಸೇರಲು ಇಚ್ಚೆ ಪಡುವುದಿಲ್ಲ? ಎಂದು ಹೇಳಿದೆನು, 
ಆ ಭ್ರಾತ ತೃಗಳ ಸಲಹೆಯಂತೆ ನಾನು, ಮ್ಯಾಡಾಂ ಬ್ಲಾವಾಸ್ಸಿ ಯವರ 
ಧಿಯಾಸ ಭಯ ಕೀಲಿಕೈ (Key to Thesophy) ಎಂಬ ಗ್ರಂಥವನ್ನು 
ಓದಿದ ಜ್ಞಾ ಪಕನಿಜಿ. ಆ ಪುಸ್ತಕ, ಹಿಂದೂ ಧರ್ಮವನ್ನು ಕುರಿತ 
ಗ್ರಂಥಗಳನ್ನು ಓದುವ “ಆಸೆಯನ್ನು ನನ್ನ ಲ್ಲಿ ಕುದುರಿಸಿತು. ಹಿಂದೂ 
ಧರ್ಮ, ಬರಿ ಮೂಢನಂಬಿಕೆಗಳ ತವರು. ಎಂಬುದಾಗಿ ಕಿಸ್ಮಪಾದರಿಗಳ್ಳ 
ಪ್ರಚಾರಮಾಡಿದ್ದ ಭಾವನೆ ಅದನ್ನು ಓದಿ ನನ್ನ ಮನಸ್ಸಿನಿಂದ ದೂರ 
ವಾಯಿತು 

ಅದೇ ಕಾಲದಲ್ಲಿ ನಾನು, ಒಂದು ಶಾಕಾಹಾರಿ ಭೋಜನ ಮಂದಿರ 
ದಲ್ಲಿ ಮ್ಯಾಂಜೆಸ್ಟ ರಿನ ಒಬ್ಬ ಉತ್ತಮ ಕೈಸ್ತ ಸ್ಪನನ್ನು ಸಂಧಿಸಿದನು. ಆತ, 
ತನೊ ಂದಿಗೆ ಕ್ಯೈಸ್ಯ,ಮತವನ್ನು ಕುಂತು ಸವಸ. ರಾಜಕೋಟಿ 


“© 


೧೧೦ ಗಾಂಧೀ ಗೆ ಗ್ರಂಥಮಾಲೆ 


ಯಲ್ಲಿಯ ನನ್ನ ಅನುಭವಗಳನ್ನು ಅವನಿಗೆ ಹೇಳಿದೆನು. ಅದೆನ್ಸು ಕೇಳಿ 
ಅವನಿಗೆ ದುಃಖವಾಯಿತು. ಆತ ಹೀಗೆ ಹೇಳಿದನು: “ನಾನು ಶಾಕಾಹಾರಿ. 
ಮದ್ಯಪಾನ ಮಾಡುವುದಿಲ್ಲ. ಅನೇಕ ಕೈಸ್ತರು ಮಾಂಸವನ್ನೂ ತಿನ್ನುತ್ತಾರೆ, 
ಮದ್ಯವನ್ನೂ ಕುಡಿಯುತ್ತಾರೆ ಎಂಬುದು ನಿಜ. ಆದರೆ ಈ ಎರಡರಲ್ಲಿ 
ಯಾವುದನ್ನಾದರೂ ತೆಗೆದುಕೊಳ್ಳಬೆ ಬೇಕೆಂದು ನಮ್ಮ ಧರ್ಮಗ್ರಂಥ ಕಟ್ಟಿ ಸ್ಪಣೆ 
ಮಾಡಿಲ್ಲ... ದಯವಿಟ್ಟು ಜೈಒಲ್‌ ಓದಿ.” ನಾನು ಆತನ ಸಲಹೆಯ 
ಅಂಗೀಕರಿಸಿದೆನು. ಆತಸೇ ನನಗೆ ಬೈಬಲಿನ ಒಂದು ಪ್ರತಿ ತಂದೆ.ಕೊ ಬಟ್ಟ 
ಆತನೇ ಬೈಬಲಿನ ಪ್ರತಿಗೆಳನು ಮಾರುತ್ತಿದ್ದ ನೆಂದೂ ಆತನಿಂದೆ ನಾನು ನಕಾಶೆ 
ಅನುಕ್ರಮಣಿಕೆ ಮುಂತಾದುವುಗಳಿಂದ ಒಡಗೂಡಿದ ಒಂದು ಪ್ರತಿಯನ್ನು 
ಕೊಂಡುಕೊಂಡೆನೆಂದೂ ಅಲ ಸ ) ಸ್ವಲ್ಪ ಜ್ಞಾ ಪಕ. ನಾನು ಅದರ ವ್ಯಾಸಂಗ 
ವನ್ನು ಪ್ರಾರಂಭಿಸಿದೆನು. ಉಕೆ ಓಲ್ಡ್‌ ಟಿಸ್‌ ಮೆಂಟ್‌ (ಪೂರ್ವಾರ್ಧದ) 
ಕಥೆಯನ್ನು ಕಡೆಯವರೆಗೆ ಓದುವುದಕ್ಕೇ ನ್ನ ೦ದ ಸಾಧ್ಯವಾಗಲಿಲ್ಲ. 

ಜೆನಿಸ ಸ್‌ (ಸೃಷ್ಟಿಕ್ರಮ) ಅನ್ನು ಓದಿದೆನು. ಆದರೆ ಮುಂದಿನ ಅಧ್ಯಾಯ 
ಗಳನ್ನು ಓದುವಾಗ ನನಗೆ ತಪ್ಪದೆ ನಿದ್ರೆ ಬರುತ್ತಿದ್ದಿತು. ಆದರೆ ಸ 
ಓದಿದೆ ನ” ಎಂದು ಹೇಳುವುದಕ್ಕಾಗಿ ನಾನು ಇತರ ಭಾಗಗಳನ್ನು ಅತಿ 
ಕಷ್ಟ ದಿಂದಲೂ ನಿರುತ್ಸಾ ಹದಿಂದಲೂ ಶಿರ್ಥವನ್ನೆ ೇ ಮಾಡಿಕೊಳ್ಳದೆ ಓದಿದನು. 


ಸವ ಥ್ಯಾಯನೆಂಬುವೆನ್ನ (Numbers) ಓದಲು ನನಗೆ ಬಹಳ ಬೇಸರಿಕೆ 
ಯಾಯಿತು. 


ಸ್ಪ 
ಯನ 


ಆದಕೆ ಹೊಸ ಒಡಂಬಡಿಕೆಯು ನನ್ನ ಮೇಲೆ ಚೀರಿ ಪರಿಣಾಮ 
ವನ್ನುಂಟುಮಾಡಿತು. ಅದರಲ್ಲಿಯೂ ಬೆಟ್ಟದ ಮೇಲಿನ ಪ್ರವಚನ 
(Sermon on the Mount) ನೇರವಾಗಿ ನನ್ನ ಹೈದಯವನ್ನೆ € 
ಮುಟ್ಟಿತು. ನಾನು ಅದನ್ನು ಭಗವದ್ಗೀತೆಯ ಶ್ಲೋಕಗಳೊಂದಿಗೆ ಹೋಪಿ 
ನಿನು” “ನಾನು ನಿಮಗೆ ಹೇಳುವುನೀಸೆಂದರೆ, ಕೆಡಕಿಗೆ ಪ್ರತಿಯಾಗಿ ಕೆಡಕು 
ಮಾಡಬೇಡಿ, ನಿಮ್ಮ ಬಲಗೆನ್ನೆಗೆ ಯಾರಾದರೂ ಹೊಡೆದಕೆ' ಎಡಗೆನ್ನೆ 
ಯನ್ನೂ ಕೋರಿಸಿ, ನಿಮ್ಮ ಅಂಗಿಯನ್ನು ಯಾರಾದರೂ  ಕಿತು ಕೊಂಡರೆ 
ಅವನಿಗೆ ನಿಮ್ಮ ನಿಲುನಂಗಿಯನ್ನೂ ಸಹ ಕೊಡಿ? .ಇವು. ನನಗೆ ಅಮಿತ 


ಕೆ ly ಲೀ 
ಹಃ ಜ್ಯ WA 


ಆತ್ಮಕಥೆ ೧೧೧ 


ವಾದ ಆನಂದವನ್ನು ಂಟುಮಾಡಿದುದಲ್ಲದೆ ಶಾಮಲಭಟ್ಟಿನ ಓಂದು ಬಟ್ಟಲು 
ನೀರು ಕೊಟ್ಟವರಿಗೆ ಊಟವಿಕ್ಟು” ಎಂಬ ವಾಕ್ಯವನ್ನು ನೆನಪಿಗೆ ತಂದವು. 
ನನ್ನೆ ಎಳೆಮನಸ್ಸು ಭಗನದ್ದೀತೆ, ಬುದ್ಧ ಚರಿತೆ ಬೆಟ್ಟದ ಮೇಲಿನ ಪ್ರವಚನ 
ಇವೆಲ್ಲವುಗಳ ಬೋಧನೆಗಳಲ್ಲಿ ಏಕಭಾವವನ್ನು ಕಾಣಲು ಪ್ರಯತ್ನಿ ಸಿತು- 
ತ್ಯಾಗವೇ ಅತ್ಯುತ್ತಮವಾದ ಧರ್ಮವೆಂಬುದು ನನ್ನ ಮನಸ್ಸಿಗೆ ಬಹಳ 
ಹಿಡಿಸಿತು. 

ಈ ಗಿದ ಇತರ ಧರ್ಮ ಪ್ರವರ್ತಕರ ಕೃತಿಗಳನ್ನು ಓದುವ 
ನನ್ನ ಆಸೆ ತೀವ್ರವಾಯಿತು. ಒಬ್ಬ ಮಿತ್ರರು ಕಾರ್ಲ್ರೈಲನ "ವಿಭೂತಿ 
ಪುರುಷರು ಮತ್ತು ಅವರ ಪೂಜೆ ಭೊ & Hero Worship) 
ಎಂಬ ಗ್ರಂಥವನ್ನು ಓದ ಬೇಕೆಂದು ಹೇಳಿದರು. ಅದರಲ್ಲಿ ಮೊಹಮ ದ್‌ 
ಪೈಗಂಬರರ ವಿಷಯವನ್ನು ಓದಿದೆನು. ಅವರ ಮಹತ್ವ , ಧೀರತನ, ತನಸ್ಸು 
ಇವೆಲ್ಲವುಗಳ ಪರಿಚಯ ನನಗೆ ಆಯಿತು... 


ಇದಕ್ಕಿಂತ ಹೆಚ್ಚಾಗಿ ಧರ್ಮದ ವಿಷಯಗಳನ್ನು ತಿಳಿದುಕೊಳ್ಳಲು ನನಗೆ 
ಸಾಧ್ಯವಾಗಲಿಲ್ಲ. ನನ್ನ ಪರೀಕ್ಷೆಗೆ ನಾನು ಓದಬೇಕಾಗಿದ್ದುದರಿಂದ ಜೇರೆ 
ವಿಷಯಗಳಿಗೆ ನನಗೆ ಸ್ವಲ್ಪವೂ ಕಾಲವೇ ಸಿಕ್ಕುತ್ತಿರಲಿಲ್ಲ. ಆದೆಕೆ "ನಾನು 
ಇನ್ನೂ ಹೆಚ್ಚು ಧಾರ್ಮಿಕ ಗ್ರಂಥಗಳನ್ನು ಓದೆಜೀಕು, ಜಗತ್ತಿನ ಎಲ್ಲ ಮುಖ್ಯ 
ಮತಗಳ ಪರಿಚಯವನ್ನೂ ಮಾಡಿಕೊಳ್ಳ ಬೇಕು? ಎಂಬುದಾಗಿ ನಾನು ದೈಢ 
ನಿಶ್ಚಯ ಮಾಡಿಕೊಂಡನು. 


ಇದರ ಜತೆಯಲ್ಲಿ, ನಾಸ್ತಿಕತೆಯ ಪರಿಚಯವೂ ಅಲ್ಪಸ್ವಲ್ಪ ಆಗದಿರಲು 
ಹೇಗೆ ಸಾಧ್ಯ? ಬ್ರಾಡ್ಜಾ ರವರ ಹೆಸರೂ ಅವರ ನಾಸ್ತಿ ಕವಾದವೆಂಬುದೂ ಎಲ್ಲ 
ಭಾರತೀಯರಿಗೂ ತಿಳಿದ ಅಂಶ ನಾನು ಆ ವಿಷಯದ ಮೇಲೆ ಕೆಲವು 
ಪುಸ್ತ ಕಗಳನ್ನು ಓದಿದೆನು. ಈಗ ಅವುಗಳ ಹೆಸರುಗಳು ಜಾ 2 ಸಕವಿಲ್ಲ. 
ಅದರಿಂದ ನನ್ನ ಮೇಲೆ ಏನೂ ಪರಿಣಾಮವಾಗಲಿಲ್ಲ. ಏಕೆಂದರೆ ನಾನು 
ಆಗಲೇ ನಾಸ್ಮಿ "“ಕವಾಡದ ಮರಳುಗಾಡನ್ನು ದಾಓಡ್ದೆ ನು. ಆಗ ಅತ್ಯಂತ 
ಪ್ರಸಿದ್ಧ ರಾಗಿದ್ದ ಶ್ರೀಮತಿ ಜೆಸೆಂಟರು, ನಾಸ್ತಿ ಕವಾದದಿಂದ ಆಸಿ ಸಿಕವಾದಕ್ಕೆ 


ಪರಿವರ್ತತರಾಗಿದ್ದರು. ಆ ಸಂಗತಿಯಿಂದ “ಸಹ ನಾಸ್ತಿಕನಾದಕ್ಕೆ ನನ್ನ 


೧೧೨ ಗಾಂಧೀ ಗ್ರಂಥಮಾಲೆ 


ಔದಾಸೀನ್ಯ ಇನ್ನೂ ಹೆಚ್ಚಾಯಿತು. “ನಾನು ಧಿಯಾಸಫಿಸ್ಟ್‌ ಆದುದು 
ಹೇಗೆ?” ಎಂದು ಆಕೆ ಬರೆದಿದ್ದ ಪುಸ್ತಕವನ್ನೂ ನಾನು ಓದಿದ್ದೆ ನು. 


ಸುಮಾರು ಅದೇ ಕಾಲದಲ್ಲಿ ಬ್ರಾಡ್ಜಾ ಸ್ಪರ್ಗಸ್ತ ರಾದರು. ಓಕಿಂಗ್‌ 
ಸ ಮಶಾನದಲ್ಲಿ ಅವರನ್ನು ಸಮಾಧಿ ಮಾಡಿದರು. ನಾನು. ಅಲ್ಲಿಗೆ ಹೋಗಿದ್ದೆ ಮೂ 
ಲಂಡನ್ನ ನಲ್ಲಿದ್ದ ಎಲ್ಲ ಭಾರತೀಯರೂ ಅಲ್ಲಿಗೆ ಬಂದಿದ್ದ ರೆಂದೇ ನನ್ನ್ನ ನೂಬಿಕೆ. 
ಮೃ ತೆರಿಗೆ ಅಂತ್ಯ ಮರ್ಯಾದಿಯನ್ನು ಸಲ್ಲಿಸಲು ಕೆಲವು "ವ odds ಅಲ್ಲಿ 
ಬಂದಿದ್ದ ರು. ಅಂತ್ಯಕ್ರಿಯೆಯನ್ನು ಮುಗಿಸಿಕೊಂಡು ಹಿಂದಿರುಗಿ ರೆಡು 
ವಾಗ್ಕ ದು ರೈಲ್ವೆ ನಿಲ್ದಾ ಇದಲ್ಲಿ ನಾವು ಕೈಲಿಗೆ ಕಾಯಬೇಕಾಯಿತು. 


ಗುಂಪಿನಲ್ಲಿದ್ದ ಒಬ್ಬ ಪ್ರಚಂಡ ನಾಸ್ತಿಕವಾದಿ. ಒಬ್ಬ ಪಾದರಿಯನ್ನು 
ಕಾಡತೊಡಗಿದ : 


ಸರಿ ಸ್ವಾಮಿ. ದೇವರು ಇದ್ದಾ ನೆಂದು ನೀವು ನಂಬುತ್ತೀರಿ, ಅಲ್ಲವೇ” 
ಆ ಸದ್ಗೃ ಹಸ್ಥ ಪಾದರಿ ಮೇಲು ಧ ನಿಯಲ್ಲಿ “ಹೌದು” ಎಂದು ಉತ್ತರವಿತ್ತರು. 


ನಾಸ್ತಿಕ, ಆತ್ಮ ವಿಶ್ವಾ ಸದ ಮುಗುಳು ನಗೆಯೊಂನಿಗೆ "ಭೂಮಿಯ 


ಸುತ್ತಳತೆ ೨೮೦೦೦ ಸ ಲಿ CHER ನೀವು ನಂಬುತ್ತೀರಿ ಅಲ್ಲವೆ : ?” ಎಂದು 
ಕೇಳಿದನು. 


“ಹೌದು.” 
“ಹಾಗಾದರೆ ಹೇಳಿ ನಿಮ್ಮ ದೇವರ ಅಳತೆ ಎಷ್ಟು 9) ಅವನೆಕ್ಲಿದ್ದಾನೆ ೪» 


“ನಾವು ಗ್ರಹಿಸುವುದು ಮಾತ್ರ ಆದರೆ, ಆತ ನಮ್ಮಿಬ್ಬರ ಹೃದಯ 
ದಲ್ಲಿಯೂ ಇದ್ದಾನೆ.? 


ಪ್ರಚಂಡ ನಾಸ್ತಿಕವಾದಿ, ಗೆಲುವಿನ ದೃಷ್ಟಿಯಿಂದ ನಮ್ಮ ಕಡೆ ನೋಡಿ 
ನನ್ನನ್ನು ಎಳೆಯೆ ಮಗುವೆಂದು ತಿಳಿಯಬೇಡಿ!” ಎಂದನು- 


ಪಾದರಿ ವಿನಯದಿಂದ ಮೌನನಾದನು. ಈ ಸಂವಾದ, ತಾಸ್ತಿಕ 
ವಾವದಲ್ಲಿ ನನಗಿದ್ದ ವಿರೋಧವನ್ನು, ಇನ್ನೂ ಹೆಚ್ಚಿ ಸಿತು. 


ಆತ್ಮಕಥೆ ೧೧೩ 


೨೧ 


ನಿರ್ಬ್ಜಲರಿಗೆ ಬಲ ರಾಮ 


ನಾನು ಹಿಂದೂ ಧರ್ಮದ ಮತ್ತು ಜಗತ್ತಿನ ಇತರ ಧರ್ಮಗಳ ಸ್ಕೂಲ 
ರಿಚ ಯವನ್ನು ಸಂಪಾದಿಸಿಕೊಂಡಿದೆ ರೊ, ಆಸತ್ತುಗಳಿಂದ ನನ್ನ ನ್ನು ಪಾರು 
ಡಲು ಅಸ್ಟೇ ಜಾನ ಸಾಕಾಗುವುದಿಲ್ಲ ವೆಂಬುದು: ನನಗೆ ಸಾಂ 
ತೂ. ತನ” ಕಷ್ಟ ಪ್ರಾಪ್ತವಾದಾಗ, ತನ ನನ್ನು ರಕ್ಷಿಸುವುದು ಯಾವುದೆ 

ಬುದರೆ ಸುಳಿವೂ ಜ್ಞಾನವೂ ಮ ಮನ್ಯನಿಗೆ, ಆ ವೇಳೆಯಲ್ಲಿ ಇರುವುದಿಲ್ಲ. 
ಆ ಮ ನಾಸ್ತಿ ತನಾದರೆ, ತಾನು ಸುರಕ್ಷಿತವಾಗಿ ಸಾರಾದುದು ಒಂದು 
ಆಕಸ್ಮಿಕ Re ಾವಿಸುತ್ತಾನೆ. ಆಸ್ತಿ ಕನಾದಕಿ ಅವನು “ದೇವರು ನನ್ನನ್ನು 
ಕಾಪಾಡಿದ? ಎನ್ನುತ್ತಾನೆ. ಈ ದೈವಭಕ್ತಿಯ ಮೂಲದಲ್ಲಿ ತನ್ನೆ ಧಾರ್ನಿಕ 
ವ್ಯಾಸಂಗ ಅಥವಾ ಆಧ್ಯಾತ್ಮ ಶಿಸ್ತು ಇದ್ದಿ ತೆಂದು ಅವನು ಕನ್ನ ಷ್ಟಿ 
ಹೊಳೆದೆತೆ ನಿರ್ಣಯ ಮಾಡಿಕೊಳ್ಳು ತ್ತಾನೆ. ಆದರೆ ಶಾನು ರಕ್ಷಿಕನಾದ ಆ 
ಗಳಿಗೆಯಲ್ಲಿ, ತನ್ನ ನ್ನ್ನ ಕಾಪಾಡಿದುದು ತನ್ನ ಆಧ್ಯಾತ್ಮ ಕಿಸ್ನೇ ಅಥವಾ ಬೇರೆ 
ಇನ್ನಾ ಪುದಾದರೂ' ಶಕ್ತಿ ಯೆ ಎಂಬುದು ಅವನಿಗೆ ತಿಳಿಯುವುದಿಲ್ಲ. ತನ್ನ 
ಆಧ್ಯಾತ್ಮ ಶಕ್ತಿಯ ಹೆಮ್ಮೆಯನ್ನು ಹೇಳಿಕೊಳ್ಳುವ ಯಾರಿಗೆ ತಾನೇ, ಆ ಶಕ್ತಿ, 
ಡೀನವಾಗಿ ಧೂಳಿನಲ್ಲಿ ಬಿದ್ದು ಹೊರಳುವುದು ಕಣ್ಣಿಗೆ ಕಂಡಿಲ್ಲ? ಅನುಭವ 
ವಿಲ್ಲದೆ ಸುಮ್ಮನೆ ಧರ್ಮದ ಜ್ಞಾ ನವನು ಮಾತ್ರ ಹೊಂದಿರ.ವುದು, ಅಂತಹ 
ಪೆಸಿಣಿ ಸಮಯೆಗಳಲ್ಲಿ ಬರಿಯ ಚಟ್ಟ ನಂತೆ (ಧಾನ್ಯ ವಲ್ಲ) ಅಗುತ್ತದೆ. 


ಧರ್ಮದ ಬರಿಯ ತಿಳಿವಳಿಕೆ ನಿರುಪಯೋಗ, ಎಂಬುದು ಇಂಗೆ 1 ಂಡಿನೆಲ್ಲಿ 

ನನಗೆ ಮೊದಲು ಗೊತ್ತಾಯಿತು. ಅದಕ್ಕೆ ಮುಂಚೆ ಅಂತಹ ಸಂಕಟಿಗಳಿಂದ 

ಸಾನು ರಕ್ಷಿತನಾದುದು ಹೇಗೆ ಎಂದು ಹೇಳಲಾರೆನು. ಆಗ ನಾನು ಇನೂ 

ಸಣ್ಣ ವನಾಗಿದ್ದೆನು. ಆದಕಿ ಈ ವೇಳೆಗೆ ನನ್ನ ವಯಸ್ಸು ಇಸ್ಪತ್ತಾಗಿತ್ತು ; 
ಪತಿಯಾಗಿ, ತಂದೆಯಾಗಿ ನನಗೆ ಸ್ವಲ್ಪ ಅನುಭವವೂ ಉಂಟಾಗಿತ್ತು. 


ನನಗೆ ಜ್ಞಾ ಸಕವಿರುವೆ ಮಟ್ಟಿ ಗೆ, ನಾನು ಇಂಗೆ ಂಡಿನಲ್ಲಿಡ್ಡ ಕೊನೆಯ್ಯ 
ವರ್ಷಡೆನ್ಲ (೧೮೯೦) ಪೋಟ್ಸ್‌ ೯ಮರ್ತ್‌ಲ್ಲಿ ಒಂದು ಶಾಕಾಯಾರಿ ಸಮ್ಮೇಳನ 
& 


| ೩೬ 


ಗ 


ಇ ಜಾ MS, 


೧೧೪ ಗಾಂಧೀ ಗ್ರಂಥಮಾಲೆ 


ನಡೆಯಿತು. ಅಲ್ಲಿಗೆ ಹೋಗಲು ನನಗೂ ಭಾರತದ ಜ್ವರ ಮಿತ್ರರಿಗ 
ಆಹ್ವಾನ ಬಂದಿತ್ತು. ನಾವು ಅಲ್ಲಿಗೆ ಹೋಣಿವು. ಪೋರ್ಟ್ಸ್‌ಮತ 
ದೊಡ್ಡ ರೇವುಪಟ್ಟ ಣ. ಅಲ್ಲಿ ನಾವಿಕರ ಜನಸಂಖೆ ಬ್ಯ ಹೆಚ್ಚು. ಅನೀತಿಯ: 
ರಾದ ಅನೇಕ ಸಿ ಸೀಯರ ಮನೆಗಳು ಅಲ್ಲಿ ಇನೆ. ಆ ಸ್ತ್ರೀಯರು ಜಾರೆಯರ] 

ರತಿಯೆರೂ ಅ. ಸ್ವಾಗತ ಸಮಿತಿಯವರಗೆ ಅಷೊಂಡೂ ಗೊತ್ತಿರಲಿಲ್ಲವೆಂ2 
ತ್ತ ೇಕಾದುದೇ ಇಲ್ಲು ಒಂದೆರಡು ದಿನ ಇದ್ದು ಹೋಗುವ ನಮ್ಮಂತ 
ಪ್ರಯಾಣಿಕರಿಗಾಗಿ, ಪೊ ಬಟ್ಸ್‌ ೯ಮತ್‌ ನಂತಹ ದೊಡ್ಡ ನಗರದಲ್ಲಿ ಎಷ 
ವಾದ ವಸತಿ ಯಾವುದು, ಯನಿವುದು ಯೋಗ್ಗವೆಲ್ಲ ಎಂಬುದನ್ನು ಗೊ 
ಪಡಿಸುವುದು ಕಷ್ಟವಾಗುತ್ತಿದ್ದಿತು. ಲ 


ನಾವು ಸಮ್ಮೇಳನದಿಂದ ಸಂಜೆಗೆ ನಮ್ಮ ಬಿಡಾರಕ್ಕೆ ಹಿಂದಿರುಗಿಷೆನ 
ಊಟವಾದ ಮೇಲೆ ನಾವು ಇಸ್ಪೀಟ್‌ ಆಡಲು ಕುಳಿತೆವು, ನಮ್ಮ ಜತೆ 
ಮನೆಯ ಯಜಮಾನತಿ ಸಹ ಸೇಂಕೊಂಡಳು. ಇಂಗ್ಲೆಂಡಿನಲ್ಲಿ ಸದ 
ಸ್ಮರ ಮನೆಯ ಮಹಿಳೆಯರೂ ಸಹ್ಯ ಹೀಗೆ ಗಂಡಸರೊಂದಿಗೆ ೫ 
ಸೇರುವುದು ಪದ್ಧತಿ. ಎಲ್ಲ ಆಟಗಾರರೂ ಸ್ವಾಭಾವಿಕವಾಗಿ ವಿನೋದ 
ಮಾತುಗಳ ನನ್ನಾ ದುತ್ತಾರೆ. ಆದರೆ ಇಲ್ಲ ನನ್ನ ಮಿತ್ರರೂ ಮನೆಯೆ ಯ 
ಮಾನಿಯೂ ಅಶ್ಲೀಲವಾದ ವಿನೋದವನ್ನು ಪ್ರಾರಂಭಿಸಿದರು. ನನ್ನ ಮಿತ 
ಈ ವಿನ್ಯಿಯಲ್ಲಿ ಪ್ರವೀಣ ಎಂಬುದು ನನಗೆ ತಿಳಿದಿರಲಿಲ್ಲ. ನನಗೂ: ಅದ 
ರುಚಿ ತೋರಿ ನಾನೂ ಆ ವಿನೋದದನ್ಲಿ ಸೇರಿಕೊಂಡೆನು. ನಾನು ಮಿತಿಯನ 
ಪಾಹಿ ಇಸ್ಪೀಟನ್ನು ಅವರಿಗೇ ಬಿಟ್ಟು ದುತ್ಸೈ (ಸೈಯನ್ನ ಇನ್ನೇನು ಪ್ರಾರಂಃ 
| ಬೇಕು ಎನ್ನು ವಷ್ಟರಲ್ಲಿ ಜೀವರು, ಬ ಸನ್ನಿ ತ ರಾಜಿ ಈ ಪವಿತ್ರವ: 
' ಎಚ್ಚರಿಕೆಯನ್ನು ನಹೊಂಡಿಸಿದನು. “ಈ ಪಿಶಾಚಿ ನಿನ್ನ ಮನಸ್ಸನ್ನು : ಇ 
ಹೆಸಿಕ್ಕಿತು! ಇಲ್ಲಿಂದ ನಡೆ. ಓಡು” ಎಂದು. 
| 


ನನಗೆ ನಾಚಿಕೆಯಾಯಿತು. ಎಚ ರಗೊಂಡಿನು. ಬಜ 
: ೪ ಮಿತ್ರನಿಗೆ ಕೃತಜ್ಞತೆಯನ್ನು - ಆರ್ಷಿಸಿತಿನು ೬ ಭ್‌ 
ಎದುರಿಗೆ ಕೆಗೆಮುಕೊಂಡಿದ್ದ ಪತಿತ ಇಕಿ ಸ 


ಚಿಟ್ಟು ಓಡಿದೆವು. ನಾನು ನಡುಗುತ್ತಿದೆ. ನು. ಎನೆ ಡೆವಡವನೆ ಬಡಿದು 
ಕೊಳ್ಳುತ್ತಿದ್ದಿಶು ಬೇಟೆಗಾರನ ಕೈಯಿಂದ ಶ್ರಿ ಸಿಸೊಂಡ ಪ್ರಾಣಿಯೂತೆ 
ಡಿದೆಮು 

ನನ್ನ ಹೊಡೆತಿಯ ಹೊರಶಾಗಿ, ಬೇರೊಬ್ಬ ಸ್ತ್ರೀಯಿಂದೆ ನಾನು 
ವಿಕಾರಕ್ಕೆ ವಶನಾಮದು ಅದೇ ಮೊಡಲು. ಆ ರಾತ್ರಿ ನನಗೆ ನಿಪ್ರಿಬರೆಲಿಲ್ಲ. - 
ಬಗೆಬಗೆಯ ಯೋಚನೆಗಳು ಮನಸ್ಸನ್ನು ಕಾಡ ತ್ತಿದ್ದವು. ಮನೆಯನ್ನು 


ಹೋಗಪಿ ? ಊರತ್ನೈ ಬಿಟ್ಟು ಓಡಲಿ * ನಾನು ಎನ್ಲಿದ್ದೇನೆ ? ನನ್ನ್ನ 

ನಿನ್ನ್ನ ಸಾ ಧೀನದಲ್ಲಿಲದಿದ್ದ ಲ ಲಿ ಏನೇನು ಆಗಿ ಶೋ ಗೆಬಹುದಾಗಿದಿ ತು 7 
ಪ ಮೂಡೆ" ನಾನು ಬಹಳ ಎಚ್ಚರದಿಂದ ಇರಬೇಕೆಂದು ನಿಶ್ಚ ಯಿಚಿತು. 
ಮನೆಬಿಟ್ಟು ಹೊರಕ್ಕೆ ಹೋಗಬಾರದು; ಆದೆರೆ ಪೋರ್ಟ್ಸ್ಸ್‌ಮತ್‌ ನಗರವನ್ನೇ 
ನಿಸದೇಕು. ಶಾಕಾಹಾರಿ ಸಮ್ಮೇಳನ ಎರಡು ದಿನಗಳಿನಿಂತ ಪೆಚ್ಚು ಕಾಲ 
ಹೌಚೂಷುರಳಿತರಿಲ್ಲ. ಮರುದಿವಸ ಸಂಜೆ ನಾನು ಪೋರ್ಟ್ಸ್ಸ್‌ಮತ್‌ ನಿಂದ 
ಕೊರಟಿನೆಂದೂ, ನನ್ನ ಮಿತ್ರರು ಇನ್ನೂ ಕೆಲವು ದಿನಗಳ ವಸ್ಟಿಿ ಅಲ್ಲಿಯೇ 
ಉಳಿದೆರೆಂದೂ ನನ್ನ ನತು. 


ಆಗ ನನಗೆ ಧರ್ಮವೆಂದರೇನು? ಈಶ್ವರ ಹೇಗಿದ್ದಾ ಫೆ? ಆತ ನಮ್ಮ 
ಅಂತರಂಗದಲ್ಲಿ ಸೇಗೆ ಕೆಲಸ ವಾಡುತ್ತಾ ಸೆ ? ಇದಾವುದೂ ತಿಳಿದಿರಲಿಲ್ಲ. 
ಹಗೆ ದೇವರು ನನ್ನನ್ನು ರೆಕ್ಷಿಸಿದೆನೆಂದೆ ಮಾತ್ರ ನಾನು ಅಸ್ಪಸ್ಯ ಸ್ವವಾಗಿ ತಳಿದು 
ಓೊಂಡೆನು. ಎಲ್ಲ ಸಂಕಟ" ಸಮೆಯಗಳ್ಲಿಯೊ ಆತ ನನ್ನೆ: ನು ರಕ್ಷಿಸಿದ್ದಾನೆ. 
ಪೇವರು ನನ್ನೆನ್ನು ರಕ್ಷಿಸಿದೆನ ಎಂಬ ವಾಕ್ಯದಲ್ಲಿ ಇಂದು. ಮೊದಲಿಗಿಂತ 
ನಗೆ ಹೆಚ್ಚು” ಅರ್ಥ 'ಕಾಣುತ್ತಿ ರೆಯೆಂಬುದು ನಿಶ್ಚಯ. ಆದೆರೂ ಅದರ 
ರ್ಣ ಅರ್ಥವನ್ನು ನಾನು “ನ್ನೂ ಗಹಿಸಿಸ್ಲನೆಂದೇ ನನ್ನ ಭಾವನೆ, 
ಡಾ ದೆ ಅನುಭವಗಳಿಂದ. ಮಾತ್ರವೇ ಈ ವಿಚಾರದಲ್ಲಿ ಇನ್ನೂ ಹೆಚು 
ಎ ಸ ಧ್ಯ ಆಡ ನನ್ನೆ ಎಲ್ಲ ಅಧ್ಯಾತ್ಮಿಕ ಅವತು ಗಳಲ್ಲಿಯೂ ವಶೀ 
೨, ಸೊಖ್ನೆಗಳನ್ನು 'ನೆಡೆಸುವುದೆಲ್ಲಿ, ರಾಜಕೀಯದಲ್ಲಿ--ರೀವರಃ 


ಜಡ ಹೇಳಬಲ್ಲೆ ನು. ಪೂರ್ಣ ನಿರಾಸೆಯಾಗಿ 


ಕೊರ ಗದ ಗಳು ಇ ಸಾ ಗ 


ಗೆ 2 Ad " ಇ 
ಡ್‌ KB po 
ಹ್‌ ಜ್‌] 


ತ್‌ ಡು 
A ನ ನ 
ಕ pS pe py 


SE 
ತೆ ಗಜ ಬಗ್‌ತ 


೧೧೬ ಗಾಂಧೀ ಗ್ರಂಥಮಾಲೆ 


€ಂದಲೋ ಹೇಗೋ ಸಹಾಯ ಬಂದು ಒದಗುವುದೆಂಬುದು ನನ್ನ ಅನುಭವ, 
ಓನ ಸ್ತುತಿ, ಪ್ರಾರ್ಥನೆ, ಉಪಾಸನೆ ಬರಿಯ ಅಂಧವಿಶ್ವಾಸವಲ್ಲ ; 
ಅವು ನನ್ನು ಆಹಾರ, ಪಾನೀಯ, ಕುಳಿತಿರುವುದು, ನಡೆದಾಡುವುದು, ಈ 
ಎಲ್ಲ ಕಾರ್ಯಗಳಿಗಿಂತ ಹೆಚ್ಚು ವಾಸ್ತವ, ಅವೇ ಸತ್ಯ; ಉಳಿಡುವುಗಳೆಲ್ಲ 
ಅಸತ್ಯ ಎಂದು ಹೇಳುವುದೂ ಅತಿಶಯೋಕ್ತಿಯಲ್ಲ. 

ಇಂತಹ ಉಪಾಸನೆಯೂ ಪ್ರಾರ್ಥನೆಯೂ ಬರಿಯ ವಚನ ವೈಭವವಲ್ಲ. 
ಅದರ ಮೂಲ, ಕಂಠವಲ್ಲ, ಹೈದಯ. ಆದುದೆರಿಂದ ನಾನು ಪ್ರೇಮದ 
ಹೊರತು ಮತ್ತೀನೂ ಇಲ್ಲದಿರುವ ಹೃದಯ ಪಾರಿಶುದ್ದ ತೆಯನ್ನು ಸಂಪಾದಿಸಿ 
ಕೊಂಡರೆ, ಹೃದಯ ತಂತಿಗಳನ್ಸೈಲ್ಲ ಸುಸಂಘಟತವಾಗಿ ಇಟ್ಟುಕೊಂಡರೆ, ಆಗ 
ಹೈದಯಗಿಂಡ ಹೊರಡುವ ಸ್ವರ ಗಗನಗಾಮಿಯಾಗುವುದು. ಪ್ರಾರ್ಥನೆಗೆ 
ನಾಲಿಗೆಯ ಆವಶ್ಯಕತೆ ಇಲ್ಲ. ಅದು ಸ್ವಭಾವದಿಂದಲೇ ಅದ್ಭುತ ವಸ್ತು; 
ಇಂದ್ರಿಯ ವ್ಯಾಪಾರಕ್ಕೆ ಒಳಪಟ್ಟುದಲ್ಲ. ಹೈದಯವನ್ನು ವಿಕಾರರೂಪದ 
ಕಶ್ಮಲದಿಂದ ಶುದ್ಧಿ ಗೊಳಿಸ ಬೇಕಾದರೆ ಉಪಾಸಕೆಯೇ ಜೀವನ ರುರಿ ಎಂಬು 
ದರಲ್ಲಿ ನನಗೆ ಸ್ಟೆಲ್ಸವೂ ಸಂಶಯವಿಲ್ಲ. ಆದರೆ ಇದರೊಡನೆ ಪೂರ್ಣವಾದ 
ನಮ್ರತೆ ಬಿಕಿಯಜೀತು. 


೨೨ 
ನಾರಾಯಣ ಹೇಮಚಂದ್ರ 

ಸುಮಾರು ಇದೇ ಸಮಯಕ್ಕೆ ನಾರಾಯಣ ಹೇಮುಚಂದ್ರ ಇಂಗ್ಲೆಂಡಿಗೆ 
೫ ನಾನು ಆತನೊಬ್ಬ ಗ್ರಂಥಕರ್ತನೆಂದು ಕೇಳಿಪ್ದಿ ನು. ಭಾರತೀಯ 
ಹುತ್ತ (ಯ ಸಂಘದ (National Indian Association) ಶ್ರೀಮತಿ 
ಸ್ಕ್ಯಾನಿಂಗ್‌ ಎಂಬಾಕೆಯ ಮನೆಯಲ್ಲಿ ನಾವು ಸಂಧಿಸಿದಿವು. ವಾಸ 
ಓತ 4. ಸರಳನಾಗಿ ವಿಳನವಾಗದ ವ್ಯಕ್ತಿ ಎಂಬುದು ಶ್ರೀಮತಿ 
ಮ್ಯಾನಿಂಗ್‌ಗೆ ತಿಳಿದಿದ್ದಿತು. ನಾನು ಜವಳ. “ಮನೆಗೆ ಹೋದಾಗಲೆಲ್ಲ 
ಚಾಯಿಗೆ ಬೀಗ] ಹಾಕಿಕೊಂಡು ಕುಳಿತಿರುತ್ತಿದ್ದೆನು. ಯಾರಾದರೂ ನನ್ನ್ನ ನ್ನ್ನ 
ಸಾತನಾಡಿಸಿದರೆ ಮಾತ್ರ ಮೂತನಾಡುತ್ತಿದ್ದೆ ನು. ಇಲ್ಲದಿದ್ದರೆ ಪಡ 
ಇಲ್ಲ. ಆಕೆ ನನ್ನನ್ನು ನಾರಾಯಣ ಹೇಮಚಂದ್ರನಿಗ ಸಂಚಯ ಮಾಡಿಸಿ 


ಆತ್ಮಕಥೆ ೧೧೭ 


ಕೊಟ್ಟಳು. ಆತನಿಗೆ ಇಂಗ್ಲೀಷು ಬರುತ್ತಿರಲಿಲ್ಲ. ಆತನ ಉಡುಪು 
ವಿಚಿತ್ರವಾಗಿದ್ದಿತು ; ಒಡ್ಡೊಡ್ಡಾದ ಒಂದು ಷರಾಯ್ಕಿ, ಸುಕ್ಪ್ಪದ ಮಾಸಿದ 
ಪಾರಸೀ ಮಾದರಿಯ ಒಂದು ಕಂದು ಬಣ್ಣದ ಕೋಟು. ನೆಕ್‌ಟಿ, ಕಾಲರ್‌ 
ಇಲ್ಲ; ಉಣ್ಣೆಯ, ಕುಚು ಇರುವ ಕುಲಾವಿ. ಆತ ಉದ್ದವಾದ ಗಡ ವನು 

keg ೪ ೪s ಎ ಇ ಷೆ 
ಚಿಳೆಸಿದ್ದನು. 

ಆತನದು ಸಾಧಾರಣ ಆಕೃತಿ, ಕಡಿಮೆ ಎತ್ತರ. ಅವನ ಮೆಂಡಾದ 
ಮುಖದಲ್ಲಿ ಸಿಡುಬಿನ ಕಲೆಗಳಿದ್ದವು. ಮೂಗು ಚೂಪಾಗಿಯೂ ಇರಲಿಲ್ಲ, 
ಮೊಂಡಾಗಿಯೂ ಇರಲಿಲ್ಲ. ಅನನು ಯಾವಾಗಲೂ ಕೈಯಿಂದ ಗಡ್ಡವನ್ನು 
ನೀವಿಕೊಳ್ಳು ತ್ತಿದ್ದನು. 

ನಾಗರಿಕ ಉಡುಸನ್ನು ಧರಿಸಿದೆ ಸಭ್ಯ ಸಮಾಜದ ನಡುವೆ ಹೀಗೆ 
ವಿಚಿತ್ರವಾದ ಉಡುಪು ಧರಿಸುವ ವ್ಯಕ್ತಿಯ ಕಡೆಗೆ ಎನ್ಲರ ದೃಷ್ಟಿಯೂ 
ಕ್‌ರಿಯುವುದು ಸಾ ಎಭಾವಿಕವೇ ಆಗಿದ್ದಿತು. 

ನಾನು ಆತನಿಗೆ ಹೀಗೆ ಹೇಳಿದೆನು. “ನಿಮ್ಮ್ಮ ನಿಷಯ, ನಾನು 
ಬಹಳ ಕೇಳಿದ್ದೆ "ನೆ. ನಿಮ್ಮ ಬರವಣಿಗೆಗಳಲ್ಲಿ ಕೆಲವನ್ನೂ ಓದಿದ್ದೇನೆ. 
ನೀವು ದಯವಿಟ್ಟು ನನ್ನಲ್ಲಿಗೆ ಬಂದರೆ ನನಗೆ ಬಹಳ ಸಂಶೋಷ.? 

“ಆಗಲಿ. ನೀವು ಇರುವುದು ಎಲ್ಲಿ?” 

“ಸ್ಟೋರ್‌ ಸ್ಟ್ರೀಟ್‌ ಎಂಬಲ್ಲಿ” 

“ಹಾಗಾದರೆ ನಾವು ನೀವೂ ನೆರೆಹೊರೆಯವರು. ನಾನು ಇಂಗ್ಲಿ (ಸನ್ನು 
ತಲಿಯಚೇಕೆಂದಿದ್ದೇನೆ. ನೀವು ಹೇಳಿಕೊಡುವಿರಾ ?” 

“ನನ್ನ ಕೈಲಾದಸ್ಟನ್ನು ನಿಮಗೆ ಹೇಳಿಕೊಡಲು ನನಗೆ ಸಂತೋಷ, 
ನನ್ನ್ನ ಎಲ್ಲ ಪ್ರಯತ್ನಗಳನ್ನೂ ಮಾಡುತ್ತೇನೆ. ಬೇಕಾದರೆ ನಾನೇ ನೀನಿರು 
ವಲ್ಲಗೆ ಬರುತ್ತೇನೆ.” 

“ಬೇಡಿ, ನಾನೇ ನೀವಿರುವಲ್ಲಿಗೆ ಬರುತ್ತೇನೆ. ಜತೆಯಲ್ಲಿ ಒಂದು 
ಭಾಷಾಂತರದ ಅಭ್ಯಾಸದ ಪುಸ್ತ ಕವನ್ನೂ ತರುತ್ತೇನೆ.” 

ನಾವು ಒಬ್ಬರನೊಬ್ಬರು ಬೇಟಿಯಾಗುವುದನ್ನು ಗೊತ್ತುಮಾಡಿ 
ಕೊಂಡಿವು. ಜಾಗ್ರತೆಯಾಗಿಯೇ ನಾವು ಆಪ್ತ ಗೆಳೆಯರಾಜಿವು. 

ನಾರಾಯಣ ಹೇಮಚಂದ್ರನಿಗೆ ವ್ಯಾಕರಣ ಏನೂ ಗೊತ್ತಿರಲಿಲ್ಲ. 


೧೧೮ ಗಾಂಧೀ ಗ್ರಂಥಮಾಲೆ 


ಅವನಿಗೆ “ಕುದುರೆ” ಕ್ರಿಯಾಸದ. 4 ಓಡು? ಎಂಬುದು ನಾಮೆಸದ. 
ಅಂತಹ ಇನ್ನೂ ಅನೇಕ ವಿನೋದ ಸಂಗತಿಗಳು ನನಗೆ ಜಾ ಪಕನಿಸೆ. 


ಇ 
ಆದರೆ ಆತ ತನ್ನ ಅಜ್ಞಾನಕ್ಕೆ ಹೆದೆರುವೆ ಮನುಷ್ಯನಾಗಿರಲಿಲ್ಲ. ಸ 


ತನ್ನ ಅಲ ಜ್ಞಾನ, ಆತನ ಮೇಶೆ ಯಾವ ಪರಿಣ ಹಾರುತ ವನ್ನೂ ಮಾಡಲಾರದೆ 
ಜಟ ತನ್ನ ವ್ಯಾಕರಣದ ಅಜ್ಜಾ ನ ತನ್ನ ನಾಚಿಕೆಯ ಸವ 
ಅವನು ಎಂದಿಗೂ ಭಾವಿಸಿರಲಿಲ್ಲ. 

ಆತ, ಪೂರ್ಣ ಟಔದಾಸೀನ ನ್ಯದಿಂದ ನನಗೆ ಹೀಗೆ ಹೇಳಿದನು : “ನಾನು 
ನಿನ್ನ ಹಾಗೆ ಎಂದೂ ಶಾಲೆಗೆ ಹೋದವನಲ್ಲ. ನನ್ನ್ನ ವಿಚಾರಗಳನ್ನು ವ್ಯಕ್ತ 
ಸಡಿಸಲು ವ್ಯಾಕರಣದ ಅವಶ್ಯಕತೆ ನನಗೆ ಎಂದೂ ಉಂಟಾಗಿಲ್ಲ. ೨ದಿರಲಿ, 
ನಿನಗೆ ವಂಗಭಾಷೆ ಗೊತ್ತಿಡೆಯೆ?” ಎಂದೆ. “ನನಗೆ ಗೊತ್ತಿದೆ. ನಾನು ವಂಗನೇಶ 
ದಲ್ಲಿ ತಿರುಗಾಡಿದ್ದೇನೆ. ಮಹರ್ಷಿ ದಬೇವೇಂದ್ರನಾಥರ ಕೃತಿಗಳನ್ನು 
ಗುಜರಾತಿ ಮಾತನಾಡುವವರಿಗಾಗಿ ಅನುವಾದ ಮಾಡಿಕೊಟ್ಟಿರುವವನು 
ನಾನು. ಇತರ ಅನೇಕ ಭಾಷೆಗಳಲ್ಲಿರುವ ಕೃತಿ ತಿರತ್ತೆಗಳೆನ್ಸ್ಟು ಗುಜರಾತಿಗೆ 
ಅನುವಾದಿಸಬೇಕೆಂಬುದು ನನ್ನ್ನ ಆಸೆ. ನನ್ನ ಅನುವಾದೆ ಬರಿಯ ಶಬ್ದಕ್ಕೆ 
ಶಬ್ದ ವಲ್ಲವೆಂಬುದು ನಿನಗೆ ಗೊತ್ತಿದೆ. ಮೂ.ದ ತಿರುಳನ್ನು ಜಮಾನ 
ದಲ್ಲಿ ತಿಳಿಸಿದರೆ ನನಗೆ ಅಷ್ಟು ಸಾಕು. ಹೆಚ್ಚು ಜ್ಞಾನವಿರುವ ಇತರರು 
ಮುಂದಿ ಇದಕ್ಕಿಂತ ಉತ್ತಮವಾಗಿ ಮಾಡಬಹುದು. ಆದರೆ ವ್ಯಾಕರಣದ 
ಸಹಾಯವಿಲ್ಲನಿ ನಾನು ಮಾಡಿರುವಷ್ಯರಿಂದೆ, ನನಗೆ ಸಮಾಧಾನವಾಗಿದೆ. 
ನನಗೆ ಮರಾಠಿ, ಹಿಂದೀ, ಬಂಗಾಳೀ ಇನು ಗೊತ್ತು .. ಈಗೆ ಇಗಗ್ನಿಷನ್ನು 
ಕಲಿಯಲು ಪ್ರಾರಂಭಿಸಿ್ದೀನೆ. ನನಗೆ ಬೇಕಾದುದು ಶಬ್ದಸಂನತ್ತು. 
ನನ್ನ ಆಸೆ, ಇಷ್ಟಕ್ಕೆ ಕೊನೆ ಎಂದು ಭಾವಿಸಬೇಡ ಫ್ರಾನ್ಸಿಗೆ ಹೋಗಿ 
ಫ್ರೆಂಚ್‌ ಭಾಷೆಯನ್ನ ಕಲಿಯಬೇಕೆಂದಿದ್ದೀನೆ. ಆ ಭಾಷೆಗೆ ದೊಡ್ಡ 
"ಸಾಹಿತ ಭಂಡಾರವಿಪಿಯೆಂದು ಫೇಳಿ ದ್ದೇನೆ. ಸಾಧ್ಯವಾದರೆ ಜರ್ಮನಿಗೂ 
Si ಅಲ್ಲಿ ಜರ್ಮನ್‌ ಭಾಷೆಯನ್ನು ಕಲಿಯುತ್ತೇನೆ.” ಹಿಗೆ ಆತ 
ನಿಲುಗಡೆಯೇ ಇಲ್ಲದಂತೆ ಮಾತನಾಡುತ್ತಿದ್ದನು. ಪರಭಾಸೆಗಳಿನು 
ಕಲಿಯುವುದಕ್ಕೂ ಬೇಶಸಂಚಾರಕ್ಕೂ ಆತನಿಗೆ ಅಮಿತವಾದ ಉತ್ಸಾ ತ 
ವಿದ್ದಿತು. | ಸ್ಥ 


& 


ಆತ್ಮಕಥೆ ೧೧೯ 


"ಹಾಗಾದರೆ ನೀವು ಅಮೆರಿಕಕ್ಕೂ ಹೋಗುವಿರಿ?” *ಥಿಜವಾಗಿಯ್ಕೂ 
ಸನೀನ ಜಗತ್ತ ನ್ನ್ನ ನೋಡದೆ ಹಿಂದೂಸ್ಥ್ಯಾನಕ್ಕೆ ಹಿಂದಿರುಗುವುದು ಹೇಗೆ 
ಸಾಧ್ಯ ಕ 

“ಸರಿ. ಆದರೆ ಇದಕ್ಕೆಲ್ಲ ಹಣವನ್ನು ಎಲ್ಲಿ ತರುತ್ತೀರಿ? 

“ನನಗೆ ಹಣ ಏಕೆ ಬೇಕು? ನಾನು ನಿನ್ನಂತೆ ಸೊಗಸುಗಾರನಲ್ಲ. 
ಅಲ್ಪ ಆಹಾರ, ಅಲ್ಬವಸ್ತ್ರ, ಇವು ನನಗೆ ಸಾಕು. ಅದಕ್ಕೆ, ನನ್ನ ಪುಸ್ತಕ 
ಗಳಿಂದೆ ಬರುವ ಹಣವೂ ನನ್ನ ಸೆ (ಹಿತರು ಕೊಡುವೆ ಹಣವೂ ಸಾಕಾಗುತ್ತದೆ. 
ನಾನು ಯಾವಾಗಲೂ ಮೂರನೆಯ ತರಗತಿಯಲ್ಲಿ ಪ್ರಯಾಣ ಮಾಡುತ್ತೇನೆ. 
ಅಮೆರಿಕಾಕ್ಕೆ ಹೋಗುವಾಗ ಡೆಕ್‌ನಲ್ಲಿ ಪ್ರಯಾಣ ಮಾಡುತ್ತೇನೆ.” 

ನಾರಾಯಣ ಹೇಮುಚಂದ ನ ಸರಳತೆ ಅವನಿಗೇ ನಿಶಿ ೈವಾಗಿದ್ದಿ ತು, 
ಅವನ ನಿಷ್ಕಾಪಟ್ಯವೂ ಅದಕ್ಕೆ ಸಮಾನವಾದುದಾಗಿದ್ದಿ ತು» ತಾನೊಬ 
ಡೊಡ್ಡ ಬರಹಗಾರ ಎಂಬ ಹೆಮ್ಮೆ ಅವನಿಗೆ ಸ್ವ ಲ್ಪ ಇದ್ದಿತು. ಅದರ ಹೊರತು 
ಅವನಿಗೆ ಸ ಲ್ಬವೂ ಗರ್ವವಿರಲಿಲ್ಲ. 

ಚ ನಿತ್ಯ ಸಂಧಿಸುತ್ತಿದ್ದೆ ವು. ನನ್ಮಿಬ್ಬರ ವಿಚಾರ ಮತ್ತು 
ಕಾರ್ಯಗಳಲ್ಲಿ ಬಹುಮಟ್ಟಿನ ಸಮಾನತೆಯಿದ್ದಿ ತು. ನಾವಿಬ್ಬರೂ ಶಾಕಾ 
ಹಾರಿಗಳಾಗಿದ್ದೆ ವು. ನಾವಿಬ್ಬರೂ ಅನೇಕ ವೇಳೆ ಒಟ್ಟಿಗೇ ಊಟಮಾಡು 
ತಿದ್ದವು. ವಾರಕ್ಕೆ ೧೭ ಹಿಲಿಂಗ್‌ ವೆಚ್ಛದಲ್ಲಿ ನನ್ನ್ನ ಅಡಿಗೆಯನ್ನು ನಾನೇ 
ಮಾಡಿಕೊಳ್ಳು ತ್ತಿದ್ದ ಕಾಲ ಅದು. ಕೆಲವು ವೇಳೆ ನಾನು ಆತನ ಕೊಠಡಿಗೆ 
ಹೋಗುತ್ತಿ ಡ್ಜಿ ನು. ಇನ್ನು ಕೆಲವು ವೇಳೆ ಆತ ನನ್ನ ಕೊಠಡಿಗೆ 
ಬರುತ್ತಿದ್ದನು. ನಾನು ಇಂಗ್ಲಿಷರ ಪದ್ಧತಿಯಲ್ಲಿ ಅಡಿಗೆ ಮಾಡುತ್ತಿಸ್ಸೆನು. 
ಭಾರತೀಯ ಅಡಿಗೆಯ ಹೊರತು ಮತ್ತಾವುದೂ ಆತನಿಗೆ ರುಚಿಸುತ್ತಿರ 
ಲಿಲ್ಲ. ಜೇಳೆಸಾರು ಇಲ್ಲದಿದ್ದರೆ ಆತನಿಗೆ ಆಗುತ್ತಲೇ ಇರಲಿಲ್ಲ. ನಾನು 
ಯಾವಾಗೆರ8ಕಡ ಕೆಂಪು "ಮೂಲಂಗಿಯ ಹುಳಿಯನ್ನು ಮಾಡುತ್ತಿದ್ದೆನು, 
ಅದನ್ನು ನೋಡಿ ಆತ “ಇಸೇ ನಿನು ನಿನ್ನ ರುಚಿ 93: ಎಂದು ಕನಿಕರ 
'ಪಡುತ್ತಿ ದ್ದ ನು, ಒಂದು ಸಲ ಎಲ್ಲಂದಲೋ ಕಷ್ಟಪಟ್ಟು ಅಲಸಂದೆಯನ್ನು 


| ಸಂಪಾದಿಸಿ ಅಡಿಗೆ ಮಾಡಿ ನನಗೆ ತಂಡುಳೊಟ್ಟನು. ನಾನು ಅದನ್ನು 


೧೨೦ ಗಾಂಧೀ ಗ್ರಂಥಮಾಲೆ 


ಸಂತೋಷದಿಂದ ತಿಂದೆನು. ಅಲ್ಲಿಂದ ಮುಂಡೆ ನಾವು ಒಬ್ಬ ರಿಗೊಬ್ಬ ರು ತಿಂಡಿ 
ಸದಾರ್ಥಗಳ ಳನ್ನು ಕೊಟ್ಟು "ಕಿಗೆದುಕೊಳು ವುದು ಬುಸು ನೆ ತಿಯೇ 
ಆಯಿತು. ನೌನು ಹೊಳೆ ರುಚಿ ತಿಂಡಿಗಳನ್ನು ತೆಗೆದುಕೊಂಡು “ಹೋಗಿ 
ಆತನಿಗೆ ಕೊಡುತ್ತಿದ್ದೆನು. ಆತನು ಮಾಡಿದುದನ್ನು ನನಗೆ ತಂದುಕೊಡು 
ತ್ತಿದ್ದನು. 

ಆಗ ಕಾರ್ಡಿನಲ್‌ ಮ್ಯಾನಿಂಗ್‌ರೆ ಹೆಸರು ಎಲ್ಲರೆ ಬಾಯಿಯಲ್ಲಿಯೂ 
ಇದ್ದಿತು. ಜಾನ್‌ಬರ್ನ್ಸ್‌ ಮತ್ತು ಕಾರ್ಡಿನಲ್‌ ಮ್ಯಾನಿಂಗರೆ ಪ್ರಯತ್ನ 
ದಿಂದ, ಬಂದರಿನ ಕೂಲಿಗೆಳ ಮುಷ್ಕರ ಬಹು ಬೇಗ ಮುಕ್ತಾಯೆಗೊಂಡಿದ್ದಿತು. 
ಕಾರ್ಡಿನಲ್‌ ಮ್ಯಾನಿಂಗ್‌ರ ಸರಳತೆಯನ್ನು ಕುರಿತು ಡಿಸ್ರೇಲಿಯ ಹೊಗ 
ಳಿಕೆಯ ಮಾತುಗಳನ್ನು ನಾನು ನಾರಾಯಣ ಹೇಮಚಂದ್ರನಿಗೆ ಹೇಳಿದೆ" 
ಅವನು “ಹಾಗಾದರೆ ನಾನು ಆ ಪ್ರಾಜ್ಞರನ್ನು ನೋಡಬೇಕು” ಎಂದನು. 


“ಅವರು ದೊಡ್ಡ ಮನುಷ್ಯರು. ಅವರನ್ನು ನೋಡುವುದು ನಿನಗೆ 
ಹೇಗೆ ಸಾಧ್ಯ 7» 

“ನನಗೆ ಎಲ್ಲ ಗೊತ್ತು. ನನ್ನ್ನ ಹೆಸರಿನಲ್ಲಿ ನೀನು ಅವರಿಗೆ ಪತ್ರಬರೆ. 
ಸಾನು ಒಬ್ಬ ಲೇಖಕ. ವಯು ಮಾಡಿರುವ. ಜನಹಿತ ಕಾರ್ಯಗಳಿಗಾಗಿ 
ಅವರನ್ನು ಹಾಸ್ಯ ಪ್ರ ತ್ಯಕ್ಷವಾಗಿ ವಂದಿಸಲು ಅಪೇಕ್ಷಿಸುವೆನೆಂದೂ ತಿಳಿಸು. 


ನನಗೆ ಇಂಗ್ಲಿಷ FE ನಿನ್ನನ್ನು ನನ್ನ ದ್ವಿಭಾಸಿಯಾಗಿ ಕಕಿದು 
ಕೊಂಡು ಬೆ ತಿಳಿಸು.” 


ಆ ಅಭಿಪ್ರಾಯದ ಪತ್ರವನ್ನು ನಾನು ಬರೆದೆನು. ಎರಡು ಮೊರು 
ದಿನಗಳಲ್ಲಿ ನಮಗೆ ಭೇಟಿಯನ್ನಾ ಕೊಡಲು ಒಬ್ಬ ಕಾರ್ಡಿನಲ್‌ ಮಾ ಸಿಂಗ್‌ರ 
ಸತ್ರ ಬಂದಿತು. ಹೀಗೆ ನಾವಿಬ್ಬ ರೂ ಕಾರ್ಡಿನಲ್‌ರನ್ನು ಪ 
ಹೋದೆವು. ನಾನು ನನ್ನೆ ನಿಯಮಿತವಾದ ಉಡುಪನ್ನು ಧರಿಸಿಕೊಂಡೆನು- 
ನಾರಾಯಣ ಹೇಮಚಂದ್ರ, ಕನ್ನ ಎಂದಿನಂತಿನ ಉಡುಪುಗಳನ್ನು ಧರಿಸಿ 
ದ ನು. ಅದೇ ಕೋಟು” ಅದೇ ಸರಾಯಿ, ನಾನು ಅವನ ಉಡುಪುಗಳನ್ನು 
ಹಾಸ್ಯ ಮಾಡಲು ಪ್ರಯಕ್ನಿಸಿದೆನು. ಅದಕೆ ಅತ : ನನ್ನನ್ನೇ ಹಾಸ್ಯ 
ಭೋ “ನಾಗರಿಕರಸ್ಸಿಸಿಕೊಳ್ಳುವ ನೀವೆಲ್ಲ ಶುದ್ಧ ಹೇಡಿಗಳು? 


ರಾಜೆ 


ಆತ್ಮಕಥೆ ೧೬೧ 


ಸ್ರಾಜ್ಞರಾದ ದವರು ಜನರ ಬಾಸ್ಕ ವೇಷವನ್ನು ನೋಡುವುದಿಲ್ಲ. ಅವರು 
ಹೃದೆಯವನ್ನು ಪರಿಶೀಲಿಸುತ್ತಾ ಕ್ರ” ಎಂದೆನು. 

ನಾವು ಕಾರ್ಡಿನಲ್‌ರ ಭನನೆನನ್ನು ಸ ಸ್ರವೇಶಿಸಿದೆವು. ಕುಳಿತುಕೊಂಡ 
೩ 
ಸ್ವಲ್ಪ ಹೊತ್ತಿನಲಿಯೇ ತೆಳಗೆ ಎತ್ತ ವಾಗಿದ್ದ ಒಬ್ಬ ವೃದ್ಧ ಗೃಹಸ್ಥ 
ಪ್ರವೇಶಿಸಿ ನಮಗೆ ಹಸ್ತಲಾಫವನ್ನಿ ತ್ತನು. ನಾರಾಯಣ ಹೇಮಚಂದ್ರೆನು 
ವರನ್ನು ಹೀಗೆ ಸಂಬೋಧಿಸಿದನು. 

“ನಿಮ್ಮ ಕಾಲವನ್ನು ಹೆಚ್ಚಾಗಿ ತೆಗೆದುಕೊಳ ಲು ನನಗೆ ಇಷ್ಟವಿಲ್ಲ. 
ನಿಮ್ಮ ಪ್ರಸಿದ್ಧಿ ಯನ್ನು “ಹಳ “ತ್ನ, ನಿಮ್ಮನ್ನು: Aides 
ಎನ್ಸ್ಟಿಸಿತು. ನೀವು ನಿಸರಕಾರರಿಗಾಗಿ ಮಾಡಿದ ಸ ಸತ್ಕಾರಕ್ಕೆ ನಿಮ್ಮ 
ನೆಂದಿಸುತ್ತೇನೆ. ಜಗತ್ತಿನ ಪಾ )ಜ್ಞರನ್ನು ಸಂದರ್ಶಿಸುವುದು ನನ್ನ gy 
ಆದುದರಿಂದಲೇ ನಿಮಗೆ ಈ ತೊಂದರೆಯನ್ನು ಕೊಡಬೇಕಾಯಿತು.” 


ಟ್ರ 


ಅವನು ಗುಜರಾತಿನಲ್ಲಿ ಮಾತನಾಡಿದುದನ್ನು ನಾನು ಭಾಷಾಂತರಿಸಿಸಿನು. 


*ನೀವು ಬಂದುದು ಸಂತೋಷ. ಲಂಡನ್‌ನಲ್ಲಿ ನಿಮ್ಮ ವಾಸ ಸುಖಕರ 
ವಾಗಲಿ. ಇಲ್ಲಿಯ ಜನರ ಪರಿಚಯ ನಿಮಗೆ ಆಗಲಿ ಎಂಬುದು ನನ್ನೆ ಹಾರೈಕೆ. 
ಶೇವೆರು ನಿಮಗೆ ಶುಭವುಂಟುಮಾಡಲಿ.? 


ಇಷ್ಟು ಹೇಳಿ ಕಾರ್ಡಿನಲ್‌ರು ಎಮ್ದು ನಿಂತು ನಮ ನ್ನು ಬೀ "ಳ್ಳೊಟ್ಟರು. 


ಒಂದು ಸಲ, ನಾರಾಯಣ ಹೇಮಚಂದ,, ಧೋತ್ರನನ್ನೂ 
ಸರಟನ್ಮೂ ಧರಿಸಿಕೊಂಡು ನನ್ನ ಕೊಠಡಿಗೆ ಬಂದನು. ಆ ಸಭ್ಯ ಮನೆಯ 
ಯಜಮಾರಿತಿ ಬಾಗಿಲನ್ನು ತೆರೆದಳು. ಆಕೆ ನಾರಾಯಣ ಹೇಮಚಂದ ನನ್ನು 
ಮೊದಲು ನೋಡದಿದ್ದ ಹೊಳ ಯಜಮಾನಿತಿ. ಗಾಬರಿಯಿಂದ ಓಡುತ್ತಾ 
1೪ಕ್ಕೆ ಬಂದು “ಒಬ್ಬ ಹುಸ ನಿಮ್ಮನ್ನು ್ಸಿ ನೋಡಲು ಬಂದಿದ್ದಾ ನೆ? ಎಂದು 
ಹೇಳಿದೆಳು. ಇತ್ರ. ಬಾಗಿಲನ್ನು ತಜಿ, ನಾರಾಯಣ ಹೇಮಚಂದೆ ನನ್ನು 
ನೋಡಿ ಆಶ್ಚರ್ಯವಾಯಿತು. ನಾನು ದಿಗ್ಭಾ ಂತೆನಾದನೆ. ಅವನೆ 
ಮುಖದಲ್ಲಿ ಎಂದಿನ ನಗೆಯ ಹೊರತು ಮತ್ತೇನೂ ಇರೆರಿಬ್ಲ. 


“ಬೀದಿಯಲ್ಲಿ ಹುಡುಗರು ನಿಮ್ಮನ್ನು ಕೀಟಲೆ ಮಾಡಲಿಲ್ಲವೆ ?” 


೧೨೨ ಗಾಂಧೀ ಗ್ರಂಥಮಾಲೆ 


“ಅವು ನನ್ನ ಹಿಂಸೆ ಓಡೋಡಿ ಬಂನರು. ನಾನು ಅವರನ್ನು. 
ಲಕ್ಷ್ಯಮಾಡಲಿಲ್ಲ. ಅವರ ಪಾಡಿಗೆ ಅವರು ಹೋದರು.” 

ಲಂಪನ್ನಿ ನಲ್ಲಿ ಕೆಲವು: ತಿಂಗಳು ಇದ್ದ ನಂತರೆ. ನಾರಾಯಣ ಹೇಮ 
ಚಂದ್ರ) ಪ್ಯಾರಿಸ್ಸಿಗೆ ಹೋದೆನು. ಅನನು ಫೆ ್ರಂಚ್‌ ಭಾಷೆಯನ್ನು ಕಲಿತು, 
ಫ್ರೆಂಚ್‌ ಗ್ರಂಥಗಳನ್ನು ಭಾಷಾಂತರಿಸಲು ಇ ಮಾಕಾ, ಅವನು 
ಮಾಡಿದೆ ಭಾಷಾಂತರವನ್ನು ತಿದ್ದು ವಷ್ಟು ಫ್ರೆಂಚ್‌ ' ಭಾಷೆಯಲ್ಲಿ ನನಗೆ 
ಜಾ 2್ಲನನಿದ್ದಿ ತು. ಅವನು ಓದಬೇಕೆಂದು ಪುಸ್ತ ಕಗಳನ್ನು ನನಗೆ ಕೊಟ್ಟನು. 
ಅವನು ಮಾಡಿದ್ದುದು ಭಾಷಾಂತರವನ್ನ. ಅದು "ಕೇವಲ ಭಾವಾರ್ಥ 
ವಾಗಿದ್ದಿ ತು. | 

ಕೊನೆಯಲ್ಲಿ ಅವನು ಅಮೇರಿಕಕ್ಕೆ ಹೋಗುವ ತನ್ನ ನಿರ್ಧಾರವನ್ನು 
ಕಾರ್ಯಗತ ಮಾಡಿದನು. ಬಹಳ ಕನ್ನನೆಟ್ಟು ಅನನು ಡೆಕ್‌ ಪ್ರಯಾಣದ 
ಟಿಕೆಟ್ಟಿನ್ನು ಸಂಪಾದಿಸಿಕೊಂಡನು. ಅಮೆರಿಕದಲ್ಲಿರುವಾಗ ಒಂದು ಸಲ 
ಅವನು ಧಥೋತೃ ಮತ್ತು ಷರಟು ಧರಿಸಿಕೊಂಡು ಹೋದುದರಿಂದ ಅಸಭ್ಯ 
ಉಡುಗೆಯನ್ನು ಹಾಕಿಕೊಂಡುನಕ್ಕಾಗಿ ಅವನ ಮೇಲೆ ಕಬ್ಬ ಳೆ ನಹೆಯಿತು. 
ನಿರೆನರಾಧಿಯೆಂದು ಬಿಸುಗಡೆಯಾಯಿತೆಂದು ನನ್ನ ನೆನಪು. ತು 


ಮಹಾ ವಸ್ತು ಪ್ರದರ್ಶನ HE 


೧೮೯೦ರೆಲ್ಲಿ ಪ್ಯಾರಿಸ್‌ ನಗರದಲ್ಲಿ ಒಂದು ಮಹಾ ವಸ್ತು ಪ್ರದರ್ಶನ 
ನಡೆಯಿತು. ಆನಕ್ಕುಗಿ ಅಗಾನ ಸಿದ | ತೆಗಳಾಗುತ್ತಿದ್ದುದನ್ನು 4 “ಕಾನು 
ಪತ್ರಿಕೆಗಳಲ್ಲಿ ಓದಿದ್ದೆ ನು. ಜಶೆಗೆ ಪ್ಯಾರಿಸ್ಸ ನ್ನ್ನ ನೋಡುವ ಕುತೂಹಲವೂ 
ನನ್ನಲ್ಲಿ ತೀವ್ರ ವಾಗಿದ್ದಿ ತು. ಆದುದರಂದ ನಾನು ಎರಡೂ ಗುರಿಗಳನ್ನೂ 
ಸಾಧಿಸಲು ಸ್ಪ ದರ್ಶತದೆ ಸುದೆರ್ಭದಲ್ಲಿ ಅಲ್ಲಿ ಹೋಗುವುದು ಉತ್ತಮ 
ನೆಂದು. ಯೋಚಿಸಿದನು, ಪ ದರ್ಶನದ ಓಡು ವಿಶೇಷ ಆಕರ್ಷಣೆ. 
ಪೂರ್ತಿ ಕಬ್ಬಿಣದಿಂದೆಲೇ ಮಾಡಿದ್ದೆ ಸಾವಿರ ಅಡಿ ಎತ್ತರದ ಈಫೆಲ್‌ ಟವರ್‌ 
(ಗೋಪ್ರಸ) ಎಂಬುದು. ಅವರ “ಕಿಗೆ ನೋಡಜೇಕಾದ ಇನೂ ಅನೇಕ 


ಅತಿಶಯಗಳಿದ್ದವು. ಆದರೆ ಎಲ್ಲಕ್ಕಿ ಂತ ಮುಖ್ಯವಾಗಿದ್ದುದು, “ಸೋಪುರ- 


ಆತ್ಮಕಥೆ ೧೨೩, 


ಏಕೆಂದರೆ ಅಷ್ಟು ಎತ್ತರದ . ಗೋಪುರ ಸುರಕ್ಷಿತವಾಗಿ ನಿಲ್ಲುವುದು ಸಾಧ್ಯವಿಲ್ಲ 
-ವೆಂದು ಅಲಿಯವರೆಗೆ ಭಾವಿಸಿದ್ದರು. 

ಪ್ಯಾರಿಸ್ಸಿ ನಲಿ ಒಂದು ಶಾಕಾಹಾರ ಭೋಜ ನಗೃ ಹನಿದೆಯೆಂದು ನಾನು 
ಕೇಳಿದ್ದೆ ನು. ನಾನು ಆದರಲ್ಲಿ ಕೊಠಡಿಯನ್ನು ಗೊತ್ತು ಮಾಡಿಕೊಂಡು ಅಲ್ಲಿ 
ಏಳು ದಿನಗಳು ಇನ್ನೆನು. ಪ್ಯಾರಿಸ್ಸಿ ಸೆ ಫ ಯಾಣ, ಅಲ್ಲಿನ ನೋ ಟುಗಳು 
ಇವುಗಳನ್ನೆಲ್ಲ ಸಾಸು, ಬಹಳ ಮತವ, 'ಮದನಿಯೇ ನಡಿಸಿದೆರು. ಪ್ಯಾರಿಸ್ಸಿನ 
ಒಂದು ನಕ್ಷೆ. ಮಹಾಪ್ರದರ್ಶನವ ಒಂದು ನಕ್ಷೆ ಇವುಗಳ ಸಹಾಯದಿಂದ 
ಇಲ್ಲೆ ನಿಯೂ ಕಾಲು ನಡಿಗೆಯಿಂದಲೇ ತಿರುಗಿ ನಾನು ಮಿತವ್ಯಯವನ್ನು 
ಸಾಧಿಸಿಸೆನು ಆ ನಕ್ಷೆಗಳು ಮುಖ್ಯ ರಸ್ತೆಗಳಿಗೂ ಮುಖ್ಯವಾದ ಪ್ರೇಕ್ಷಣೀಯ 
ಸ ಳಗಳಿಗೂ ಸಾಕಾದ ಮಾರ್ಗದರ್ಶಕಗಳಾಗಿದ್ದ ವು. 

ವಹಾಪ ದರ್ಶನದ ಬೃಹದಾಕಾರ ಮತ್ತು ವೈವಿಧ್ಯದ ಹೊರತು ಅದರೆ 
ವಿಷಯದಲ್ಲಿ ನನಗೆ ಮತ್ತೇನೂ ಜಾ ಪಕವಿಲ್ಲ.. ಈಫೆಲ್‌: ಗೋಪುರದ ನೆನಪು 
ನನಗೆ ತಕ್ಕಮಟ್ಟಿಗೆ ಇದೆ. ನಾನು ಅದರ ಮೇಲಕ್ಕೆ ಎರಡು ಸಲ ಅಥವಾ 
ಮೂರು ಸಲ ಹತ್ತಿ ಹೋಗಿದ್ದೆನು. ಮೊದಲನೆಯ ಹಂತದಲ್ಲಿ ಒಂದು 
ಫಲಾಹಾರ ಮಂಡಿರವಿದ್ದಿ ತು. “ಅಸ್ಟು ಎಶ್ತರದಲಿ ಕುಳಿತು ಊಟಿ ಮಾಡಿದೆ” 
ಎಂದು: ಹೇಳಿಕೊಳ್ಳು ವ ತೃಪ್ತಿ ಗಾಗಿ ಓತ ಅಲ್ಲ ಎಳು ಸಿಲಿಂಗನ್ನು ವ್ಯರ್ಥ 
ಮಡಿ ಊಟ ಮಾಡಿನೆನು. 

ಪ್ಯಾರಿಸ್ಸಿನ ಪ್ರಾಚೀನ ಚರ್ಚುಗಳು ಇನ್ನೂ ನನ್ನ ನೆನಸಿನಲ್ಲಿವೆ, 
ಅವುಗಳ ವೈಭವವನ್ನೂ ಅವುಗಳಲ್ಲಿ ನೆಲೆಸಿರುವ ಶಾಂತಿಯನ್ನೂ ಎಂದಿಗೂ 
ಮರೆಯಲು ಸಾಧ್ಯವಿಲ್ಲ... ನಾಟ್ರಿಡಾಮ್‌' ಚರ್ಚಿನ ಅದ್ಭುತ ರಚನೆ, ಒಳಗಿನ 
ವಿಸ್ತಾರವಾದ ಅಲಂಕಾರಗಳಿಂದ ಕೂಡಿದ ಸುಂದೆರ ಶಿಲ್ಪ, ಇವುಗಳನ್ನು 
ಮರೆಯುವಂತೆ ಇಲ್ಲ. ಇಂತಸ ದೈವಿಕ ಚರ್ಚುಗಳನ್ನು ಟಿ ಲು ಕೋಟ 
ಸಂಖ್ಯೆಯಲ್ಲಿ ಹಣವನ್ನು ವೆಚ್ಚ ಮಾಡಿದವರ ಹೃದೆಯ, ಸ್ಲನಧಕ್ತಿ ಯಿಂದ 
ಪೂರ್ಣವಾಗಿ ರಬೇಕೆಂದು ಹ ಆಗ ಭಾವಿಸಿದ್ದೆ. ಇ 

:ಪ್ಯಾರಿಸ್ಸಿನ ಬೆಡಗು, ಭೋಗವಿಲಾಸ ಇವನ್ನು ಕುರಿತು ನಾನು ಬೇಕಾ 

'ಓದಿದ್ದೆನು. . ಪ್ರತಿ ಬೀಡಿಯಲ್ಲಿಯೂ ಅದಕ್ಕೆ. ಸಾಕ್ಷಿ ಕಾಣುತ್ತಿದ್ದಿತು. 

Ke ` ಆದರೆ ಚರ್ಚುಗಳು ಅವುಗಳ HE ನರ ದೂರವಾಗಿದೆ ವು. 


೧೨೪ ಗಾಂಧೀ ಗ್ರಂಥಮಾಲೆ 


ಇಂತಹ ಚರ್ಚಿನ ಒಳಕ್ಕೆ ಪ್ರವೇಶಿಸಿದ ಕೂಡಲೇ, ವ.ನುನ್ಯನಿಗೆ ಹೊರಗಡೆಯ 
ಸದ್ದೂ ಗಡಿಬಿಡಿಯೂ ಮರೆತು ಹೋಗುತ್ತಿ ದ್ದಿತು. ಅವನ ಆಚರಣೆ 
ಬದಲಾಯಿಸುತ್ತಿದ್ದಿತು. ಪವಿತ್ರ ಕನೈೈಯ ಮುಂದೆ ಯಾರಾದರೂ ಮಂಡಿ 
ಯೂರಿ ನಮಸ್ಕರಿಸುತ್ತಿರುವುದು ಅವನ ಕಣ್ಣಿಗೆ ಕಂಡಕೂಡಲೇ ಅವನು 
ಗಾಂಭೀರ್ಯದಿಂದಲೂ ಭಕ್ತಿಯಿಂದಲೂ ನಡೆದುಕೊಳ್ಳುತ್ತಿದ್ದನು. ಈ 
ನಮಸ್ಕಾರ ಪ್ರಾರ್ಥನೆ ಇವೆಲ್ಲ ಬರಿಯ ಮೂಢ ನಂಬಿಕೆಯಲ್ಲ ಎಂಬ ಭಾವ 
ನನ್ನಲ್ಲಿ ಆಗ ಉಂಟಾಗಿದ್ದುದು ಇನ್ನೂ ಬೆಳೆಯುತ್ತಲೇ ಇದೆ. ಪವಿತ್ರ 
ಕನ್ಶೈಯ ಎದುರಿಗೆ ಮಂಡಿಯೂರಿ ಪೂಜಿಸುತ್ತಿದ್ದ ಆ ಭಕ್ತರೆಲ್ಲ ಬರಿಯ 
ಅಮೃತ ಶಿಲೆಯನ್ನು ಪೂಜಿಶುತ್ರಿ, ದ್ದ ಕಿ? ಅವರಲ್ಲಿ ನಿಜವಾದ ಭಕ್ತಿ, ಚೇತನ 
ಗೊಂಡಿತ್ತು. ಅವರು ಪೂಜಿಸುತ್ತಿದ್ದುದು ಬರಿಯ ಕಲ್ಲು ಅಲ್ಲ. ಅದರಲಿ 
ರೂಪ್ಪ ್ರಗೊಂಡಿದ್ದ ದೈವವನ್ನು . "ತಮ್ಮ ಈ ಪೂಜೆಯಿಂದ ಅವರು ದೇವರ 
ನುಹಿಮೆಯನ್ನು ಕಡಿಮೆ ಮಾಡುತ್ತಿರಲಿಲ್ಲ, ಹೆಚ್ಚು ಮಾಡುತ್ತಿದ್ದರು ಎಂದೃ 
ಸ್ರ ಮನಸ್ಸಿ ಗೆ ಆಗ ಹೊಳೆಯಿತೆಂದು ನನಗೆ ಜ್ಞಾ ಪಕ. 
ಈಫೆಲ್‌ ಗೋಪುರದ ವಿಚಾರವಾಗಿ ನಾನು ಒಂಸಿರಡು ಮಾತನ್ನು 
ಹೇಳಬೇಕು. ಆ ಗೋಪ ಶಿರವನ್ನು ಹೇಗೆ ಉಪಯೋಗಿಸುತ್ತಿದ್ದಾರೆಯೋ 
ನನಗೆ ತಿಳಿಯೆದು. ಆದರೆ ಆಗ ಅದನ್ನು ಅತಿಯಾಗಿ ಪ್ರಶಂಸಿದುದನ್ಲೂ 
ನಾನು ಕೇಳಿದ್ದೆ ನು; ಅತಿಯಾಗಿ ತೆಗಳಿದುದನ್ನೂ ಕೇಳಿದ್ದ ನು. ಅದನ್ನು 
ತಿರಸ ಜಾ. ಟಾಲ್‌ ಸ್ಟಾ ಯ್‌ ಮುಖ್ಯರಾಗಿದ್ದ ಕಿರು ನನಗೆ ನೆನಪು. 
ವರು ಹೀಗೆ ಹೇಳಿದ್ದರು : “ಈಫೆಲ್‌ ಗೋಪುರ ಮನುಷ್ಯ ನ ಅವಿವೇಕದ 
ತಳಸ ಹೊರತು. ವಿವೇಕದ ಗುರುತಲ್ಲ.?  ಹೊಸಗೆಸೆ ಸೊಪ್ಪು » ಮಾದಕ 
ಚ ಗಳಲ್ಲೆಲ್ಲ ಅತ್ಯಂತ ಕೆಟ್ಟದ್ದು. ಎಕೆಂದರೆ ಅದರ ಪ್ರಭಾವಕ್ಕೆ 
ಒಳಗಾದವನು, ಮಧ್ಯಪಾಯಿ ಎಂದಿಗೂ ಮಾಡಲು ಸ್ಟೈರ್ಯಗೊಳ್ಳ 
ದುಸ್ಕೃ ತ್ಯಗಳನ್ನು ಎಸಗುತ್ತಾನೆ. ಮದ್ಯ, ಮನುಸ್ಯ ನಿಗೆ ಇ ಹಿಡಿಸು 
oN ಚಡ್‌ ಹೊಗೆಸೊಪ್ಪು ಮನುಸ್ಯನ ಬುದಿ ಯನ್ನು ಮಂಕುಗೊಳಸಿ, 
ಅವನು ಗಾಳಿಗೋಪ್ರ: ಕಟ್ಟುವಂತೆ ಮಾಡುತ್ತೆ. ಇಂತಹ ಪ್ರಭಾವಕ್ಕೆ 
ಒಳಗಾದವನೊಬ್ಬ ನ ಒಂದು ಸೃಷಿ ಶ್ರ ಈಫೆಲ್‌ ಗೋಪುರ, ಆ Radu 
ಯಾವ ಕಲೆಯೂ ಇಲ್ಲ. ಪ್ರದರ್ಶನದ ಸೌಂದರ್ಯವನ್ನು ಯಾವ ರೀತಿ 


ಆತ್ಮಕಥೆ ೧೨೫ 


ಯಿಂದಲೂ ಈಫೆಲ್‌ ಗೋಪುರ ಹೆಚ ಸಲಿಲ್ಲ. ಅದು ಅದ್ವಿತೀಯ ಆಕಾರದ 
ನೂತನ ವಸ ಸ್ಸು ವಾದುದರಿಂದ ಜನ ಅದನ್ನು ನೋಡುವುದಕ್ಕೂ ಹತ್ತುವುದಕ್ಕೂ 
ಗುಂಪುಗುಂಪಾಗಿ ಬರುತ್ತಿದ್ದರು. ಅದೇ ಪ್ರದರ್ಶನದ ಬೊಂಬೆ ಆಗಿದ್ದಿತು. 
ನಾವು ಎಲ್ಲಿಯವರೆಗೆ ಮಕ್ಕಳೇ ಆಗಿ ಇರುತ್ತೇವೆಯೋ ಅಲ್ಲಿಯವರೆಗೆ ಜೊಂಜಿ 
ಗಳು ನಮ್ಮನ್ನು ಆಕರ್ಷಿಸುತ್ತವೆ. ನಾವು ಬೊಂಬೆಗಳಿಂದ ಆಕರ್ಷಿತರಾದ 
ಮಕ್ಕಳು ಎಂಬುದನ್ನು ಸ್ಥ ರಗೊಳಿಸಲು ಈಫೆಲ್‌ ಗೋಪುರ ಒಳ್ಳೆ ಯ ನಿದರ್ಶನ 
ವಾಗಿದ್ದಿತು. ಈಫೆಲ್‌ “ಗೋಪುರ ಸಾಧಿಸಿದ ಉದ್ದೇಶ "ಜೀ ಎಂದು 
ಹೇಳಬಹುದು. 


೨೪ 
ಬ್ಯಾರಿಸ್ಟರ್‌ ಏನೊ ಆದೆ-ಆದರೆ ಆಮೇಲೆ? 


ನಾನು ಇಂಗ್ಲೆಂಡಿಗೆ ಹೋದೆ ಉದ್ದೇಶವನ್ನು -ಬ್ಯಾರಿಸ್ಟರ್‌-ಆಗುವು 
ದನ್ನು ಕುರಿತು ನಾನು ಇದುವರೆಗೆ ಏನನ್ನೂ ಹೇಳಲಿಲ್ಲ. ಆ ವಿಚಾರವಾಗಿ 
ಕೆಲವು ಮಾತುಗಳನ್ನು ಸಂಕ್ಷೇಪವಾಗಿ ಹೇಳಲು ಈಗ ಕಾಲವೊದಗಿದೆ. 


ಒಬ) ವಿದ್ಯಾರ್ಥಿಯು ಬ್ಯಾರಿಸ್ಟರ್‌ ಆಗಬೇಕಾದರೆ ಎರಡು ಷರತ್ತು 
ಗಳನ್ನು ಪೂಲಿಸಬೇಕಾಗಿದ್ದಿತು : "ಬರ್ಮುಗಳನ್ನು ಉಳಿಸುವುದು”, 
ಒಬ್ಬ ವಿದ್ಯಾರ್ಥಿ ಹನ್ನೆ ರಡು ಬರ್ಮುಗಳು ಎಂದರೆ ಮೂರು ವರುಷಗಳನ್ನು 
ಕಾಲೇಜಿನಲ್ಲಿ ಯು ವ್ರದು ಮತ್ತು ಪರೀಕ್ಷೆಯಲ್ಲಿ ಕೇರ್ಗಡೆಯಾಗುವುದು. 
ಬರ್ಮುಗಳನ್ನು ಉಳಿಸುವುದು ಎಂದರೆ ಟರ್ಮುಗಳಲ್ಲಿ ಅವಧಿಯಲ್ಲಿ ತಿನ್ನು ವುದು 
ಎಂದು ಅರ್ಥ. ಏಕೆಂದಕಿ ಒಂದು ಬರ್ಮಿನ "ಇನೆ ರೈ ತ್ತನಾಲ್ಕು ಭೋಜನ 
ಕೂಟಗಳ ಪೈಕಿ, ನಿದ್ಯಾರ್ಥಿ ಆರು ಕೂಟಗಳಲ್ಲಿಯಾದರೂ ಹೋಗಿ ಊಟ 
ಮಾಜಬೇಕಾಗಿನ್ದಿ ತು. "ನ್ನು ವುದು ಎಂದರೆ ತಿನ್ನಲೇ ಬೇಕೆಂದು ಅರ್ಥವಲ್ಲ. 
ಆದರೆ ಊಟಕ್ಕೆ. ಬಂದಿದ್ದೇನೆ ಎಂಬುದನ್ನು ಸಕಾಲದಲ್ಲಿ ಸ್ರಕಟಿಸಿ ಊಟ 
ಮುಗಿಯ ವರಿಗೆ ಅಲ್ಲಿಯೇ ಇರಬೇಕಾಗಿದ್ದಿ ತು. ರೊರೆಯುತಿ. ದ ಒಳೆಯ 
ಭೋಜನ ಮತ್ತು ಉತ್ತಮವಾದ ಮದ್ಯವನ್ನು ಎಲ್ಲರೂ ಸಾಧಾರಣಸಾಗಿ 
ತಿನ್ನುತ್ತಿದ್ದರು ಮತ್ತು ಕುಡಿಯುತ್ತಿದ್ದರು. ಒಂದು "ಊಟಕ್ಕೆ ಎರಡೂವರೆ 


೧೨೬ ಗಾಂಧೀ ಗ್ರಂಥಮಾಲೆ 


ಸಿಲಿಂಗಿನಿಂದ ಮೂರುವರೆ ಸಿಲಿಂಗ್‌ ವರೆಗೆ ಖರ್ಚು ಬೀಳುತ್ತಿದ್ದಿ ಶು. ಆಂದರೆ 
ಎರಡರಿಂದ ಮೂರು ರೂಪಾಯಿ. ಈ ಜಿಲೆ ಅಸ ಸ್ಟೇನೂ ಹೆಚ್ಚ ಲ್ಲವೆಂದು ಜನೆ 
ಭಾವಿಸಿದ್ದರು. ಏಕೆಂದಕೆ ಒಂದು ಭೋಜನ ಗೃಹಕ್ಕೆ ಹೆಜೇಡರೆ ಬರಿಯ 
ಮಧ್ಯಕ್ಕೆ ಮಾತ್ರವೇ ಅಷ್ಟು ಹೆಣವನ್ನು ಕೊಡಬೇಕಾಗುತ್ತಿದ್ದಿ ತು. ಭಾರತ 
ದೆಲ್ಲಿರುವ ನಮಗೆ ಡ್ಯ "ನಾಗರಿಕರಾಗದಿದ್ದ ಲ್ಲಿ ಲ್ರಿ” ಆಹಾರಕ್ಕಿಂತ ಕುಡಿತಕ್ಕೆ 
ಜಿಲೆ ಹೆಚ್ಚಾ ದಕಿ ಆಶ ರ್ಯವಾಗುತ್ತದೆ. ಈ ವಿಷಯ ನನಗೆ ಮೊನಲು 
ತಿಳಿದಾಗ ಜ್‌ ಬೆಚ್ಚಿ ಬಿದ್ದೆ ನು. ಹೀಗೆ ಹಣ £ವನ್ನು ಕುಡಿತಕ್ಕಾಗಿ ಪೋಲು 
ಮಾಡಲು ಜನರಿಗೆ “ಸೆ ಮನಸ್ಸು ಬರುತ್ತದೆ. ಎಂದು ನನಗೆ ಆಶ್ಚ ರ್ಯ 
ವಾಯಿತು. ಅನಂತರ ನನಗೆ ತಾಯ ತಿಳಿದವು. ಬ್ಯಾರಿಸ್ಟರ್‌ 
ಅವಶೃಕವಾದ ಬ್ಯೋಜನಕೂಟಿಗಳಲ್ಲಿ ನಾನು ಸಾಧಾರಣವಾಗಿ ಏನನ್ನೂ 

ನ್ನು ತ ತಲೇ ಇರಲಿಲ್ಲ. ಏಕೆಂದರೆ ನನಗೆ ಬೇಕಾಗಿದ್ದು ಬನಿ ರೊಟ್ಟಿ, ಬೇಯಿಸಿದ 
ಆಲುಗಡ್ಡೆ, ಕೊ.ಸುಗೆಡ್ಡೆ ಇವು. ಅವು ನನಗೆ” ರುಚಿಸಲ್ಲಿವಾಗಿ ಮೊದ 
Secu ನಾನು ಅವನ್ನು ತಿನ್ನುತ್ತಿರಲಿಲ್ಲ. ಆದರೆ ನಾನು ಅವುಗಳ ರುಚಿ 

ನ್ನು ಹಿಡಿದು ತಿನ್ನಲು ಪಾ ಕುಭಿಸಿದ ಮೇಲೆ ಇತರ ಪದಾರ್ಥಗಳನ್ನು ಕೇಳಿ 
ತರಿಸಲು ನನಗೆ ಥೆ ರ್ಯವುಂಟಾಯಿತು. 

ವಿದ್ಯಾರ್ಥಿಗಳ ಊಟಕ್ಕಿಂತ “ಜಬೆಂಚರ್‌”ಗಳ (ವಿದ್ಯಾಮಂದಿರದ 

ಮಂಡಳಿಯ ಸದಸ ರು) ಊಟ ಹೆಚ್ಚು ಉತ್ತಮವಾಗಿರುತ್ತಿದ್ದಿತು. 
ತಾಕಾಹಾರಿಯಾಗಿದ್ದ "ಬ್ಬ ಪಾರಿಸೀ ನಿದ್ಯಾರ್ಥಿಯೂ ನಾನ್ಕೂ ಶಾಕಾಹಾರಿ 
ತತ ದ ಹಿತದೆ ಸ್ಟ್ರಿಯಿಂದೆ, ಬೆಂಚರುಗಳ ಜತೆ ನಮಗೂ ಶಾಕಾಹಾರಿ 
ತಿಂಡಿಗಳನ್ನು ತತ್‌ ಕೋರಿದಿವು. ನಮ್ಮ ಪ್ರಾರ್ಥನೆಗೆ ಮನ್ಸಣೆ 
ಬೊರೆಯಿತು. ನಾವು ಬೆಂಚರ್‌ಗಳ ಅಡಿಗೆ ಮನೆಯಿ:ದ ಹಣ್ಣುಗಳ ನೂ 
ಇತರ ತರಕಾರಿಗಳ ನ್ನೂ ತರಿಸಿ ತಿನ್ನ: ಕೊಡಗಿದೆವು. 

ನಾಲ್ಕು ಜನರ ಒಂದು "ಗುಂಪಿಗೆ ಎರಡು ಸೀಸೆ ದ್ರಾಕ್ಷಾರಸವ 
ಕೊಡುತ್ತಿದ್ದರು. ನಾನು ಅದನ್ನು ಮುಟ್ಟುತ್ತಿರಲಿಲ್ಲ. ನಾಲ್ವರ ಚಪ್ರಾ 
ಹಬ್ಬ ಸದಸ್ಯನಾಗಬೇಕೆಂದು ನನಗೆ ಸಂ ಒತ್ತಾ ಯನಿಕುತ್ತಿದಿ ತು, 
ಏಳಂದಕಿ ಆಗೆ ಆ ಮೂರು ಮಂದಿ, ಎರಡು ಸೀಸೆ ದ್ರಾಕ್ಷಾರಸ ಸವನೂ 
ಕುಡಿಯಲು ಅವಕಾಶವಾಗುತ್ತಿದ್ದಿತು. ಪ್ರತಿ ಟರ್ಮಿನಲ್ಲಿಯೂ ಒಂದು 


ಆತ್ಮಕಥೆ ೧೨೭ 


“ವಿಶೇಷ ರಾತ್ರಿ” ಬೇಕೆ ಇಗುತ್ತಿದ್ದಿತು. . ಆ ದಿವಸ ಪೋರ್ಟ್‌, ಸೆರ್ರಿ 
ಮ.ಂತಾದೆ ಸಾಮಾನ್ಯ ಮದಗ: ನ್ನ ಲ್ಲಡೆ ಸಾಮ್‌ ಪೈನನ್ನೂ ಸಹ ಕೊಡು 
ತ್ತಿದ್ದರು. ಆದುದರಿಂದ ಮಿತ್ರ ರು ನಾನು ಹೋಗಲೇಬೇಕೆಂದು ಪ್ರಾರ್ಥಿಸು 
ತ್ರಿದ್ದರು, ವಿಶೇಷ ರಾತ್ರಿ ನ್ನ ನಾನ ಎಲ್ಲರಿಗೂ ಬೇಕಾದವನಾಗಿರು 
ತ್ತಿ ನು. 

ಈ ಊಟಿಗೆಳಿಂದ ವಿದಾ ರ್ಥಿ ಗಳಿಗೆ ಬ್ಯಾರಿಸ್ಟರ್‌ ಆಗಲು ಹೇಗೆ ಹೆಚ್ಚು 
ಯೋಗ ತೆಯುಂಟಾೂಯಿತು ನ ಆಗೆ ನನಗೆ ಅರ್ಥವಾಗಿರಲಿಲ್ಲ 
ಈಗಲೂ ಆಗ. ಒಂದು ಕಾಲದಲ್ಲಿ, ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು 
ಇಂತಹ ಊಟಗಳಗೆ ಬ ತ್ತಿದ್ದರು... ಈ ಸಂದರ್ಭಗಳಲ್ಲಿ ಅವರಿಗೂ 
“ಬೆಂಚರು”ಗಳಿಗೂ ಮಾತುಕತೆ ಖಾಡಲ್ಕು ಒಂಸೊಂದು ವೇಳೆ ಭಾಷಣ 
ಗಳನ್ನೂ ಸಹ ಮಾಡಲು ಅನಕಾಶನ್ರಂಬಾಗೆ.ತ್ತಿದ್ದಿತು. ಆದರೆ ನಾನು 
ಅಲ್ಲಿದ್ದ ಕಾಲದಲ್ಲಿ ಅದಾವುದೂ ಸಾಧ್ಯವಿ5ಲಿಲ್ಲ. “ಬೆಂಚರ್‌'ಗಳಿಗಾಗಿಯೇ 
ಬೇರೆ ಭೊ:ಜನದೆ ಮೇಜನು ಒದಗಿಸಿದ್ದು. ಆ ಪದ್ಧತಿಯಲ್ಲಿ ಮೊದಲು 
ಇದ್ದ ಅರ್ಥ ಇನ್ಲನಾಗಿದ್ದಿತು. ಆದರೆ ಸಂಪ್ರದಾಯಬದ್ಧವಾದ ಇಂಗ್ಲೆಂಡು 
ಇನ್ನೂ ಆ ಪದ್ದ ತಿಯನ್ನು ಉಳಿಸಿಕೊಂಡಿದ್ದಿ ತು, 

ಬ್ಯಾಸ್ಸೆ ರ್‌ ಸೀಯ ಪಾಠ ಕ್ರಮ ಸುಲಭವಾಗಿದ್ದಿತು. ಬ್ಯಾರಿ 
ಸ್ಟರ್‌ ಗೆಳ "ಮ್ಲ ಹದವಾಗಿ . %ಊಟದೆ ಬ್ಯಾರಿಸ ರ್‌”ಗೆಳು ಎಂದೇ 
ಕರೆಯುತ್ತಿದ್ದರು. ಆ ಆ ಪಕ್ಷಗಳಿಗೆ ಚೆರಿ ಇಲ್ಲನೆಂದು ಎಲ್ಲರಿಗೂ ಗೊತ್ತಿ ದ್ವಿತು. 
ನಾನು ಹೋದ ಕಾಲದಲ್ಲಿ ಎರಡು ನರೀಕ್ಷೆಗಳಿದ್ದೆವು. ಒಂದು ಕೋನುನ್‌ 
ಕಾನೂನಿನಲ್ಲಿ; ಮತ್ತೊಂದು ಸಾಮಾನ್ಯ ಕಾನೂನಿನಲ್ಲಿ. ಈ ಪರೀಕ್ಷೆಗಳಿಗೆ 
ಗೊತ್ತಾದ ಸಠ್ಯಪುಕ್ತಕಗಳಿದ್ದವು. ಸರೀಕ್ಷೆಗಳಿಗೆ ಭಾಗಶಃ ಕುಳಿತುತೊಳ್ಳಲು 
ಅವಕಾಶವಿದ್ದಿತು. ಆದರೆ ಪಠ್ಯಪುಸ್ತಕ ಕಗೆಳನ್ನು ಯಾರೂ ಓದುತ 3 ರಲಿಲ್ಲ, 
ರೋಮನ್‌ ಕಾನೂನನ್ನು ಕುರಿತ ಪಕ್ಯಸಸ್ತೆಕವನ್ನೇ ಓದಿದರೆ. ಎರೆಡು 
ಮೊರು ವಾರೆಗಳಲ್ಲಿ ಟಿನ್ಪಣಿ (ನೋಟ್ಸ್‌) ಓದಿ ಕೇರ್ಗಡೆಯಾದೆ ಅನೇಕರು 
ನನಗೆ ಗೊತ್ತು. ಕಾಟಮ ಎರಡು ಹು ತಿಂಗೆಳಲ್ಲಿ ಕಾಮನ್‌ ಲಾ 
ನೋಟ್ಸ್‌ ಓದಿ ತೇರ್ಗಡೆಯಾದವರೂ ನನಗೆ ಗೊತ್ತು, ಪ್ರತ್ನೆ ಪತ್ರಿಕೆಗಳು 


3 ಸುಲಭವಾಗಿರು್ತಿ ದ್ದವು. ಪರೀಕ್ಷಕರು ಉಡಾರಿಗಳಾಗಿದ್ದರು. ರೋಮನ್‌ 


ಗತ ಗಾಂಧೀ ಗ್ರಂಥಮಾಲೆ 


ಕಾನೂನಿನಲ್ಲ ತೇರ್ಗಡೆ ಹೊಂದುತ್ತಿದ್ದ ವರೆ ಸಂಖ್ಯೆ ಶೇಕಡ ೯೫ರಿಂದ ೯೯ರ 
ವೆರಿಗೆ ಇ ರುತ್ತಿದ್ದಿತು. ಕಡೆಯ ಪರೀಕ್ಷೆಯಲ್ಲಿ ಶೇಕಡ ೭೫ಕ್ಕಂತ ಹಚ್ಚು 
ಮಂದಿ ತೀರ್ಗಡಿಯಾಗುತ್ತಿ ದ್ದೆ ರು, ಹೀಗೆ ಪರೀಕ್ಷೆಯಲ್ಲಿ ಅನುತ್ತ ಕರ್ಣರಾಗುವ 
ಭಯವೇ ಇರಲಿಲ್ಲ. ವರುಸಕ್ಕೆ ನಾಲ್ಕು ಸಲ, ಪರೀಕ್ಷೆಗಳು ನಡೆಯುತ್ತಿದ್ದವು. 
ಅವು ಕಷ್ಟವಾಗಿ ತೋರುತ್ತೆ ಇರಲಿಲ್ಲ. 

ಆದರೆ ಅದನ್ನೇ ಕಷ್ಟವಾಗಿ ಮಾಡಿಕೊಳ್ಳುವುದರಲ್ಲಿ ನಾನು ಜಯ 
ಶಾಲಿಯಾದೆನು. ಎಲ್ಲ ಪಠ್ಯಪುಸ್ತಕಗಳನ್ನೂ ಓದಬೇಕೆಂದು ನಾನು 
ಯೋಚಿಸಿದೆನು. ಪಶ್ಯಪುಸ್ತಕಗಳನ್ನು ಓದದಿರುವುದು ಒಂದು ಮೋಸ 
ಎಂದು ನಾನು ಭಾನಿಸಿದನು. ಅವುಗಳನ್ನು ಕೊಳ್ಳಲು ನಾನು ಹೆಚ್ಚು ಹಣ 
ವೆಚ್ಚಮಾಡಿದೆನು. ಕೋಮನ್‌ ಕಾನೂನನ್ನು ನಾನು ಭಾಸೆಯ 
ಲಿಯೇ ಓದಬೇಕೆಂದು ನಿಶ್ಚ ಯಿಸಿದೆನು. ನಾನು ಲಂಡನ್‌ ಮೆಟ )ಕ್ಯುಲೇಷನ್‌ 
ಪರೀಕ್ಷೆಗಾಗಿ ಕಲಿತಿದ್ದ ಲ್ಯ ಟನ್‌ ಈಗ ನನ್ನ ಉಪಯೋಗಕ್ಕೆ ಒದಗಿತು. 
ಸಾತ ಹಾಗೆ ಓದಿದುವನೆಲ್ಲ ನನ್ನ್ನ ಮುಂದಿನ ಬಾಳಿನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 
ಏನೂ ಬೆಲೆಯೇ ಇಲ್ಲದುದಾಗಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಟಿಮ್‌ ಡಚ್‌ 
ಹಾನೊನು ಎಂಬುದೇ ಪ್ರಚಾರದಲ್ಲಿರುವ : ಜಸಿ ಆದುದರಿಂದ ನಾನು 
ಜಸ್ಟಿನಿಯನ್‌ (ರೊಃ ಮೆನ್‌ ಕಾನೂನು ಬರೆದವನು) ಬರೆದ ಗ್ರಂಥವನ್ನು 
ವ್ಯಾಸಂಗ ಮಾಡಿದುದು ದಕ್ಷಿಣ ಆಫ್ರಿಕಾದ ಕಾನೂನನ್ನು ಜಿತ 
ವುದರನ್ಲಿ ತುಂಬ ಸೆಹಕಾರಯಾಟುಕು. 

ಇಂಗ್ಲೆಂಡಿನ ಸಾಮಾನ್ಯ ಕಾನೂನನ್ನು ಓದಲು Rs ತಿಂಗೆಳ 
ಕಠಿಣ ಅಭ್ಯಾಸ ಮಾಡಬೇಕಾಯಿತು. ಏಕೆಂದರೆ, ಬ್ರಾಮ್‌ ಬರೆದ ಕಾಮನ್‌ 
ಲಾ (ದೊಡ್ಡದಾಗಿದ್ದರೂ ಆಕರ್ಷಣೀಯವಾದ ಪುಸ್ತಕ)ನನ್ನು ವ್ಯಾಸಂಗ 
ಮಾಡಲು ನನಗೆ ಹೆಚ್ಚು ಕಾಲವೇ ಬೇಕಾಯಿತು. ಸ್ಮೆಲ್‌ (Snell) 
ಎಂಬುವರು ಬರೆದಿರುವ ಈಕ್ವಿ ಟ (Equity) ಎಂಬ ಗ್ರಂಥ ಮನೋರಂಜಕ 
ವಾಗಿದ್ದರೂ ತಿಳಿದುಕೊಳ್ಳಲು ಕಷ್ಟವಾಗಿದ್ದಿತು. ವೈಟ್‌ ಮೆತ್ತು ಟ್ಯೂಡರ್‌ 
ಎಂಬುನ ನರು ಬರಿದೆ “ಕೆಲವು ಮುಖ್ಯ 'ನೋದ್ಧಮೆಗಳು' ಎಂಬ ಪ್ರಸ್ತಕ 
(ಇದರಲ್ಲಿ ಕೆಲವು ಮೊಕದ್ದಮೆಗಳನ್ನು ಪೇಕ್ಷೆಗೆ ಇಟ್ಟಿದ್ದರು) ಸೊಗ 
ಸಾಗಿಯೂ ಬೋಧಪ್ರದೆವಾಗಿಯೂ ಇದ್ದಿತು. ನಾನು ವಿಲಿಯಂ ಮತ್ತು 


ಆತ್ಮಕಥೆ ೧೯ 


ಎಡ್ವರ್ಡರು ಸ್ಥ್ರೀಸ್ವತ್ತಿನ ಮೇಲೆ ಬರೆದ ಪುಸ್ತಕವನ್ನೂ ಗೊಡೀವ ರವರಕಿ 
ಚರಸ್ಪತ್ತಿನ ಮೇಲೆ ಬರೆದ ಪುಸ ಸ್ಮಕವನ್ನೂ ಉತ ದಿಂದ ರಕ್ಕೆ 
ವಿಲಿಯಮ್ಸ್‌ ರ ಪುಸ್ತಕ, ಕಾದಂಒರಿಯಂತೆ "`ರಂಜಕವಾಗಿದ್ದಿ ತು. ಭಾರತಕ್ಕೆ 
ಹಿಂದಿರುಗಿದ ಮೇಲೂ ಮೊದಲ ನಷೆ ಕೇ ಅದಮ್ಯ ಉತ್ಸಾಹದಿಂದ ನಾನು ಓದಿನ 
ಒಂದು ಪ್ರಸ್ತಕ ಎಂದರೆ ಮೇನ್‌ (1/9176) ಬರೆದ “ಹಿಂದೂ ಕಾನೂನು? 
ಎಂಬುದು. ಆದರೆ ಭಾರತದ ಕಾನೂನು ಗ್ರಂಥಗಳನ್ನು ಕುರಿತು ಹೇಳಲು 
ಇದು ಸ ೈಳವಲ್ಲ. 

RE) ಇಸವಿ ಜೂನ್‌ ೧೦ನೆಯ ತಾರೀಖಿನಂದು `ನಾನು ಪರೀಕ್ಷೆ. 
ಯಲ್ಲಿ ತೇರ್ಗಡೆ ಹೊಂದಿಜೆನು. ಬ್ಯಾರಿಸ್ಟರ್‌ ಆದೆನು. ಹನ್ನೊಂದನೆಯ 
ತಾರೀಖು ಇಂಗ್ಲೆಂಡಿನ ಹೈಕೋರ್ಟಿನಲ್ಲಿ ವಕೀಲನಾಗಿ ದಾಖಲೆ ಹೊಂದಿ, 
ಪನ್ನೆರಡನೆಯ ತಾರೀಕಿಗೆ ಭಾರತಕ್ಕೆ ಹಡಗಿನಲ್ಲಿ ಪ್ರಯಾಣ ಹೊರಟಿನು. 

ಆದಕಿ ನಾನು ಅಷ್ಟು ವ್ಯ ಸಂಗಮಾಡಿದ್ದ ರೂ ನನ್ನ ನಿಸ್ಪ ಹಾಯೆ 
ತತೆಗೂ ಭಯಕ್ಕೂ ಕೊನೆ ಇ ವಕೀಲಿ ಉದ್ಯೋಗವನ್ನು 'ನಡಿಸುವೆ 
ಯೋಗ್ಯ ತೆ ನನಗೆ ಇದೆಯೆಂದು ಧೈರ್ಯವುಂಟಾಗಲಿಲ್ಲ. 

ಸನ್ನ ಈ ನಿಸ್ಪಹಾಯಕತೆಯನ್ನು ನಿನರಿಸಲು ಬೇರೆ ಅಧ್ಯಾಯವೇ 


ಅವಶ್ಯಕ. 


೨೫ 
ನನ್ನ. ನಿಸ್ಸಹಾಯಕತೆ 

ಬ್ಯಾರಿಸ್ಟರ್‌ ಎನ್ತಿಸಿಕೊಳ್ಳುವುದು ಸುಲಭವಾಗಿದ್ದಿತು. ಅದಕೆ 
ವಕೀಲಿಯ ವೃತ್ತಿಯನ್ನು ನಡೆಸುವುದು ಕಷ್ಟವಾಗಿದ್ದಿತು. ನಾನು ಕಾನೂನು 
ಗಳನ್ನೇನೋ ವ್ಯಾಸಂಗಮಾಡಿಡ್ದೆನು. ಅವುಗಳನ್ನು . ಕಾರ್ಯರೂಪದಲ್ಲಿ 
ತರಲು ಕಲಿತಿರಲಿಲ್ಲ. ನಾನು ವ್ಯವಹಾರ ಸೂತ್ರಗಳನ್ನು (Legal maxims) 
ಉತ್ಸಾ ಕದಿಂದ ಓದಿದೆ ನಾದರೂ ನನ್ನ ಉದ್ಯೋಗಕ್ಕೆ ಆವನ್ನು ಅನ್ವ ಯಿಸು 
ವುದು ನನಗೆ ತಳಿದಿಂಲಿಲ್ಲ. ಆ ಸೂತ್ರಗಳ ಪೈಕಿ ಒಂದು “ಇತರರ "ಆಸ್ತಿಗೆ 
ನಷ್ಟಪುಂಟಾಗದಂತೆ. ನಿನ್ನದನ್ನು ಉಪಯೋಗಿಸು” ಎಂಬುದು. ಆದಕೆ 
ತಕೀಲನು, ತನ್ನ ಕಕ್ಷಿಗಾರನ ಲಾಭಕ್ಕಾಗಿ ಈ ಸೂತ್ರವನ್ನು ಉಪಯೋಗಿಸು 


೧೩೦ ಗಾಂಧೀ ಗ್ರಂಥಮಾಲೆ 


ವುದು ಹೇಗೆ ಎಂಬುದು ನನಗೆ ತಿಳಿದಿರಲಿಲ್ಲ. ಈ ಸೂತ್ರಕ್ಕೆ ಶಂಬಂಧಸಟ್ಟಿ 
ಎಲ್ಲ ಮುಖ್ಯ ಮೊಕದ್ದಮೆಗಳನ್ನೂ ನಾನು ಓನಿದ್ದೆರೂ ತ ಸೂತ್ರವನ್ನು 
ಕಾನೂನು ವ್ಯವಹಾರದಲ್ಲಿ ಉಪಯೋಗಿಸುವ ಧೈರ್ಯ ನನಗೆ ಉಂಬಾಗಿಲಿಲ್ಲ. 


ಇದರ ಜತೆಗೆ, ನನಗೆ ಇಂಡಿಯನ್‌ ಲಾ ವಿಷಯ ಏನೂ ತಿಳಿದೇ 
ಇರಲಿಲ್ಲ. ಹಿಂದೊ ಲಾ ಮತ್ತು ಮಹೆಮ್ಮಡನ್‌ ಲಾ ಇವುಗಳ ಗಂಧವೇ 
ನನಗೆ ಇರಲಿಲ್ಲ. ದಾವಾ ಅರ್ಜಿ ಬರೆಯುವುದನ್ನೂ ನಾನು ಕಲಿತಿರಲಿಲ್ಲ. 
ಇವುಗಳ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಸರ್‌ ಫಿರೋಜ್‌ಷಾ ವೆ.ಹತಾ 
ರವರ ಹೆಸರನ್ನು ನಾನು ಕೇಳಿದ್ದೆನು. ಅವರು. ನ್ಯಾಯಶ್ಚಾನದಲ್ಲಿ ಸಿಂಹ 
ದಂತೆ ಘರ್ಜಿಸುತ್ತಿದ್ದ ರೆಂದು ಕೇಳಿದ್ದೆನು. ಅವರು ಇಂಗ್ಲೆಂಡಿನಲ್ಲಿ. ಈ 
ಕಲೆಯನ್ನು ಹೇಗೆ “ಲಿತರು ಎಂದು. ನನಗೆ. ಆಶ್ಚ ರ್ಯವಾಯಿತು. ವಕೀಲಿ 
ಯೆಲ್ಲಿ ಅವರಿಗಿದ್ದ ಪ್ರಾವೀಣ್ಯವನ್ನು ಸಂಪಾದಿಸ. ಪ್ರದ ನನಗೆ ಕನಸಿನ 
ಮಾತು ಆಯಿತು. ಆದರೆ ಎಡೆ ನನ್ನ ಜೀನನ ನಿರ್ವಹಣಕ್ಕೆ ಜಗ್‌ 
ನ್ನ್ನ ದರೂ ಸಂಪಾದಿಸಲು ನನ್ನಿಂದ ಸಾಧ್ಯವಾದೀತೆ ? ? ಎಂಬುದು ಬ್‌ ನನಗೆ 
ಸಂಬೀಹವಾಗಿದ್ದಿ ತು. 


ನಾನು ಕಾನೂನನ್ನು ವ್ಯಾಸಂಗ ಮಾಡುತ್ತಿದ್ದ ಬಲ FE 
ಸಂದೇಹ, ಕಾತಂತೆಗಳು ನನ್ನನ್ನು ತಲ್ಲಣಗೊಳಿಸತೊಡಗಿದ್ದ ವು. ನನ್ನ ಈ 
ಕಷ್ಟವನ್ನು ನಾನು ಕೆಲವು 'ಅಪ್ಪಮಿತ್ರರಲ್ಲಿ ಹೇಳಿಕೊಂಡೆನು. ದಾದಾ 
ಭಾಯಿ ನವರೋಜಿಯವರ ಸಲಹೆಯನ್ನು ಕೇಳಿ ಎಂದು ಆ ಮಿತ್ರರು 
ಸೂಚಿಸಿದರು. ನಾನು ಇಂಗೆ | ಂಡಿಗೆ ಹೋ ರಟಾಗ ನನ್ನ ಬಳಿ, ಸರಾ: 
ನವಕೋಜಯವರಿಗೆ ಒಂದು "ಪರಿಚಯ ಕಾಗದವಿದ್ದಿ “ದು, ಈ ಹಿಂದೆಯೇ 
ಹೇಳಿದ್ದೆ "ನ. ಆ ಅವಕಾಶವನ್ನು ನಾನು “ಉಪಯೋಗಿಸಿಕೊಂಡುದ 
ಎಷ್ಟೋ ಕಾಲದ ಅನಂತರ. ಮಹನೀಯರನ್ನು ಹೋಗಿ ನೋಡಿ 
ಅವರಿ ಕೊಂದರೆ ಕೊಡಲು ನನಗೆ ಅಧಿಕಾರವಿಲ್ಲತೆಂದು ನಾನು ಭಾವಿಸಿ 
ದ್ದನು. ಅವರ ಭಾಷಣವಾಗುತ್ತದೆ. ಎಂದು ಪ್ರಕಟವಾದಾಗಲೆಲ್ಲ ನಾನು 
ಹೋಗಿ ಸಭಾ ಭವನದ ಒಂದು ಮೂಲೆಯಲ್ಲಿ ಕುಳಿತು ಅವರ ಭಾಷಣ 
ವೆನ್ನು ಕಿವಿ ತುಂಬ ಕೇಳಿ ಅವರನ್ನು ಕಣ್ಣು ತುಂಬ ನೋಡಿಕೊಂಡು 


ಆತ್ಮಕಥೆ ೧೩7 


ಹೊಸಟುಸೋಗುತ್ತಿಸ್ಲೆನು. ದ್ಯಾರ್ಥಿಗಳೊಂದಿಗೆ ನಿಕಟ ಸಂಸರ್ಕವ 
ಸ್ಪಿಟ್ಟ್ರುಕೊಳ್ಳುವುದಕ್ಕಾಗಿ ಕ ನಃ ಸಂಘವನ್ನು ಸ್ಕಾ ಪಿಸಿದ್ದ ರು. 
ನಾನು ಅದರ ಸಭೆಗಳಿಗೂ ಹೋಗುತ್ತಿಸ್ಸೆನು. ವಿದ್ಯಾರ್ಥಿಗಳ ಹಿತದಲ್ಲಿ 
ಅವರಿಗಿದ್ದ ಆಸಕ್ತಿ, ಅಮಂಲ್ಲಿ ವಿದ್ಯಾರ್ಥಿಗಳಿಗಿದ್ದ ಗೌರವ ಇವುಗಳನ್ನು 
ಕೋಡಿ ನನಗೆ ಸಂತೋಷವಾಗುತ್ತಿದ್ದಿತು. ಕೊನೆಗೆ ಒಂದು ಸಲ ಥೈರ್ಯ 
ಮಾಡಿ ಅವರಲ್ಲಿ ಹೋಗಿ ಪರಿಚಯ ಕಾಗದವನ್ನು ಕೊಟ್ಟಿನು. ಅವರು 
“ನಿನಗೆ ಬೇಕಾದಾಗ ನನ್ನಲ್ಲಿಗೆ ಬಂದು ನನ್ನ ಸಲಹೆಯನ್ನು ಷಿ 
ಎಂದು ನನಗೆ ಹೇಳಿದ್ದರು. ಆ ಆಹ್ವಾನವನ್ನು ನಾನು ಉಪಯೋಗಿಸಿ 
ಕೊಳ್ಳಲೇ ಇಲ್ಲ. ಬಹಳ ತೀವ್ರವಾದ ಆವಶ್ಯಕತೆಯಿದ್ದ ಹೊರತು ಅವರಿಗೆ 
ಹೊಂದರೆ ಕೊಡುವುದು ಸರಿಯಲ್ಲನೆಂದು ನಾನು ಭಾವಿಸಿದೆನು. ಆದುದರಿಂದ 
“ನಿನ್ನ ಕಷ್ಟಗಳನ್ನು ದಾದಾಭಾಯಿಯವರಿಗೆ ಹೇಳು” ಎಂದು ನನ್ನ 
ಮಿತ್ರರು ಕೊಟ್ಟ ಸಲಹೆಯಂತೆ ನಡೆಯಲು ನಾನು ಥೈರ್ಯ ಮಾಡಲಿಲ್ಲ. 
ನಾನು ಮಿ. ಫ್ರೆಡರಿಕ್‌ ಪಿನ್‌ಕಟ್‌ರನ್ನು ಸಂಧಿಸಜೇಕೆಂದು -- ಇದೇ 
ಮಿತ್ರರೋ ಅಥವಾ ಬೇರೊಬ್ಬ ಮಿತ್ರಸೋ ; ಸೂಚಿಸಿದವರು ಯಾರು 
ತಸ ನನಗೆ ಜಾ ಸಕಲ — ಪಿನ್‌ಕಟರು ಕನ್‌ಸಂ"ವೆಟೀವ್‌ 
(ಸಂಪ್ರದಾಯವಾದಿ) ಆಗಿದ್ದರು. ಆದರೆ ಭಾರತದ ವಿದ್ಯಾರ್ಥಿಗಳಲ್ಲ 
ಅವರ ಪ್ರೇಮ, ಶುದ್ಧ ವೂ ನಿಸಾ ಿರ್ಥವೂ ಆಗಿದ್ದಿತು. ಅನೇಕ ವಿದ್ಯಾರ್ಥಿ 
ಗಳು ಅವರ ಸಲಹೆಯನ್ನು ಕೇಳುತ್ತಿದ್ದರು. ನಾನು ಭೇಟಿಯನ್ನು ಕೇಳಿ 
ಅವರಿಗೆ ಪತ್ರ ಬರೆದೆನು; ಅವರು ಭೇಟಿಯನ್ನು ಕೊಟ್ಟರು. ಆ ಭೇಟ 
ಯನ್ನು ನಾನು ಎಂದಿಗೂ ಮರೆಯುವಂತಿಲ್ಲ. ಓತು: ನನ್ನನ್ನು ಒಬ 
ಮಿತ್ರ ತೆ ಸಂಬೋಧಿಸಿದರು. ನನ್ನ ನಿರಾಶೆಯನ್ನು ತಮ್ಮ ನಗೆಯಿಂದರೇ 
ಓಡಿಸಿಬಿಟ್ಟರು. “ಪ್ರತಿಯೊಬ್ಬ ರೂ ಫಿರೋಜಷಾ ಮೆಹತಾ ಆಗಬೇ 
ಇವನ. ನಿನ್ನ ಅಭಿಪ್ರಾಯನೆ ? ಭರೋಜ" ಮೆಹೆಶಾ, ಬದರುದಿ ನ್‌ 
ರಂಥವರು ಅಸರೊಪ, ಸಾಧಾರಣ ವಕೀಲನಾಗಲು ಅಸಾಧಾರಣವಾದ 
ಬುದ್ದಿಶಕ್ತಿ ಬೇಕಿಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ ಇವು ಇದ್ದರೆ 
ಜೀವನವನ್ನು ಸಂಪಾದಿಸಿಕೊಳ ಬಹುದು. ಎಲ್ಲ ”ೆನೊಕದ್ದ ಮೆಗಳೂ 
ತೊಡಕಿನವುಗಳಾಗಿರುವುದಿಲ್ಲ. ಅದಿರಲಿ, ಸಾಧಾರಣ ಜ್ಞಾ ನ ಸಂಪಾದನೆ 


ತ ಹಾಗ್‌ 


೧೩.೨ ಗಾಂಧೀ ಗ 'ಂಥಮಾಲೆ 


ಗಾಗಿ ನೀನು ಯಾವ ಯಾವ ಗ್ರಂಥಗಳನ್ನು ಓದಿದ್ದೀಯೆ ಹೇಳು” ಎಂದಾ 
ಫೇಳಿದರು. 

ನನ್ನ ಜ್ಞಾನ ಬಹು ಸ್ವಲ್ಪವಾಗಿದ್ದುದನ್ನು ಅವರು ಅರಿತುಕೊಂಡರು 
ಅವರಿಗೆ ಆಶಾಭಂಗವಾಯಿತೆಂಬುದು ನನಗೊ ಕಂಡಿತು. ಆದರೆ ಅದು ಒಂದೇ 
ಕ್ಷಣ ಮಾತ್ರ. ಮುಂದಿನ ಗಳಿಗೆಯಲ್ಲಿಯೇ ಅವ: ಮುಖದಲ್ಲಿ ಹಿತವಾದ 
ನಗು ಹೊಳೆಯಿತು. “ನಿನ್ನ್ನ ಕಷ್ಟ ನನಗೆ ಅರ್ಥವಾಗಿದೆ. ಸಾಮಾನ್ಯ 
ಜ್ಞಾನಾರ್ಜನೆಗಾಗಿ ನೀನು ವ್ಯಾಕಂಗವಡಿರುವುಸು ಬಹಳ ಕಡಿಮೇ 
ನನ್ನೆಲ್ಲ ವಕೀಲನಿಗೆ ಇ:ಬೇಕಾದಷ್ಟು ವ್ಯನಹಾರಜ್ಞಾ ನವಿಲ್ಲ. ಭಾರತದ 


. ;ತಿಹಾಸವೆನು ಸಹ ನೀನು ಓದಿಲ್ಲ. ವಕೀಲನಾಗುವನನಿಗೆ ಮನುಷ್ಯ 


ಸ್ವಭಾವ ತಿಳಿನಿರಬೇಕು. ಮನುಸ್ಯನ ಮುಖಚಹರೆ ಯನ್ನು ನೋಡಿ, ಅತನ 
ಸ್ವಭಾವವನ್ನು ತಿಳಿಯುವ ಶಕ ರಿಯುಳ್ಳವನಾಗಿರಬೇಕು. ಪ್ರತಿಯೊಬ್ಬ 
ಭಾರತೀಯನೂ ಭಾರತದ ಇತಿಹಾಸವನ್ನು ತಿಳಿಯುವುದು ಅವನ ಕರ್ತವ್ಯ. 
ಇದಕ್ಕೂ ವಕೀಲ ವೃತ್ತಿಗೂ ಸಂಬಂಧವಿಲ್ಲ. ಆದರೆ ನಿನಗೆ ಆ. ಜ್ಞ್ಯಾನ ತಿಳಿದಿರ 
ಬೇಕು. ನೀನು ಕೆ ಮತ್ತು ಮಾಲಿಸನ್‌ ಬರೆದ “ಭಾರತದ ೧೮೫೭ರ 
ದೆಂಗೆಯ ಇತಿಹಾಸವನ್ನು ಸಹ ಓದಿಲ್ಲ. ಕೂಡಲೇ ಆ ಪುಸ್ತಕ ತೆಗೆದುಕೊಂಡು 
ಓದು. ಜತೆಗೆ ಮನುಷ್ಯ ಸ್ವಭಾವವನ್ನು ತಿಳಿ ಯಜೀಕಾದತಿ ಇನ್ನೂ ಎರಡು 
ಪುಸ್ತ ಕಗಳನ್ನು ಓದು” ಎಂದು ಹೇಳಿದರು. ಲ್ಯಾವೇಟರ್‌ ಮತ್ತು, 
ಷೆಮ್ಮೆಲ್‌ಪಿ ಪಿನಿಕ್‌ ಎಂಬುವವಸು ಮುಖ ಸಾಮುದ್ರಿಕಾ. ಕ ಸ್ತ್ಯವನ್ನು ಕುರಿತು 
ಏರೆದ ಪುಸ್ತಕಗಳೇ ಅವುಗಳಾಗಿದ್ದೆ ವು. 

ಆ ಪೂಜ್ಯ ಮಿತ್ರರ ಉಸಕಾರವನ್ನು ನಾನು ತುಂಬ ಕೃತಜ್ಞ ತೆ 
ಯಿಂದ ಸ್ಮರಿಸಿದೆನು. ಅವರ ಎದುರಿಗೆ" ನಾನು ಇದ್ದಾಗ ನನ್ನ ಭಯ 
ಪೂರ್ಣವಾಗಿ ಮಾಯವಾಗಿತ್ತು. ಆದರೆ ಅವರನ್ನು” ಬಿಟ್ಟು ಬಂದ 
ಕೂಡಲೇ ನನ್ನ ಕಳವಳ. ಮತ್ತಿ ಪ್ರಾರಂಭವಾಯಿತು. ಮುಖಿ ನೋಡಿ 
ಮನುಸ್ಯನ ಸ್ವಭಾವವನ್ನು "ಆರಿಯುವುದು” ಈ ಮಾತುಗಳು ನನ್ನ 
ಮನಸ್ಸನ್ನು "ಬಟ್ಟು ಹೋಗಶೇ ಇಲ್ಲ ಮರುದಿವಸ ನಾನು ಲ್ಯಾನೇಟರ" $ 
ಪುಸ್ತಕವನ್ನು ಕೊ:ಡುಕೊಂಡೆನು. ಸೆಮ್ಮೆಲ್‌ಪೆನಿಕ್‌ರ ಪುಸ್ತಕ ಅಂಗಡಿ 
ಯಲ್ಲಿ ಜೊಂಕಲ. ನಾನು ಲ್ಯಾನೇಟಂರ ಪುಸ್ತಕವನ್ನು ಓದಿದೆ, 


ಆತ್ಮಕಥೆ ೧೩. 


ಅದು ಸ್ಮೈಲ್‌ ರವರು ಬರೆದ ಈಕ್ತಿಟ ಎಂಬ ಪುಸ್ತಕಕ್ಕಿಂತ ಹೆಚ್ಚು ಕ್ಲಿನ್ಚ 
ಷಾಗಿದ್ದಿತು. ಸ್ವಲ್ಪವೂ ಉತ್ಸಾಹಕರವಾಗಿರಲಿಲ್ಲ. ಷೇಕ್ಸ್‌ ನಿಯರ್‌ ನ 
ಮುಖಚಹರೆಯನ್ನು ಕುರಿತು ಓದಿದೆನು. ಆದರೆ ಲಂಡನ್‌ ನಗರದಲ್ಲಿ, 
ತಸ್ತೆಯನ್ಲಿ ಮೇಲಕ್ಕೂ ಕೆಳಕ್ಕೂ ತಿರುಗಾಡುತ್ತಿದ್ದ ಸೇಕ್ಸ್‌ ನಿಯರ್‌ಗಳನ್ನು 
ಗುರುತಿಸುವ ಶಕ್ಕಿ ನನಗೆ ಉಂಟಾಗಲಿಲ್ಲ. 

ರ್ಯಾನೇಜರ್‌ರ ಗ್ರಂಥದಿಂದ ನನ್ನ ಕಾಫ ಹೆಚ್ಚಲಿಲ್ಲ. ಏಿನ್‌ಕಟ್‌ರ 
ಸಲಹ ನನಗೆ ಪ್ರತ್ಯಕ್ಷವಾಗಿ ಯಾವ ಸಹಾಯವನ್ನೂ ಮಾಡಲಿಲ್ಲ. ಆದರೆ 
ನನ್ನ ಲ್ಲಿದ್ದ ಅವರ ಕರುಣೆ ನನಗೆ ಒಳ್ಳೆಯ ಬೆಂಬಲವಾಯಿತು. ನನ್ನ 
ಮನಸ್ಸಿನ ಮುಂದೆ ಅವರ ನಗು ಮುಖ ಯಾವಾಗಲೂ ಇರುತ್ತಿ ದ್ವಿತು. 
ಅವರು ಹೇಳಿದ “ವಕೀಲಿ ವೃತ್ತಿಯಲ್ಲಿ ಜಯಶಾಲಿಯಾಗಬೇಕಾದರೆ 
ಫಿರೋಜ್‌ ಷಾ ಮೆಹತಾರವರ ನೈಪುಣ್ಯ, ಸ್ಮರಣಶಕ್ತಿ, ಯೋಗ್ಯತೆ ಇವು 
ಇದ್ದರೆ ಸಾಕು” ಎಂಬ ಮಾತುಗಳಲ್ಲಿ ನನಗೆ ನಂಚಿಕೆಯುಂಬಾಯಿತು. 
ಕೊನೆಯ ಎರಡು ಗುಣಗಳೂ ನನ್ನಲ್ಲಿ ತಕ್ಕ ಪ್ರಮಾಣದಲ್ಲಿ ಇದ್ದು ದರಿಂದ 
ಫನಗೆ ಬಹುಮಟ ಗೆ ಧೈರ್ಯವುಂಟಾಯಿತು. 

ಇಂಗ್ಲೆಂಡಿನಲ್ಲಿದ್ದಾಗ ಜೆ ಮತ್ತು ಮಾಲಿಸನ್‌ರು ಬರೆದ “ದಂಗೌಯೃ 
ಇತಿಹಾಸವನ್ನು ಓದಲು ನನಗೆ ಸಾಧ್ಯವಾಗಲಿಲ್ಲ. ಆ ಗ್ರಂಥವನ್ನು ಅವಕಾಶ 
ಮೊರೆತ ಕೂಡಲೇ ಓದಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದೆನು. ದಕ್ಷಿಣ 
ಆಧಿ )ಕಾಕ್ಗೆ ಹೋದ ಕೂಡಲೇ ಅದನ್ನು ಓದಿದೆನು. 

ಹೀಗೆ ನಿರಾಸೆಯ ಜಕಿಗೆ ಸ್ವಲ್ಪ ಆಶಾಕಿರಣದೊಂದಿಗೆ, ನಾನು 
ಎಸ್‌. ಎಸ್‌. ಅಸ್ಸಾಂ ಎಂಬ ಹಡಗಿನಲ್ಲಿ ಬೊಂಬಾಯಿಯನ್ನು ಬಂದು 
ತಲುವಿಜಿನು. ಬಿರುಗಾಳಿಯಿಂದ ಬಂದರಿನಲ್ಲಿ ಅಲ್ಲೋಲ ಕಲ್ಲೋಲವಾಗಿ 
ಶ್ಮ್ಮಿತು. ಶೋಣಿಯಲ್ಲಿ ಕುಳಿತು ತೀರವನ್ನು ಸೇರಬೇಕಾಯಿತು. 


೧ 
ರಾಯಚಂದ ಭಾಯಿ 


ಹಿಂದಿನ ಆಧ್ಯಾಯದಲ್ಲಿ ನಾನು, ಬೊಂಬಾಯಿನ ಬಂದರಿನಲ್ಲಿ ಸಮುದ್ರ 
ಪ್ರಕ್ಷುಬ್ಧ ವಾಗಿದ್ದಿ ತೆಂದು ಹೇಳಿದೆ. ಅರಬ್ಬೀ ಸಮುದ್ರದಲ್ಲಿ ಜೂನ್‌, ಜುಲೈ 
ತಿಂಗಳು ಸೇ ಇ೭ೀನೊ ಅಪೂರ್ವವಾ ವಿಷಯನ ಏಡನ್ಸಿನಿಂದ 
ದಾರಿಯುದ್ದೆ ಕ್ಳೂ ಸಮದೈದಲ್ಲಿ ಅಲೆಗಳ ಪ್ರಕ ಕೊಳ ನವಿದ್ದಿ ಪ ಹೆಚು 
ಕಡಿಮೆ ಎಲ್ಲ ನೈಯಾಣಿಸೂ. ಕಾಯಿಲೆ ಬಿದ್ದರು. ನಾನೊಬ್ಬ ಮಾತ್ರ 
ಪೂರ್ಣ ಕಗ ಸ್ತಿ ತಿಯ ದ್ದೆ ನು. ಹಡಗಿನ ಮೇಲ್ಭಾಗದಲ್ಲಿ ಇದ್ದು 
ಬಿರುಗಾಳಿ ಅಲೆಗಳ ಎಂಚಾಹಿವನ್ನು ಆನಂದದಿಂದ ಆನುಭನಿಸುತ್ತಿದ್ದೆ ನು. 
ಬೆಳಗಿನ ಊಟದ ವೇಳೆ, ನನ್ನೊಂದಿಗೆ ಒಬ್ಬಿಬ್ಬರು ಮಾತ್ರ ಇರುತ್ತ ದೆ ರ್ಮ್‌ 
ಸಾವು ಅಂಬಲಿಯ ತಟ್ಟಿ ಯನ್ನು "ತೊಡೆಯ ಟಿ ಇಟ್ಟು 1 ನಿಧಾನ 
ವಾಗಿ ತಿನ್ನುತ್ತಿದ್ದೆವು ಪ್ರ” ಸ್ವಲ್ಪ ಸ ಚ್ಚರ ತಪ್ಪಿದರೂ ಸರಿ, “ಟ್ಟಿಯ ಬದಲು 
ಛ್‌ ಮ್ಮ ಕೊಡೆಯ ಮೇಲೆ ಇರುತ್ತಿದ್ದಿತು [ 


ನನ್ನ್ನ ಮಟ್ಟಿಗೆ, ಹೊರಗಿನ ಬಿರುಗಾಳಿ, ನನ್ನ ಮನಸ್ಸಿನಲ್ಲಿ ಏಳುತ್ತಿದ್ದ 
ಬಿರುಗಾಳಿಯ ಸಂಕೇತವಾಗಿದ್ದಿ ತೇ. - ಹೊರೆಗಿನ ಬಿರುಗಾಳಿಯಂದ `ನಾನು 
ವಿಚಲಿತನಾಗದೆ ಶಾಂತವಾಗಿದ್ದಕೆ, ಆಂತರೇಗದ ಬಿರುಗಾಳಿಯಂದಲೂ 
ಇಂತನಾಗಿಯೇ ಇದ್ದೆ ನೆಂದು ಬಲ್ಲಿ ಮ್ಳ ನಮ್ಮ ಜ೨ತಿಒಂದುಗಳಿಂದ 
ಉಂಟಾಗುವ ತಂಟಿಯಂತೂ ನನ್ನ ದುರಿಗೆ ಇದ್ದೇ ಇದ್ದಿತು. ವಕೀಲಿ 
ಕೆಲಸವನ್ನು ಪ್ರಾಂಂಭಿಸುವುದರಲ್ಲಿ ನನ್ನ ಓಸ್ಸಹಾಂ ಐತೆಂಯನ್ನು ಮೊದಲೇ 
ಹೇಳಿದ್ದೇನೆ. ನಾನು ಸುಧಾರಕನೂದುದರಿಂದ್ದ ಕೇಪು ಸುಧಾರಣೆಗಳನ್ನು 
ಪ್ರ್ರಾಂಂಭಮಾಡುವುದು. ಕೇಗೇದೊ ಯೋಚಿಸುತ್ತಿದ್ದ, ಆದರೆ ಇವೆಲ್ಲ 
ಪ್ರಗಳಗಿಂಂಊ ಇನ್ನೂ ಹೆಚ್ಚು ಕಷ್ಟ ನನ್ನನ್ನು ಕಾದಿದ್ದಿ ಗು, 

ನನ್ನನ್ನು ಸಂಧಿಸಲತಿ ನನ್ನ್ನ ಹಿರಿಯಣ್ಣ, ಒಂದ£ಗೆ ಒಂದಿದ್ದ ರು, 
ಆವರು ಆಗಲೇ ಡಾಕ್ಟರ್‌ ಮಶತಾರಫ್ಟೂ ಅನ “ರ ಹಿರಿಯ ಆಣ್ಣದಿರನ್ನೂ 
ಸರಿಜಯ ನತಾದಿಕೊಂರಿದ್ದರು. ಡಾಕ್ಟರ್‌ ಮೆಹತಾ ನಾನು ಆವರ 


೧೩೮ ಗಾಂಧೀ ಗ್ರಂಥಮಾಲೆ 


ಮನೆಯಲ್ಲಿಯೇ ಇರಬೇಕೆಂದು ನನ್ನ ನ್ರು | ಬಲಾತ್ಕರಿಸುತ್ತಿ ದ್ದು ದರಿಂದ ನಾವು 
ಅವರ ಮನೆಗೇ ಶೋದಿವು. ಹೀಗೆ "ಇಂಗ್ಲೆ ಂಡಿನಲ್ಲಿ ಪಾ )ರಂಭವಾದ ಪೆರಿಚಯ 
ವೃದ್ಧಿ ಹೊಂದಿ ನಮ್ಮ ಎರಡೂ ಕುಟುಂಬಗಳ ನಡುವೆ ಶಾಶ್ವತ ಸ್ನೇಹ 
ನೆಲೆಸಿತು. 

ಇಯಿಯನ್ನುು ನೋಡಲು ನಾನು ಬಕಳ ಕಾತೆರನಾಗಿದ್ದೆ ನು. ನನ್ನ] ನ್ನ 
ಆದರಿಸಿ : ಎಜಿಗದ್ಪಿಕೊಳ್ಳಲು, ಆಕೆ ಜೀವಂತಳಾಗಿರಲಿ ಲ್ಲವೆಂಬುದು ಆಗ 
ನನಗೆ ತಿಳಿದಿರಲಿಲ್ಲ... ಈಗ ಈ ದುಃಖ ಸಮಾಚಾರವನ್ನು ನನಗೆ ಹೇಳಿದವು. 
ಪದ್ಧ ತಿಯ ಪ್ರಕಾರ ಮೃ ತಸ್ಮಾನಾದಿಗಳನ್ಮಾ; ಚರಿಸಿನನು. ನಾನು ಇಂಗ್ಲೆ ಂಡಿ 
ನಲ್ಲಿರುವಾಗ, ನಮ್ಮ ತಾಯ್‌ ಸ್ಪರ್ಗಸ್ಥ ರಾದರು. ಪರಜೇಶದಲ್ಲಿರುವಾಗೆ ನನಗೆ 
ಮಃಖವುಂಟುಮಾಡಬಾರಣೆಂದು ನನ್ನ ಅಣ್ಣ ವಿಷಯವ ನ್ನು ನನಗ ತಿಳಿಸರಿಲ್ಲ. 
ಸಾವಕಾಶವಾದ ಮೇಲೆ ಸುದ್ದಿ ತಿಳಿದರೂ, ದುಃಖದ ಆಘಾತ ಕಡಿಮೆಯಾಗ 
ಲಿಲ್ಲ. ಅದರೆ ವಿಷಯ 'ಹೆಚ್ಚು ಹೇಳಬಾರದು. ತೆಂಜಿಯ ಸಾವಿನಿಂದ 
ಆದುದಕ್ಕಿಂತ ಈ ದುಃಖ ಹೆಚ್ಚಾಗಿದ್ದಿ ತು. ನಾನು ಕಟ್ಟಿ ದ್ದ ಕನಸಿನ ಗೋಪುರ 
ಒಡೆದು ಪುಡಿಪುಡಿಯಾಯಿತು. ಆದರೆ ನಾನು ಆಯಾ ಅತ್ತೂ ಕರೆದು 
ಗೋಳಾಡಲಿಲ್ಲವೆಂದು ಜಾ ಸಕ. ಕಣ್ಣಿ ರನ್ನು ಕೂಡ ಹ 
ನಮ್ಮ ತಾಯಿಯ ಮನಣ್‌ ಸಂಭವಿಗದಿದ್ದರೆ ರೇಗೋ ಹಾಗೆ ನನ್ನ ನಿತ್ಯ 
ಕಾರ್ಯದಲ್ಲಿ ತೊಡಗಿಡೆನು. 

ಡಾಕ್ಟಂ್‌ ಮೆಹತಾ, ನನಗೆ ಅನೇಕ ಸ್ನೇಹಿತರ ಪರಿಚಯ ಮಾಡಿಸಿ 
ದರು. ಅವರ ಪೈಕಿ, ಮೆಹತಾರವರ ಸಹೋದರರಾದ ಶ್ರೀ ಕೇವಾಶಂಕರ" 
ಜಗಜೀವನ್‌ ಒಬ್ಬರು. ಅವರಿಗೂ ನನಗೂ ಬೆಳೆದ ಪ್ರೀತಿ ಜೀವಮಾನ 
ಪೂರ್ತಿ ನೆಲೆಸಿತು. ಆದಕೆ ನಾನು ಮುಖ್ಯವಾಗಿ ಗಮೆನಕ್ಕೈ ತೆಗೆದುಕೊಳ್ಳ 
ಬೇಕಾದ. ಸರಿಚಯವೆಂದರೆ ಕವಿ ರಾಯಚಂದ್‌ ಅಥವಾ ರಾಜೇಂದ್ರ 
ಎಂಬುವನದು. ಆತ್ಮ ಡಾಕ್ಟರ್‌ ಮೆಹತಾರವರೆ ಒಬ ಹಿರಿಯಣ್ಣನ 
ಅಳಿಯ, ಮತ್ತು PRON. ಜಗಜೀವನರೆ ಹೆಸರಿನಲ್ಲಿ ನಡೆಯುತ್ತಿದ್ದೆ 
ರತ್ಸಸಡಿ ವ್ಯಾಪಾರದ ಪಾಲುಗಾರನಾಗಿದ್ದನು. ನನಗೂ ಅವನಿಗೂ 
ಪರಿಚಯವಾದಾಗ ಅವನ ವಯಸ್ಸು ೨೫ಕ್ಕೆ ಹೆಚ್ಚಿ ರಲಿಲ್ಲ. ಆದರೆ 
ಆತನನ್ನು ಮೊದಲಬಾರಿ ನೋಡಿದಾಗಲೇ. ನನಗೆ ಆತ ಸಚ್ಚಾರಿತ್ರ್ಯವುಳ್ಳೆ 


ಆತ್ಮಕಥೆ ೧೩೯ 


ವನು ಮತ್ತು ಜ್ಞಾನಿ ಎಂದು ಮನದಟ್ಟಾಯಿತು. ಆತ್ಮ ಶತಾವಧಾನಿ 
(ನೂರಾರು ವಿಷಯಗಳನ್ನು ಏಕಕಾಲದಲ್ಲಿ * ಜ್ಞಾ ಪಕನಿಟ್ಟು ಕೊಳ್ಳು ವವ, 
ಮಾಡುವವ) ಎಂದೂ ಹೆಸರು ಪಡೆದಿದ್ದನು. ಡಾಕ್ಟರ್‌ pn 

ಸಾನು ರಾಯಚಂದನ ಶತಾವಧಾನದ (ಬುದ್ಧಿ ಶಕಯ) ಕೆಲವು ನಿದರ್ಶನ 
ಗಳನ್ನು ನೋಡಬೇಕೆಂದು. ಸೂಚಿಸಿದರು. ನಾನು ನನಗೆ ಗೊತಿ ತ್ತಿದ್ದ 
ಯೂರೂ ಪ್‌. ಭಾಸೆಗಳ ಎಲ್ಲ ಶಬ್ದಭಂಡಾರವನ್ನೂ ಆತನ ಎದುರಿಗೆ 
ಉಚ್ಚರಿಸಿ, ಅವನ್ನೆಲ್ಲ ಮತ್ತೆ ಹೇಳುವಂತೆ ಕೇಳಿನನು. .ಆತ ನಾನು ಯಾವ 
ಕ್ರಮದಲ್ಲಿ ಹೇಳಿದ್ದೆ ನೋ ಅದೇ ಕ್ರಮದಲ್ಲಿ ಒಂದನ್ನೂ ತಪ್ಪದೆ ಹೇಳಿದನು. 
ಅವನ ಆ ಸಾವ, ರ್ಥ್ಯವನ್ನು ನೋಡಿ ನಾನು ಹರ್ಷಗೊಂಡೆನಾದರೂ ಮುಗ. 
ಸಾಗಲಿಲ್ಲ. ನಿಜವಾಗಿ ನನ್ನನ್ನು ಮುಗ ಗೊಳಿಸಿದೆ ವಿಷಯ ಆಮೇಲೆ ಬಂದಿತ್ತು 
ಅದು: ಆತನ ವಿಶಾಲ ಶಾಸ್ತ್ರಜ್ಞಾನ, ನಿರ್ಮಲ ಚಾರಿತ್ರ್ಯ, ಮತ್ತು 
ಆತ್ಮದರ್ಶನವನ್ನು ಮಾಡಬೇಕೆಂಬ ಆತನ ಉತ್ಕಟತೆ. ಸ್ಟ ಆತ [ದರ್ಶನ 
ವನ್ನು ಸಡೆಯುವುದಕ್ಕಾ ಗಿಯೇ ಬಾಳುತ್ತಿ ದ್ವ ನೆಂಬುದು ನನಗೆ ಫಿ 
ಅನುಭವಕ್ಕೆ ಬಂದಿತು. ಮುಕಾ 2 ನಂದರ ಈ ಕೆಳಗಿನ ವಚನಗಳು ಯಾವಾಗಲೂ 
ಆತನ ನಾಲಿಗೆಯ ಮೇಲೆ ಇರುತ್ತಿದ್ದವು ; ಹೈದೆಯದಲ್ಲಿಯೂ ಅಂಕಿತ 
ವಾಗಿದ್ದವು. 

"ನನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರನ್ನು ನೋಡಿದಾಗಲೇ 
ನಾನು ಧನ, ಮುಕ್ತಾನಂದನ ಜೀವಸೂತ್ರಕ್ಕೆ ಆಸರೆ ಶ್ರೀ, ಕೃಷ್ಣ 
ಪರಮಾತ್ಮನೇ.” 

ರಾಯಚಂದ ಭಾಯಿ ಲಕ್ಷಾಂತರ ರೂಪಾಯಿಗೆಳ ವ್ಯವೆಹಾರವುಳ್ಳ 
ವ್ಯಾಪಾರಿ ; ಅವನು ರತ್ತ್ನ ' ಮತ್ತು ಮುತ್ತು ಗಳ ಪರೀಕ್ಷೆಯಲ್ಲಿ ನಿಪುಣ. 
ಅವನಿಗೆ ತೊಡಕಾಗಿದ್ದ ವ್ಯಾಪಾರದ ಪ್ರಶ್ನೆಗಳೇ ಯಾವುವೂ ಇರಲಿಲ್ಲ. 
ಆದೆಕೆ ವ್ಯಾಪಾರ ಅವನ ಪುರುಸಾರ್ಥವಾಗಿರಲಿಲ್ಲ. ಅವನ ಪುರುಷಾರ್ಥ, 
ಆತ್ಮಸಾಕ್ಷಾತ್ಕಾರ... ಹರಿದರ್ಶನ. ಅವನ ಅಂಗಡಿಯ ಮೇಜಿನ ಮೇಲೆ-- 
ಉಳಿದ ವಸ್ತುಗಳು ಇರಲಿ ಬಿಡಲಿ... ಯಾವುದಾದರೂ ಧಾರ್ಮಿಕ ಗ್ರಂಥ 
ಮುತ್ತು ದಿನಚರಿಯ ಪುಸ್ತಕ ಇದ್ದೇ ಇರುತ್ತಿ ದ್ಹಿತು. ವ್ಯಾಪಾರ ಮುಗಿದ 
ಕೂಡಲೇ, ಆತ ತನ್ನ ದಿನಚರಿಯ ಸುಸ್ಮಕವನ್ನು ತೆರೆಯುತ್ತಿದ್ದನು. 


೧೪೦ ಗಾಂಧೀ ಗೈ ಂಥಮಾಲೆ 


ಅವನು ಪ್ರಕಟಸಿರುನ ಕೃತಿಗಳ ಬಹುಭಾಗ ಈ ದಿನಚರಿಯಿಂದ ತೆಗೆದು 
Keds ದೊಡ್ಡ ಮೊಡ ವ್ಯಾಪಾರ ರದ ಪ ಶ್ತ ಗಳನ್ನು ಮುಗಿಸಿ, ಕೂಡಲೇ 
ಧಾರ್ಮಿಕ ಗ್ರಂಥವನ್ನು ಕಿಕೆಯುವ ತುತುತ ಬರಿಯ ವ್ಯಾಪಾಶಿಯಲ್ಲ ; 
ಆತ್ಮಜ್ಞಾ ನಿ. ವ್ಯಾ ಪಾರದ ಮಧ್ಯೆ ಧಾರ್ಮಿಕ ವಿಚಾರದಲ್ಲಿ ಅವನು ಆಸಕ್ತ 
ನಾಗಿದ್ದುದನ್ನು ಸ ಅನೇಕ ಬಾರಿ ನೋಡಿದೆ ನು. ಅವನು ತನ್ನ ಕಾಂ 
ಯನ್ನೂ ಸಮತಿಯನ್ನೂ ಕಳೆದುಕೊಂಡುದನ್ನು ನಾನ; ಎಂದೂ ನೋಡಲಿಲ್ಲ, 
ನನಗೂ ಅವನಿಗೂ ವ್ಯಾಪಾರದ ಸಂಬಂಧವಾಗಲೀ ಸ್ಪ್ರಾರ್ಥಕೆಯ ಸಂಬಂಧ 
ವಾಗರೀ ಯಾನುದೂ ಇರಲಿಲ್ಲ. ಆದರೆ ನನ್ನ ಅವನ ಬಾಂಧವ್ಯ, ಬಹಳ 
ನಿಕಟಿವಾಗಿದ್ದಿ ಕು. ನಾನು ಕೆಲಸವಿಲ್ಲದ ಬ್ಯಾರಿಸ್ಟರ್‌ ಆಗಿದ್ದನು. ಆದರೂ 
ನಾನು ಅವನ ಅಂಡಿಗೆ ಹೋದಾಗಲೆಲ್ಲ ಅವನು ನನ್ನೊಂದಿಗೆ ಧರ್ಮದ 
ಸಂಬಂಧವಾದ ಗಂಭೀರ ಮಾತುಕತೆಗಳಲ್ಲಿ ತೊಡಗುತಿ ತ್ರಿದ್ದೆ ನು. ನನ್ನ ಜೀವನ 
ವರ್ಗದಲ್ಲಿ ನಾನು ಇನ್ನೂ ತಡಕಾಡುತ್ತಲೇ ಇದೆ ನು. ಧರ್ಮದ ವಿಷಯ 
` ವಾಗಿ ನನಗೆ ಯಾವ ಶ್ರ ದ್ದೆ ಯೂ ಇದ್ದಿ ಕಂದು ಹೇಳಲಾಕೆ. ಆದರೂ ಅವನ 
ಧಾರ್ಮಿಕ ಸಂಭಾಷಣೆ ಸಿ ಮನಸ್ಸ ನ್ನು ಪೂರ್ಣವಾಗಿ ಹಿಡಿಯುತ್ತಿದ್ದಿತು. 
ಈಚಿಗೆ ನನಗೆ ಅನೇಕ ಧಾರ್ಮಿಕ ಜ್‌ ಸಂಪರ್ಕ ದೊರೆತಿದೆ. "ಜೀಕಿ 
ಜೀರೆ ಧರ್ಮಗಳ ಆಚಾರ್ಯರನ್ನೂ ನಾನು ಸಂಧಿಸಲು ಪ್ರಯತ್ನಿಸಿದೆ ಸೇನೆ. 
ಆದಕಿ ರಾಯಚಂದಭಾಯಿ ನನ್ನ ಮನಸ್ಸಿನ ಮೇಲೆ ಮಾಡಿದ ಇಂಹಾಮ 
ವನ್ನು ಮತ್ತಾರೂ ಮಾಡಲಿಲ್ಲವೆಂದು ಜಣಜೀಕು. ಅವನ ಮಾತುಗಳು 
ನೇರವಾಗಿ ನನ್ನ ಹ ದೆಯವನ್ನಿ ಪ್ರವೇಶಿಸಿದವು. ಅನನ ನೀತಿ ಶ ದ್ದೆಯಲ್ಲಿ 
ಹೇಗೋ ಹಾಗೆ ತ ಬುದ್ಧಿಯಲ್ಲಿಯೂ ನನಗೆ ಗೌರವವುಂಟಾಯಿತು. 
“ಇವನು ನನ್ನನ್ನು ಎಂದಿಗೂ ದುರ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ಳು 
ವುದಿಲ್ಲ. ತನ್ನ್‌ ಅತ್ಯಂತ ಅಂತರಂಗದ ಆಲೋಚನೆಗಳನ್ನು ಸಹ ನನಗೆ 
ತಿಳಿಸುತ್ತಾನೆ? ಪಡು ನನ್ನ ಹಾರ್ದಿಕ ನಂಬಿಕೆಯಾಗಿದ್ದಿತು. ಆದುದರಿಂದ 
ನಾನು ಆಧ್ಯಾತ್ಮಿಕ ಕ್ಲೆ ಕೇಶಪ ಸಂಗಗಳಲ್ಲೆಲ್ಲ ಲ ಅವನ ಸಹಾಯವನ್ನು ಪಡೆಯು 
ತ್ತಿದ್ದೆನು. 

ರಾಯಚಂದ ಭಾಯಿಯಲ್ಲಿ ನನಗೆ ಇನ್ಟೊಂದು ಆದರ ಭಾವವಿದ್ದರೂ 
ನಾನು ಅವನನ್ನು ನನ್ನ ದರ್ಮ ಗುರುವೆಂದು ಮನಸಾ ಅಂಗೀಕರಿಸ 


ಆತ್ಮಕಥೆ ೧೪೧ 


ಲಾರೆಜಿ ಹೋದೆನು. ಧರ್ಮ ಗುರುವಿಗಾಗಿ ನನ್ನ ಹೈದೆಯಸಿಂಹಾಸನ 
ಇನ್ನೂ ಹನ ಇದೆ. 
ಹಿಂದೆ ಧರ್ಮದಲ್ಲಿ ಗುರುನಿಗೆ ಕೊಟ್ಟ ರುಪ ಮಹತ್ತ್ವ ಸಾ ನ 

ದಲಿಯೊ ಸ ಸಾಕ್ಟಾತಾ ರಕ್ಕೆ ಅದ: ನ ಮುಖಕೆಯನ್ಲಿಯೂ್‌ ನನಗೆ 
ಸಂಚಿಕೆ. ಗುಶುವಿನ ಸೆಹಾಯನಿಲ್ಲಸೆ ಜ್ಞಾನ ಸಂಧ್ಯ ನಿಲ್ಲನೆಂಬ ವಾಕ್ಯ ಸತ್ಯ. 

ಸಾಮಾನ್ಯ ವ್ಯಾವಹಾರಿಕ ವಿಷಯಗಳಲ್ಲಿ, ಅಸೂರ್ಣನಾದೆ ಶಿಕ್ಷಕನಿನ್ಹರೂ 
ಕೆಲಸವಾಗುತ್ತ ಜಿ. ಆದರೆ ಆತ ದರ್ಶನ. ಮಾಡಿಸಸೇಕಾದರಿ ಅಪೂಳ್ಲ ನಾಡ 
ಗುರುವಿನಿಂದ ಎಂದಿಗೂ ಸಾಫ್ಯನಿ ಲ್ಲ ಗುರುಪೀಠಪಲ್ಲಿ ಪ್ರತಿಷ್ಠಿ ತನಾಗಲು 
೩ ಗರು ನಿಗೇ ಅರ್ಹತೆ. ಆದುದರಿಂದ ಪೂರ್ಣತೆ ಪಡೆಯಲು, ಅವಿಶ್ರಾಂತ 

ಸಾಧನೆ ಅವಶ್ಯಕ. ನನ್ಮು ಅರ್ಹತೆಗೆ ಯೋಗ್ಯ ನಾದ ಗುರು ನನುಗೆ ಜೊತ3ಯು 
ತ್ತಾನೆ. ತಾನು: ಪರಿಪೂರ್ಣನಾಗಲು ಅವ್ಯೂ aah ಸಾಧನೆ ಮಾಡುವುದು 
ಸಾಧಕನ ಕರ್ತವ್ಯ. ಸಾನಕೆಯ ಪ್ರತಿಫಲ ಸಾಧನೆಯೇ. ಉಳಿದುದು 

ಈಶ್ತ ರಾಧೀನ. 

ಹೀಗೆ ರಾಯಚಂದ ಭಾಯಿಯನ್ನು ಗುರುವಾಗಿ ನನ್ನ ಹೈದಯದಲ್ಲಿ 

ಸ್ಥಾಪಿಸಲು ನನ್ನಿ ೦ದ ಸಾಧ್ಯ ವಾಗಲಿಲ್ಲ. ಆಡೆರೊೂ ಅವನು dae ಸಂದರ್ಭ 
ಗಳಲ್ಲಿ ನನಗೆ “ಹೇಗೆ ಸದಿ ಮಾರ್ಗದರ್ಶಕನೂ ಆದನೆಂಬುದು 
ಮುಂಡೆ ಗೊತ್ತಾಗುತ್ತದೆ. ಮೂವರು ಅರ್ವಾಜೀನ ಮಹನೀಯರು ನನ್ನ್ನ 
ಜೀವನದೆ ಮೇಲೆ ಆಳವಾದ ಪ್ರಭಾವವನ್ನುಂಟುಮಾಡಿ ನನ್ನನ್ನು ಆಕರ್ಷಿಸಿ 
ದ್ದಾರೆ. ಜೀವನ ಸಂಸರ್ಗದಿಂದ ರಾಯಚಂದಭಾಯಿ ; “ದೇವರ ಸಾಮ್ರಾಜ್ಯ 
ನಿಮ್ಮ ಹೃದೆಯದಲ್ಲಿದೆ” ಎಂಬ ಪುಸ್ತಕದಿಂದ ಟಾಲಸ್ಟಾಯ್‌, "ಸರ್ವೋದಯ? 
ಎಂಬ ಪುಸ್ತಕದಿಂದ ರಸ ನ್‌; ಇವರೇ ಆ ಮೂನರು. ಆದರೆ ಅವರುಗಳ 
ನಿಷಯವನ್ನು ಮುಂದೆ « Sana ಎಳಗಳಲ್ಲಿ ತಿಳಿಸುಶ್ತೇನೆ. 


೧೪೨ ಗೌಂಧೀ ಗ್ರಂಥಮಾಲೆ 
೨ 
ಸಂಸಾರ ಪ್ರವೇಶ 


ನನ್ನ್ನ ಹಿರಿಯಣ್ಣ, ನನ್ನ ಮೇಲೆ ಆಶೆಯ ಗೋಪುರವನ್ನೇ ಕಟ 
ಕೊಂಡಿದ್ದರು. ಧನ, ಕೀರ್ತಿ ಪದವಿ ಇವುಗಳ ಆಸೆ ಆತನಿಗೆ ಅಧಿಕವಾ 
ದ್ವಿತು. ಆತನನು ವಿಶಾಲ ಹೃದಯ ಮತ್ತು ಉದಾರ ಸ್ಪ ನಾವ, 
ತುಂಬ ಸರಳ ಹೃದಯ. ಇವೆಲ್ಲವುಗಳಿಂದ ಅವನಿಗೆ ಅನೇಕ ಜನ ಸ್ನೇಹಿತ 
ರಾಗಿದ್ದರು. ಆ ಸ್ನೇಹಿತರ ಮೂಲಕ, ಅನೇಕ ಮೊಕದ್ದಮೆಗಳು ನನಗೆ 
ಬರುವುದೆಂಬುದು ಆತನ ನಿರೀಕ್ಷಯಾಗಿದ್ದಿತು. ವಕೀಲಿ ವೃತ್ತಿಯಿಂದ 
ನನ್ನ ಸಂಪಾದನೆ ಹೆಚ್ಚು ವುಬಿಂದು ನಿರ್ಣಯಿಸಿ, ಆತ ಸಂಸಾರದ ವೆಚ್ಚವ 
ನೈ ಹೆಚ್ಚಿಸಿ ಬಿಟ್ಟಿದ್ದನು. ನನ್ನ ವೃತ್ತಿಗೆ ಕ್ಷೇತ್ರವನ್ನು ಸಿದ್ಧಗೊಳಿಸು 
ವುದಕ್ಕೂ ಆತನು ಬಹಳ ಶ್ರಮಸಟ್ಟದ್ದನು. 

ನನ್ನ ವಿದೇಶಯಾತ್ರೆ ಕುರಿತು ನನ್ನ ಜಾತಿಯಲ್ಲಿ ಎದ್ದಿದ್ದೆ ಬಿರುಗಾಳಿ 
ಇಸ್‌ ಇದ್ದಿತು. ಈಗ ನಮ್ಮ ಜಾತಿಯವಶಲ್ಲಿಯೇ ಎರಡು ಪಂಗಡ 
ಗಳಾಗಿದ್ದವು. ಒಂದು ಸಂಗಡ ನನ್ನನ್ನು ಜಾತಿಗೆ ಸೇರಿಸಿಕೊಂಡಿತು. ನನ್ನನ್ನು 
ಹೊರಗೇ ಇಟ್ಟಿರಬೇಕೆಂಬುದು ಮತ್ತೊಂದು ಪಂಗಡದ ಉದ್ದೇಶವಾಗಿದ್ದಿ ತು. 
ನಮ್ಮಣ್ಣ ನನ್ನನ್ನು ನಾಸಿಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನದಿಯಲ್ಲಿ 
ಸವಿತ್ರ ಸ್ನಾನ ಮಾಡಿಸಿದನು. ರಾಜಕೋಟಿಗೆ ಹಿಂದಿರುಗಿ, ಜಾತಿಯವರಿಗೆ 
ಒಂದು ಊಟವನ್ನು ಕೊಟ್ಟನು. ನನಗೆ ಇದಾವುದೂ ಇಷ್ಟವಿರಲಿಲ್ಲ. ಆದರೆ 
ನನ್ನಲ್ಲಿ ನಮ್ಮಣ್ಣನ ಪ್ರೀತಿ ಅಮಿತವಾಗಿದ್ದಿ ತು. ಅವನಲ್ಲಿ ನನ್ನ: ಭಕ್ತಿಯೂ 
ಹಾಗೆಯೇ ಇದ್ದಿತು. ಆದುದರಿಂದ ನಾನು ಅವನ ಇಚಿ ಯನ್ನೇ ಆಜ್ಞೆ ಯಂತೆ 
ಭಾವಿಸಿ ಯಂತ್ರದಂತೆ ನೆರವೇರಿಸಿದೆನು. ಹೀಗೆ, ಜಾತಿಯವರಲ್ಲಿ ಮತ್ತೆ 
ಸೇರಿಕೊಳು ವುದು ಸುಲಭವಾಯಿತು. | 

ನನ್ನನ್ನು ಬಹಿಸ್ಕರಿಸಿದ್ದ ನಮ್ಮ ಜಾತಿಯವರ ಪಂಗಡವನ್ನು” 
ಪ್ರವೇಶಿಸಲು ನಾನು ಮತ್ತೆ ಎಂದೂ ಪ್ರಯತಶ್ನಮಾಡಲಿಲ್ಲ. ಅಷ್ಟೇ ಅಲ್ಲ, 
ಆ ಪಂಗಡದ ಮುಖಂಡರಲ್ಲಿ ನನ್ನ ಮನಸ್ಸಿನಲ್ಲಿ ಸಹ ಎಂದೂ ಕ್ರೋಧ 
ಉಂಟಾಗಲಿಲ್ಲ. ಕೆಲವರಿಗೆ ನನ್ನಲ್ಲಿ ತಿರಸ್ಕಾರ ದೃಷ್ಟಿ ಸಹ ಇದ್ದಿತು. ಆದರೆ 


1 


[64 
L «a ೨೫ 


ಆತ್ಮಕಥೆ ೧೪೩ 


ನಾನು ಅವರ ಮನಸ್ಸಿಗೆ ನೋವಾಗುವಂತೆ ಎಂದೂ ನಡೆಯಲಿಲ್ಲ. ನಾನು 
ಒಹಿಷ್ಠ್ಯಾರದ ನಿಯಮಗಳನ್ನು ಪೂರ್ಣವಾಗಿ ಪಾಲಿಸುತ್ತಿದ್ದೆ ನು. ಆ 
ನಿಯಮಕ್ಕೆ ಅನುಗುಣವಾಗಿ ನಮ್ಮ ಅತ್ತೆ ಮಾವಂದಿರು, ನಮ್ಮ ಸಹೋದರಿ 
ಯರು ಭಾವ ಮುಂತಾದ ಯಾವ ಬಂಧುಗಳೂ ನನ್ನೊಂದಿಗೆ ಯಾವೆ 
ಸ:ಸರ್ಕವನ್ನೂ ಇಟ್ಟುಕೊಳ್ಳು ವಂತೆ ಇನಲಿಲ್ಲ.. ನನಗೆ ತಮ್ಮ ಮನೆಗಳಲ್ಲಿ 
ಆತಿಥ್ಯಮಾಡುವಂತೆ ಇರಲಿಲ್ಲ. ನಾನು ಅವರ ಸೆ ಫ್ರೈ ಕಿ ಯಾರ ಮನೆಯಲ್ಲಿಯೂ 
ನೀರನ್ನು ಕೂಡ ಕುಡಿಯುತ್ತಿರಲಿಲ್ಲ. ಅವರು ರಹಸ ದಲ್ಲಿ, ಬಹಿಸ್ಯಾರೆ 
ನಿಯಮವನ್ನು ಉಲ್ಲಂಸಿಸಲು ಸಿದ್ಧರಾಗಿದ್ದರು. ಆದರೆ ಸಷ ನನ್ನ ಸ್ವಭಾ 
ವಕ್ಕೆ ವಿರೋಧವಾಗಿದ್ದಿತು. . ಯಾವ ಕಾರ್ಯವನ್ನು ನಾಲ್ಕು ಜನರ ಎದುರಿಗೆ 
ಮಾಡುವುದಿಲ್ಲವೋ ಅದನ್ನು ರಹಸ್ಯದಲ್ಲಿ ಮಾಡಲು ನನಗೆ ಇಸ ವಿರಲಿಲ್ಲ. 
ನನ್ನ ಈ ಪ್ರಾಮಾಣಿಕ ನಡತೆಯ ಪರಿಣಾಮವಾಗಿ, ಜಾತಿಯವರಿಂದ 
ನನಗೆ ಯಾವಾಗಲೂ ಉಪದ್ರ ವವಾಗುವ ಸಂದರ್ಭವೇ ಉಂಟಾಗಲಿಲ್ಲ. 


ಅಷ್ಟೇ ಅಲ್ಲ; ನಾನು ಬಹಿನ್ನೃ ತ ಎಂದು ತಿಳಿದ ಜಾತಿ ಬಂಧುಗಳೂ ಸಹ, 
ನನ. ಲ್ಲಿ ಪ್ರೇಮ ಔದಾರ್ಯಗಳನ್ನು ಪೂರ್ಣವಾಗಿ ಇಟ್ಟಿದ್ದಾರೆ. ನಾನು 


ಜಾತಿಗಾಗಿ ನಿನನ್ನು ಮಾಡಬೇಕೆಂದೂ ಸಹ ನಿರೀಕ್ಷಿಸದೆ ಹ "ನನ್ನ ಕಾರ್ಯ 
ದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನನ್ನ "ಸ್ರತೀಕಾರೆ 
ರಹಿತ ಬುದ್ದಿ ಎಂದು ನನ್ನ್ನ ನಂಬಿಕೆ. qe ಮತ್ತೆ ನನ್ನನ್ನು ಸೇರಿಸ 
ಬೇಕೆಂದು ನಾನು ಹೋರಾಡಿದ್ದರೆ, ಅಥವಾ ಜಾತಿಯನ್ನು ಒಡದು ಇನ್ನೂ 
ಹೆಚ್ಚು ಗುಂಪುಗಳನ್ನು ಮಾಡಿದ್ದರೆ ಅಥವಾ ಜಾತಿಯ ಮುಖಂಡರನ್ನು ನಾನು 
ಎದುರಿಸಿ ರೇಗಿಸಿದ್ದರೆ ಇಂಗ್ಲೆ ಂಡಿನಿಂದ ಹಿಂದಿರುಗಿದ ಮೇಲೆ ನಾನು 
ಅಶಾಂತಿಯ ಬಿರುಗಾಳಿಯಲ್ಲಿ ಸಿಕ್ಕಿಕೊಳ್ಳು ತ್ತಿ ದೈನು. ಮತ್ತು ಪ್ರಾಯಶಃ 
ಮಿಥ್ಯಾಚಾರಿ ಸಹ ಆಗುತ್ತಿದ್ದೆ ನು. 

"ನನ್ನ್ನ ಪತ್ತಿ ಯೊಂದಿಗೆ ನನ್ನ್ನ ಸಂಬಂಧ ಹೇಗಿರಬೇಕೆಂಬುದು ನನ್ನ 
ಇಷ್ಟವಾಗಿದ್ದಿ ತೋ, ಅದು ಇನ್ನೂ ತಾಗ ಆಗಿರಲಿಲ್ಲ. ಇಂಗ್ಲೆಂಡಿಗೆ ಹೋಗಿ 
ಬಂದಿದ್ದ ರೂ “ಸಹ ಆಕೆಯ: ನಿಷಯದಲ್ಲಿ ನನ್ನ ಆನೋಯಾ ಬುದ್ಧಿ ಹೋಗಿರ 
ಲಿಲ್ಲ. ಯಾನ ಸಣ್ಣ ವಿಷಯ ದಲ್ಲಿಯೂ ನನ್ನ ಸಂಪೀಹ ಮತ್ತು 
ಗೊಣಗಾಟಿದ ಬುದ್ಧಿ ಮರೆಯಾಗಿರಲೇ ಇಲ್ಲ. ಇದರಿಂದ ನನ್ನ ಬ್ರಿಯವಾದ 


೧೪೪ ಗಾಂಧೀ 


ಮನೋಥಫಗಳಾವ್ರವೂ ಈಡೇರಲೇ ಇಲ್ಲ, “ನನ್ನ ಹೆಂಡತಿ, ಬರೆಯು 
ವದಸ್ನೂ ಓದುವುದನ್ನೂ ಕಲಿಯಬೇಕು ; ನಾನು ಆವಳಿಗೆ ಪಾಠ ಹೇಳಿ 
ಳೊಡಬೇಕು” ಎಂದು ನಾನು ನಿಶ್ಚಯ ಮಾಡಿಕೊಂಡಿದ್ದೆನು. ಆದರೆ ನನ್ನ 
ನಿಷಯಾಸಕ್ತಿಯಿಂದ ಆದಾವುದೂ ಸಾಧ್ಯವಾಗಲಿಲ್ಲ. ನನ್ನ ಈ ದೋಷದ 
ಫಲವನು ಸನ್ನ ಹೆಂಡತಿ, ಆನುಭವಿಸ ಬೇಕಾಯಿತು. ಇದು ಎಲ್ಲಿಯವರೆಗೆ 
ಹೋಯಿತೆಂದರೆ: ಒಂದು ಸಲ ನಾನು ಆಕೆಯನ್ನು ಅವಳ ತಂದೆಯ ಮನೆಗೆ 
ಕಳುಹಿಸಿ ಅಲ್ಲಿ ಆಕೆ ತುಂಬ ಕಷ್ಟ ಮತ್ತು ದುಃಖಪಟ್ಟ ಮೇಲೆಯೇ, ಹಿಂದಕ್ಕೆ 
ಒಂದು ನನ್ನೊಂದಿಗೆ ವಾಸಿಸ ಬ ಆವಕಾಶ ಕೊಟ್ಟೆನು. ಇದೆಲ್ಲ ಜನ್ನ 
ಆನಿನೇಕ ಎಂಬುದು ಈಳೆಗೆ ನನಗೆ ಗೊತ್ತಾಗಿದೆ. 
ಮಕ್ಕಳ ಶಿಕ್ಷಣದ ವಿಷಯದಲ್ಲಿಯೂ ಕೆಲವು ಸುಧಾರಣೆಗಳನ್ನು 
ಮಾಡಬೇಕೆಂದು ನಾನು ಯೋಚಸಿದ್ದೆನು. ನಮ್ಮಣ್ಣನಿಗೆ ಮಕ್ಕಳದ್ದರು. 
ಇಂಗ್ಲೆಂಡಿಗೆ ಹೊಂಬಾಗ ನಾನು ಬಟ್ಟು ಹೋಗಿದ್ದೆ ನನ್ನ ಮಗನಿಗೆ ಈಗ 
ನಾಲ್ಕು ವರುಷ ವಯಸ್ಸಾಗಿದ್ದಿತು. ಆವರನ್ನು ನನ್ನ ಕಣ್ಣೆ ದುರಿಗೆ ಇಟ್ಟು 
ಕೊಂಡು ತಿದ್ದಿ, ಸ್ಯಾಮ ಮಾಡಿಸಿ, ದೃಢಕಾಯರನ್ನಾ A ಮಾಡಬೇಕು 
ಎಂಬುದು ನ್ನ ಇಷ್ಟವಾಗಿದ್ದ ತು. ನಮ್ಮ ನೂ ಇದನ್ನು ಒಪ ದನು. 
ಈ ಪ್ರಯತ ರಲ್ಲಿ ನು ಸ್ವಲ್ಪ ಹೆಚ್ಚು ನ ಹಹಿಲಜನಿತನು: 
ಮಕ್ಕಳ ಜತೆಗೆ ಇರುವುದು ನನಗೆ ಪ್ರಿಯನ ವಾಗಿದ್ದಿ ತು. : ಅವರ ಸಹವಾಸ, 
ಆವಕೊಡನೆ ಕಸ್ಯ ಮಾಕುಕತೆ ಇವು ಇಂದಿಗೂ ನನ್ನ ಸ್ವಭಾವ ಬಾಗಿದೆ, 
ಆಂದಿನಿಂದ ಮಕ್ಕಳಿಗೆ ನಾನು ಒಳ್ಳೆ ಯ ಶಿಕ್ಷಕನಬಲ್ಲೆ Ck ನನ್ನ 
ಭಾವನೆಯಾಗಿದೆ. 
ಊಟ ಕಿಂಡಿಯಲ್ಲಿ ಸುಧಾರಣೆ ಮಾಡುವುದು ಅವಶ್ಯಕವಾಗಿದ್ದಿತು. 
ಜ್ಯ ಮತ್ತು ಹೀ ನಮ್ಮ ಮನೆಯಲ್ಲಿ ಆಗಲೇ ಪ್ರವೇಶ: ಮಾಡಿದ್ದವು. 
ನನನು ಇಂಗೆ ನೀಔನೀದ ಹನಿಕಗುದ ವೇಳಗೆ, ಸ್ವಲ್ಪ ), ಈಂಗ್ಲಿ \ (ಷ್‌ ಎೌತಾ 
“8 ನಮ್ಮ ಮನೆಯಲ್ಲಿರುವುದು ಯೋ ಗ್ಯವೆಂದು "ನನ್ನಣ್ಣ 'ಭಾವಿಸಿದ್ದೆನ ನು. 
ಈ ಕಾಂಣದೀದ, ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸುತ್ತಿದ್ದ 
ಚೀಣಾ ಪಾತ್ರೆಗಳು ಸಾಧೋ ಣವಾಗಿಯೇ ಬಳಕೆಗೆ ಬದವು. ನನ್ನ ಸುಧಾ 
ರೆಣೆಗಳು ಈ ಬದಲಾವಣೆಗಳನ್ನು ಪರ್ತಿ ಮಾಡಿದವು. ಜನವೇ ಗೋಧಿಯ 


ಆತ್ಮಕ ಥೆ ೧೪೫ 


ಗಂಜಿಯನ್ನು ನಾನು ಪ್ರಾರಂಭಿಸಿದೆನು. ಕಾಫೀ ಟೀಗಳಿಗೆ ಬದಲಾಗಿ 
ಕೋ ಕೋ ಪ್ರಾರಂಭಿಸಿದೆನು. ನಿಜವಾಗಿ ಕೋ ಕೋ, ಕಾಫೀ, ಬೀಗಳ 
ಜತೆ ಸೇರಿತು. ಬೂಟ್ಟುಗಳೂ ಮೋಜಾಗಳೂ ಆಗಲೇ ಮನೆಯಲಿದ್ದವು. 
ಸಾನು ಯೂರೊಃಪಿನವರ ಉಡುನನ್ನು ಥರಿಸಿ ಮನೆಯ ಆಂಗ್ಲ ವಾತಾವರಣ 
ವನು ಪೂರ್ಣಗೊಳಿಸಿದೆನು. 

ಹೀಗೆ ವೆಚ್ಚ ಹೆಚ್ಚುತ್ತಾ ಹೋಯಿತು. ದಿನದಿನವೂ ಹೊಸ ಹೊಸ 
ಸದಾರ್ಥಗಳು ಮನೆಗೆ ಬರತೊಡಗಿದವು. ನಮ್ಮ ಮನೆಯ ಬಾಗಿಲಿಗೆ ನಾವು 
ಬಿಳಿಯ ಆನೆಯನ್ನು ಕಟ್ಟ ಹಾಕಿಕೊಂಡುದಾಯಿತು. ಆದರೆ ಅದಕ್ಕೆ ಬೇಕಾದ 
ಹೆಣವನ್ನು ಎಲ್ಲಿಂದ ತತವ ? ರಾಜಕೋಟೆಯಲ್ಲಿ ವಕೀಲಿ ವತಿ ತ್ತಿಯನ್ನು 
ಪ್ರಾರಂಭಿಸುವುದೆ ದೆಂದಕೆ ಹಾಸ್ಯಾಸ್ಟ ದವಾಗುತ್ತಿದ್ದಿತು. ನನಗೆ ಅನ ವಕೀಲ 
ರಿಗಿದ್ದಷ್ಟು ತಿಳುವಳಿಕೆಯೂ ಜ್ಞಾ ನವೂ ಇರಲಿಲ್ಲ. ಆದರೆ ಅವರಿಗೆ ಕೊಡು 
ತ್ರಿದ್ದುದರ ಹತ್ತರಷ್ಟು ಶುಲ್ಕವನ್ನು ನಾನು ನಿರೀಕ್ಷಿಸುತ್ತಿದ್ದೆನು. ನನ್ನನ್ನು 
ನಿಯನಿಸಿಕೊಳ್ಳು ವಷ್ಟು ಮೂರ್ಯರಾದೆ ಕಕ್ಷಿಗಾರರು ಯಾರೂ ಇರಲಿಲ್ಲ. 
ಒಂದು ವೇಳೆ ಅಂತಹ ದಡ್ಡ ಕಕ್ಸಿಗಾರರು ನನ್ನ ಲ್ಲಿ ಬಂದರೂ ನನ್ನ್ನ ಅಜ್ಞಾನದ 
ಜತೆಗೆ ಉದ ರ ಬತನವನ್ನು ಸೋಸವನ್ನೂ ಚಿಕ ಜಗತ್ತಿಗೆ ನನ್ನ ಖುಣವನ್ನು 
ಇನ್ನೂ ಹೆಚ್ಚಿಸಿಕೊಳ್ಳು ಇಕಿ ? ) 

“ಸ್ನೇಹಿತರು, “ಬೊಂಬಾಯಿಗೆ ಹೋಗಿ ಕೆಲವು ಕಾಲ ಇರಿ, 
ತೈಕೋರ್ಟಿನ ಅನುಭವವನ್ನು ಪಡೆಯಿರಿ. ಹಿಂದೂ ಕಾನೂನನ್ನು ಅಧ್ಯಯನ 
ಮಾಡಿ, ದೊರತಸ್ಟು ಮೊಕದ್ದಮೆಗಳನ್ನು ಪಡೆಯಲು ಪ್ರಯತ್ನಿಸಿ” ಎಂದು 
ಹೇಳಿದರು. ಅವರ ಸಲಹೆಯನ್ನು ಅಂಗೀಕರಿಸಿ ನಾನು ಬೊಂಬಾಯಿಗೆ 
ಹೋದಿನು. 

ನಾನು ಬೊಂಬಾಯಿನಲ್ಲಿ ಒಂದು ಮನೆ ಮಾಡಿ ಒಬ್ಬ ಅಡಿಗೆಯವ 
ನನು ಗೊತ್ತು ಮಾಡಿಕೊಂಡೆನು. ನನ್ನ ಕೆಲಸದಲ್ಲಿ ನಾನು ಅಶಕ ಕೃನಾಗಿ 
ದ್ವಂತೆ ಅವ ಕೆಲಸದಲ್ಲಿ ಅವನೂ ಅಶಕ ಕೃನಾಗಿದ್ದ ನು. ಆತ ಬಾ ಹ್ಮಣ 
ಆತನನ್ನು ನೌಕರನೆಂದತಿ. ಭಾವಿಸಡೆ ಕುಟುಂಬಕ್ಕೆ ಸೇರಿದ ಒಬ ನ್ನಾಗಿ 
ನಾನು ಭಾವಿ ಸಿದನು. ಆತ ಮೈ ಮೇಲೆ ನೀರು ಸುರಿದುಕೊಳುತ್ತಿ ದ್ದ. ಆದರೆ 


ಮೈತಿಕ್ಕಿ ಸ್ಫಾನ ಮಾಡುತ್ತಿರಲಿಲ್ಲ. . ಅತನ ವಸ್ತ್ರ ಕೊಳಕಾಗಿದ್ದಿತು ; ಜನಿ 


ಕ 
5 Rts 


gp 


೧೪೬ ಗಾಂಧೀ ಗ್ರಂಥಮಾಲೆ 


ವಾರವೂ ಅಷ್ಟೆ. ಶಾಶ್ರಗಳ ವಿಷು ಅವನಿಗೆ ಏನೇನೂ ತಿಳಿದಿರಲಿಲ್ಲ 
ಆದರೆ ಅವನಿಗಿಂತ ಉತ್ತಮನಾದ ಅಡಿಗೆಯವನು ನನಗೆ ಎಲ್ಲಿಂದ ಸಿಕ್ಕ 
ಬೇಕು? 

ನಾನು ಅವನನ್ನು ಹೀಗೆ ಕೇಳುತ್ತಿದ್ದೆನು. “ರವಿಶಂಕರ್‌, ನಿನಗೆ 
ಅಡಿಗೆ ಮಾಡಲು ಬರದೆ ಇನಬಹುದು. "ಅದರೆ ನಿನಗೆ ಸಂಧ್ಯಾ ವಂದನೆ 
ಚೆನ್ನಾಗಿ ಬರುತ್ತಿರೆಬೆ:ಕಲ್ಲವೆ ?” ಆತನ ಉತ್ತರ ಹಿಗಿರುತ್ತಿತ್ತು. “ಸಂಧಾ 
ವಂದನ! ಸ್ವಾಮಿ ನೇಗಿಲೇ ನಮ್ಮ ಸಂಧ್ಯಾ "ವಂದನೆ. ಗುಡ್ಡೆಲಿಯೇ ನಮ್ಮ 
ಧರ್ಮಾನುಷ್ಠಾನ. ನಾವು ತಹ ಬ್ರಾಸೈಣರು. ನಾನು ನಿಮ್ಮ ಕೃಪೆ 
ಯಿಂದಲೇ ಬದುಕಬೇಕಾಗಿದೆ. ಹಾಗಾಗದಿದ್ದಲ್ಲಿ ನನ್ನ ವ್ಯವಸಾಯದ ಕಸಬು 
ನನಗೆ ಇದ್ದೇ ಇದೆ.” 

ಆದುದರಿಂದ ನಾನು ರವಿಶಂಕರನ ಉಪಾಧ್ಯಾಯನಾಗಜೇಕಾಮಯಿತು. 
ನನಗೆ ಅದಕ್ಕೆ ಬೇಕಾದ ವಿರಾಮವೂ ಇದ್ದಿ ತು. ಅಡಿಗೆಯ ಅರ್ಥ ಭಾಗವನ್ನು 
ನಾನು ವಹಿಸಿಕೊಂಡು ಶಾಕಾಹಾರ ತಯಾರಿಯಲ್ಲಿ ಇಂಗ್ಲಿಷ್‌ ಅಡಿಗೆಯ 
ಪ್ರಯೋಗವನ್ನು ಪ್ರಾರಂಭಿಸದೆನು. ಒಂದು (ಸ್ಟೋರ್‌) ಎಣ್ಣೆ ಒಲೆಯನ್ನು 
ಕೊಂಡ ನಿಕೊಂದು ನಾನೇ ಅಡಿಗೆ ಮನೆಯ ಪಾರುನತ್ಯ ವನ್ನು ವಸಿಸಿಕೊಂಡೆನು. 
ರವಿಶುಕರನ ಸಹಪುಕ್ತಿಯನ್ಲಿ ಕುಳಿತು ಊಟ 4 ನನಗೆ ಆಕ್ಷೇಪವಿರ 
ಲಿಲ್ಲ. ರವಿಶಂಕರನಿಗೂ ಇದ್ದಂತೆ ಕಾಣಲಿಲ್ಲ. ಆದುದರಿಂದ ನಾವಿಬ್ಬರೂ 
ಸುಖವಾಗಿ ಜೀವಿಸತೊಡಗಿನಿವು. ಒಂದು ಅಡಚಣೆ ಮಾತ್ರ ಇದ್ದಿ ತು. 
ಅನನು ಕೊಳಕುಶನವನ್ನು ಬಿಡುವುದ್ದೀವೆಂದ್ಕೂ ಅಡಿಗೆಯನ್ನು ಶುಚಿಯಾಗಿ 
ಇಡುವುದಿಲ್ಲವೆಂದೂ ಪ ತಿಜ್ಜೆ ಮಾಡಿದ್ದಂದೆ ಕಂಡುಬಂದಿತು. 

ಆದರೆ FE ಲ್ಲಿ, ನನ್ನ ವಿರುತ್ತಿ ದ್ದ ಮೆಚ ಕೈ ಅನುಗುಣನಾದ 
ಉತ್ತ ನ್ನ್ನ ನಿಲ್ಲದುದರಿಂದ ನಾ ಇಲ್ಕು, ಐದು ತಿಂಗವಿಗಳಿಗೆತ ಹೆಚ್ಚಾ ಗಿ ಅಲ್ಲಿ 
ನಿಲ್ಲಲು ನನ್ನಿ ಂದ ಸಾಧ್ಯವಾಗಲಿಲ್ಲ. 

ನನ್ನ ಬಾಳನ್ನು ನಾನು] ಆರಂಭ] ಮಾಡಿದುದು ಹೀಗೆ. ಬ್ಯಾರಿಸ್ಟರ್‌ 
ಉದ್ಯೊ (ಗೆ ನನಗೆ ಕಠಿಣವಾಗಿ ಕಂಡಿತು; ಆಡಂಬರ ಹೆಚ್ಚು, ತಿಳಿವು ಕಡಿಮೆ. 
ನನ್ನ ' ಮಾದಾ ರ ನಾನು ಹೊರಲಾರದಷ್ಟು ಭಾರವಾಗಿ ಕೋರಿತು, 


ಆತ್ಮಕಥೆ ೧೪೭ 


ಮೊದಲನೆಯ ಮೊಕದ್ದಮೆ 


ಭಂಬಾಖಯಿಯಲೆರುತ್ತ, ನಾನು ಒಂದು ಕಡೆ ಹಿಂಮೊಸಾನದೆ 
ಕಾದೆ ಕುರಿತು ನನ್ನ ಅಭ್ಯಾಸವನ್ನೂ ಮತ್ತೊಂ-೨ ಕಡೆ ಆಶಾಂದೆ ವಿನಯ 
ದಲ್ಲಿ ನನ್ನ್ನ ಪ್ರಯೊ:ಗಗನ್ನ್ನೂ ಪ್ರಾರಂಭಿಸಿದನು. ಈ ಪ್ರಯೋಗಗಳಲ್ಲಿ 
ನನ್ನೊಂದಿಗೆ ನನ್ನ ಮಿತ್ರನಾದ ವೀರಚಂರ೯ ಗಾಂಧೀ ಸೆಕ ಸೇರಿಕೊಂಡನು. 
ನವ ಣ್ಣ ನನಗೆ ನೂ ೦್ವಮೆಗಳನ್ನು ಸಂಸಾದಿಸಿಕೊಡಲು ತಮ್ಮ ಕೈಖಯುಲ್ಲಾದ 
ವಿಲ್ಲ ರ್ರಯತ್ನೆಗೆ“ನ್ಕೂ ಮಾಡುತ್ತಿದ್ದ. 

ಹಿಂದೊಸ್ಲಾ ನನ 5ಾನೂನುಗ-ನ್ನು ವ್ಯಾಸಂಗಮಾಡುವುದು ಬಹಳ 
ಬೇಸರದ ಕೆಲಸನಾಗಿದ್ದಿತು. ಸಿವಿಲ್‌ ಪ್ರೂಸೀಜರ್‌ ಕೋಡ್‌, ಅಂತೂ ನನ್ನ 
ತಲೆಗೆ ಹತ್ತಲೇ ಇಲ್ಲ. ಆದರೆ ಎವಿಡೆನ್ಸ್‌ ಆಕ್ಸ್‌ (ಸಾಕ್ರ್ಯಕ್ಕೆ ೫0ಬಂಧಿಸಿದ 
ಕಾನೂನು) ಹಾಗೆ ಇರಲಿಲ್ಲ. ನೀರಚಂಡ್‌ ಗಾಂಫೀ ಸಾಲಿಸಿಟರ್‌ ಪರೀಕ್ಷೆಗೆ 
ಹರಾತ್ತಿಸನು. ಆತ ನನಗೆ, ಬ್ಕಾರಿಕ್ಟರ್‌ಗ ವತೀಲರು ಇವನನ್ನು 
ಕುರಿತು ಅನೇಕ ಬಗೆಯ ಕಥೆಗಳನ್ನು ಹೇಳುತ್ತಿದ್ದನು. ಆತ ಹೀಗೆ. 
ಹೇಲು ದ್ದನು : “ಸರ್‌ ಫಿಪೋಜ್‌ರವರೆ ಶಕ್ತಿ ಅಡಗಿರುವುದು ಅವರ 
ಅಗಾಧ ಕಾನೂನಿನ ಜ್ಞಾನದಲ್ಲಿ, ಎವಿಡೆನ್ಸ್‌ ಆಕ್ಟ್‌, ಅವರಿಗೆ ಹೃದ್ಧತ 
ವಾಗಿ.  ಮೂನಕ್ತಿರಸನೆಯ ವಿಧಿಗೆ ಸಂ.ಂಧಪಟ್ಟಿ ಪ್ರತಿಯೊಂದು 
ನೊತದ್ದ ಮಯೂ ಅವರಿಗೆ ಗೊತ್ತು. ಬದುದ್ದಿನ್‌ ತೈಯಬ್ಬೀಯವರ 
ಅದ್ಭುತವಾನ ಶಕ್ತಿ ಜಡ್ಡಿಗಳಿಂದ ಸಹ ಅವಂಗೆ ಗೌರವವನ್ನು ಸುಪಾದಿಸಿ 
ಕೊಡುತ್ತದೆ.” 

ಇಂತಹ ಅತಿರಥ ವೆ.ಕಾರಥರ ಕಥೆಗೆಳನ್ನು ಕೇಳಿದಾಗಲೆಲ್ಲ ನನ್ನ 
ಫೈರ್ಯೆ ಉಡುಗಿ ಹೋಗುತ್ತಿ ದ್ವಿತು. 

ವೀರೆಚೆಂರ್‌ ಗಾಂಧೀ ಹೀಗೂ ಹೇಳುತ್ತಿದ್ದನು: “ಐದು ವರೆಷ 
ಏಳು ವರು ಕೆಲಸವೇ ಇಲ್ಲಡಿ ಕೋರ್ಟುಗಳಲ್ಲಿ ಕುಳಿತು ಕಾಲ ಕಳೆಯು 

ಪುದು ಬ್ಯಾರಿಕೃರಿಗೆ ಏನೂ ಅನರೂಸವಲ್ಲಿ. ಆದುದರಿಂದೆಲೇ ನಾನು 
ಸಾಲಿಸಿಟರ್‌ ಪದೆವೀಥರನಾಗಲು ನಿರ್ಧರಿಸಿರುವುದು. ಮೂರು ವರುಷ 


೧೪೮ ಗಾಂಧೀ ಗ್ರಂಥಮಾಲೆ 


ಕಾಲದೊಳಗೆ ನಿನ್ನ ಜೀವನದ ವೆಚ್ಚ ವನ್ನು ಹುಟ್ಟಿಸಿಕೊಳ್ಳಲು ನಿನಗೆ ಸಾಧ್ಯ 
ವಾಗುವುದಾದರೆ ನೀನು ಅದ, ಸ | ಪೃಶಾಭೆಯೆಂದು ನಿಸ. » 

ನನ್ನ ವೆಚ್ಚ, ತಿಂಗಳು ತಿಂಗಳಿಗೂ ಏರುತ್ತಿದ್ದಿತು. ಒಳಗಡೆ ಬ್ಯಾರಿಸ್ಟರ್‌ 
ಕಸಬಿಗೆ ಸಿದ್ದ ವಾಗುತ್ತಾ, ಹೊರಗಡೆ ಬ್ಯಾರಿಸ್ಟರ” ಎಂಬ ವಿಳಾಸನ ಹಲಗೆ 
ಯನ್ನು ತಗಲುಹಾಕಿಕೊಳ್ಳಲು ನನ್ನ್ನ ಮನಸ್ಸು ಒಸ್ಸಲಿಲ್ಲ. ' ಆದುದೆರಿಂದ 
ನಾನು ನನ್ನ ವ್ಯಾಸುಗಕ್ಕೆ ಪೂರ್ಣ ಗಮನವನ್ನು ಕೊಡಲು ಸಾಧ್ಯವಾಗಲಿಲ್ಲ. 
ನನಗೆ ಎನಿಡಿನ್‌ ಆಕ್ಸ್‌ ಇಷ್ಟೈ ವಾಯಿತು. ಮೇಯಿಸ್‌ ಅವರೆ ಹಿಂದೂ ಲಾ 
ಎಂಬ ಗ್ರಂಥವನ್ನು ನಾನು ತುಂಬ ಉತ್ಸಾಹದಿಂದ ಓದಿದೆನು. :-ಆದಕೆ ಒಂದು 
ತೊಳದು ಶೈ ಮೆಯನ್ನೊ ನಡೆಸಲು ತೆಗೆ ಥ್ಳೈ ರ್ಯವುಂಟಾಗಲಿಲ್ಲ. ಅತ್ತೆಯ 
ಮಕೆಗೆ ಹೊಸದಾಗಿ ಬಂದ ಸೊನೆಯಂಕೆ, ತ್ನ ಸೆ ಥೈ ಹಾಯಕತೆ RRS 
ತೀತವಾಗಿದ್ದಿ ತು. 


ಆ ಸಮ ಸುಕ್ಕ ನಾನು ಮಾಮಿಬಾಮಿ ಎಂಬುವಳ ಒಂದು ಕೊತತ್ಟಮೆ 
ಯನ್ನು ಹಿಡಿದನು.  ಅಡೊಂನು ಸ್ಮಾಲ್‌ಕಾಸ್‌ ರ್ಯ” cause) 
ವಾವ. “ನೀನು ದಳ್ಳಾ ಳಿಗೆ ಹಣ ಕೊಡಬೇಕಾಗುತ್ತದೆ ದೊ ಹೇಳಿದರು. 


ನಾನು ಕೊಡಲು ಖಂಡಿ. ತವಾಗಿ ತಿ-ಸ ರಿಸಿದೆನು. 


“ಆದರೆ ತಿಂಗಳಿಗೆ ಮೂರು ಸಾವಿರ, ನಾಲ್ಕು ಸಾವಿರ ಸಂಪಾದಿಸು 
ತ್ತಿರುವ ದೊಡ್ಡ ಕ್ರಿಮಿನಲ್‌ ಲಾಯರುಗಳು ಸಹ ದಳ್ಳಾಳಿ ಹಣ ಕೊಡುತ್ತಾರೆ' 
ಎಂದರು. 

“ನಾನು ಅವನನ್ನು ಅನುಕರಿಸಬೇಕಾದುದಿಲ್ಲ. . ತಿಂಗಳಿಗೆ ೩೦೦ 
ರೂಪಾಯಿ ಸಂಪಾದನೆಯಾದಕೆ ನನಗೆ ಅದು ಸಾಕು. ನಮ್ಮ ತಂದೆ 
ಅದಕ್ಕಿಂತ ಹೆಚ್ಚು ಸಂ ಸಾದಿಸಲಿಲ್ಲ” ಎಂದು ನಾನು ಉತ್ತರ ಕೊಟ್ಟಿ ನು. 

ಆದರೆ ಗ ಕಾಲನೆಲ್ಲ ಹೋಯಿತು. ಬೊಂಬಾಯಿಯಲ್ಲಿ ಖರ್ಚು 
ಮಿತಿ ಮೀರಿ ಏರುತ್ತಿದೆ, ಸ್ವ ಲ್ಸ ನೃವಹಾರಜ್ಞ, ರಾಗಿ ನಡೆದುಕೊಳ್ಳಿ ಬೇಕು” 

ನನ್ನ ಮನಸ್ಸು ನಂತೆ ದೃಢವಾಗಿದ್ದಿ ತು. ಚಡ. ದಳ್ಳಾಳಿ 


ಹಣವನ್ನು ಕೊಡಲಿಲ್ಲ. ಆದರೂ ಮಾಮಿಬಾಮಿ ಮೊಕದ್ದಮೆ ನನಗೇ 
ಬಂದಿತ್ತು” ಅದೊಂದು ಸುಲಭವಾದ ಮೊಕದ್ದಮೆ, ನಾನು ಮೂನತ್ತು 


ಆತ್ಮಕಥೆ ೧೪೪ 


ತ್ರಿ. 
ರೂೊಸಾಯಿ ಶುಲ್ಕವನ್ನು ತೆಗೆದುಕೊಂಡೆನು... ಆ ಮೊಕದನೆ ಒಂಪೇ 
ಎ 
ದಿನದಲ್ಲಿ ಮುಗಿದುಹೋಗುವ ಸಂಭವವಿದ್ದಿ ತು. 
ಎ 


ಸ್ಮಾಲ್‌ಕಾಸ್‌ ಕೋರ್ಟಗೆ ಅದೇ ನನ್ನ್ನ ಮೊದಲ ಪ ವೇಶ, ನಾನು 
ಪ್ರತಿವಾದಿಯ ಸಕ್ಷದ ವತೀಲನಾಗಿದ್ದೆನು. ವಾದಿಯ ನಕ್ಷದ ಸ್ಪಾಕ್ಷಿಗೆನ್ನು 
ನಾನು ಪಾಟ ಸವಾಲು ಮಾಡಬೇಕಾಗಿತ್ತು. ನಾನು ಎದ್ದು ನಿಂತೆನು. 
ಆದರೆ ನನ್ನ ಧೈರ್ಯ ಪೂರ್ತಿ ಮಾಯವಾಯಿತು. ಸನ್ನ ತಲೆ ತಿರುಗುತ್ತಿತ್ತು. 
ಕೋರ್ಟು ಸಹ ಹಾಗೆಯೇ ತಿರುಗುತ್ತಿರುನಂತೆ ನನಗೆ ಭಾಸವಾಯಿತು. 
“ಫಾಟ ಸವಾಲ್‌” ಮಾಡಲು ನನಗೆ ಪ್ರಶ್ನೆಯೇ ಹೊಳೆಯಲಿಲ್ಲ. ನ್ಯಾಯಾಧಿ 
ಪತಿ, ನಕ್ಕಿರಬೇಕು. ವಕೀಲರಿಗೆ ನನ್ನ ಫಜೀತಿ, ವಿನೋದ ಹುಟ್ಟಿಸಿರಬೇಕು. 
ಆದರೆ ಇದಾವುದನ್ನೂ ನಾನು ನೋಡಲಾರದವನಾಗಿಸ್ದ ನು. ನಾಕು 
ದಳ್ಳಾಳಿಗೆ “ಮೊಕದೆ ಮೆಯನ್ನು ನಡೆಸಲು ನನ್ನಿಂದ ಸಾಧ್ಯವಿಲ್ಲ. ಶ್ರೀ ಪಟೀಲ 
ರನ್ನು ಗತ್ತು ಮಾಡಿಕೊಳ್ಳಿ, ನಾನು ತೆಗೆದೆಕೊಂಡಿರುವ ಶುಲ್ಕವನ್ನು 
ಹಿಂದಕ್ಕೆ ಕೊಡುತ್ತೇನೆ” ಎಂದು ಹೇಳಿ ಕುಳಿತುಬಿಟ್ಟಿನು. ಪಟೇಲರನ್ನು 
ಐವತ್ತೊಂದು ರೂಪಾಯಿಗಳಿಗೆ ಗೊತ್ತುಮಾಡಿಕೊಂಡರು ಅವರಿಗೆ 
ಮೊಕದ್ದಮೆ ಮಕ್ಕಳ ಆಟಿದೆಂತಿತ್ತು. 

ನನ್ನ ಕಕ್ಷಿಗಾರನಿಗೆ ಜಯವಾಯಿಕೋ ಇಲ್ಲವೋ. ಅದೆನ್ನು ತಿಳಿದು 
ಕೊಳ್ಳದೇ ನಾನು ಕೋರ್ಟಿನಿಂದ ಧಾವಿಸಿದೆನು. ನನಗೆ ನಾಚಿಕೆಯಾಗಿದ್ದಿತು. 
ಮೊಕದ್ದೆ ಮೆಗಳನ್ನು ನಡೆಸುವ ಧ್ಯರ್ಯ ಬರುವವರಿಗೆ ಇನ್ನು ಮೊಕದ್ದಮೆ 
ಹಿಡಿಯಬಾನದೆಂದು ನಿರ್ಣಯಿಸಿದೆನು. ವಾಸ್ತವವಾಗಿ ನಾನು ದಕ್ಷಿಣ 
ಆಭ್ರಕಾಕ್ಕೆ ಹೋಗುವವರೆಗೆ ಮತ್ತೆ ಕೋರ್ಟಿಗೆ ಹೋಗಲೇ ಇಲ್ಲ. ಈ 
ನಿರ್ಣಯದಲ್ಲಿ ನನ್ನ ಸದ್ಗುಣವೇನೂ ಇರಲಿಲ್ಲ. ಬೇಕೆ ದಾರಿಯಿಲ್ಲದೆದರಿಂದ 
ನಾನು ಈ ತೀರ್ಮಾನಕ್ಕೆ ಬಂದೆನು. ಕಳೆದುಕೊಬ್ಬು ವುದಕ್ಕಾಗಿಯೆಃ ನನ್ನಲ್ಲಿಗೆ 
ನೊಕದ್ದೆಮೆಗಳನ್ನು ತರ.ವಷ್ಟು ಮೂಢರು ಯಾನ ಇರಲಿಲ್ಲ. 

ಆದರೆ ಬೊಂಬಾಯಿನಲ್ಲಿ ನನಗೆ ಮತ್ತೊಂದು ಮೊಕದ್ದಮೆ ಕಾದಿ 
ದ್ವಿತು. ಅದೂ ಬರಿಯ ಒಂದು ಅರ್ಜಿಯನ್ನು ಬರೆಯುವುದು. ಪೋರ್‌ 
ಬಂದೆರ್‌ನೆ್ಲಿ ಒಬ್ಬ ಬಡ ಮುಸಲ್ಮಾನನ ಜಮೀನನ್ನು ಮ:ಟ್ಟುಗೋಲು 
ಹಾಕಿಕೊಂಡಿದ್ದೆರು. ಅವನು ನಮ್ಮ ತಂದೆಯ ಹೆಸರನ್ನು ಕೇಳಿ ನಾನೂ 


೧೫೦ ಗಾಂಧೀ ಗ್ರೆಂಥಮಾಲೆ 


ನಮ್ಮ ತಂದೆಯಂತೆಯೇ ಯೋಗ್ಗನಾಗಿರಬೇಕೆಂದು ಭಾವಿಸಿ ನನ್ನ ಬಳೆ 
ಬಂದನು. ಆತನ ಪಕ್ಷದ ಬ್ಬಲವಾಗಿದ್ದಂತೆ ನನ? ತೊ;ರಿತು. ಆದರೆ 
ನಾನು ಅರ್ಜಿಯನ್ನು ಬರೆಯಲು ಒಪ್ಪಿ ಕಾ ಆ; ನನ್ನು ಅಚ್ಚು 
ಮಾಡುವ ವೆಚ್ಚವನ್ನು ಅವನು ವಹಿಸಜಿಸಾಗಿದ್ದ ತೊ": ಕಾನು ಅರ್ಜಿ ಯನ್ನು 
ಬರೆದು ಮಿತ್ರರಿಗೆ ಓದಿ ಹೇಳಿದೆನು. ಅವರು ಅದನಕ್ನಿ ಒಪ್ಪಿ ದೆರೆ. ಅರ್ಜಿ 
ಯನ್ನು ಬರೆಯಲು ನನಗೆ ಯೋಗ್ಯ ತೆಯಿಸೆ ಎಂದು. ತಗಿ ತಕ್ಕ ಮಟ್ಟಿಗೆ 
ಥೈರ್ಯವುಂಟಾಯಿತು. ಕಾಸೂ ನನಸೆ ಆ ಯೊ;ಗ್ಯತಿ ಇದಿ ತು. 


ಶುಲ ವನ್ನು ತೆಗೆದುಕೊಳ್ಳ ಡೆಯೇ, ನಾನು ಅರ್ಜಿಯನ್ನು ಬರೆಯು 
ವವನಾಗಿದ್ದರೆ, ನನ್ನ ವೃತ್ತ 3, ಚೆನ್ನಾಗಿಯೇ ನದೆಯುತ್ತದಾಗಿದ್ದಿ ತು. ಆದಕೆ 
ಹೊಟ್ಟಿ ಯ ನಾಡಿಗೆ ದಾರಿ ಬೇಕ ? ಉಪಾಧ್ಯಾಯರ ವೃತ್ತಿಯನ್ನು 
ಅಂಗೀಕರಿಸೋಣ ಎಂದು ನಾನು ಯೋ ಚಿಸಿದೆನು. ನನ ಇಂಗ್ಲಿಷ್‌ ಭಾಷಾ 
ಜ್ಞಾ ನ ಉತ್ತ, ಮವಾಗಿದ್ದಿ ತು. ಯಾವ್ರದಾದರೂ ಶಾಲೆ ಯಲ್ಲಿ ಮೆಟ್ರ ಕುಶಲ 
ಸನ್‌ ವಿದ್ಯಾರ್ಥಿಗಳಿಗೆ ಇಂಗಿ ಸೀನನ್ನು ಕಲಿಸುವುದು ನನಗೆ ಪ್ರಿಯವಾ ಗ್ದ ತು. 
ಹೀಗೆ ನನ್ನ "ಖರ್ಚಿನ ಸ ಲ್ಪ ಭಾಗವನ್ನಾ ದರೂ ನಾನು ಸುಸಾದಿಸಿಕೊಳ್ಳ ಲು 
ಸಹಾಯವಾಗುತ್ತಿದ್ದಿತು.. ಒಂದು ಜಾಹಿರಾತು ನನ್ನ ಕಣ್ಣಿಗೆ ಬಿನ್ನಿತು. 
“ನಿತ್ಯ ಒಂದು ಗಿ ಪೂಠ ಹೇಳುನ ಒಬ ಇಂಗ್ಲಿಷ್‌ ಉಪಾಧ್ಯಾಯರು 
ಕ ಸುಬಳ ತಿಂಗಳಿಗೆ ಎಸ್ಸತ್ತ್ವೈದು ರೊನಾಯಿ.” ಅದೊಂದು 
ಪ್ರಸಿದ್ಧ ನಾದ ಪಾಠಶಾಲೆಯ ಜಾಹಿರಾತು. ನಾನು ಆ ಕೆಲಸಕ್ಕೆ ಅರ್ಜಿ 
ಹಾಕಿದನು. ಎದುಖಗೆ ಹೋಗಿ ಸಂಧಿಸವಿ;ಕೆಂದು ಕಕೆ ಬುದಿತು. ನಾನು 
ಉತ್ಸಾಹದಿಂದ ಹೋನಿನು. ಆದರ ನಾನು ಪದವೀ ಧರನಲ್ಲ ಎಂಬುದು 
ಗೊತ್ತಾದ ಕೂಸಲೇ, ವ್ರಿನ್ಸ್ಟಿಸಾಲರು ವಿಷಾದದಿಂವ ನನ್ನ ಅರ್ಜಿಯನ್ನು 
ತಿರಸ ಸರಿಸಿದರು. 


“ಆದೆರೆ ನಾನು ಲಂಡನ್‌ ಮೆಟ 'ಕುಲೇಷನ್‌ ಪರೀಕ್ಷೆಯಲ್ಲಿ ತೇರ್ಗಡೆ 
ಯಾಗಿದ್ದೇನೆ. ಲ್ಯಾಟಿನ್‌ ನನ್ನ ದ್ವಿ ತೀಯ ಭಾಷೆ? ಹಾ 


“ಹೌದ್ಯೆ ಆದರೆ ನಮಗೆ ಬೇಕಾಗಿರುವುದು ಪದವೀಧರೆ ಎಂದು 
ಉತ್ತ ರ ಒಂದಿತ್ತು, 


ಆತ್ಮಕಥೆ ೧೫೧ 


ಬೇಕೆ. ದಾರಿ ಇರಲಿಲ್ಲ. ದುಃಖದಿಂದ ಕ್ರೈ ಕ್ಸೈ ಹಿಶುಕಿಕೊಂಡೆನು. 
ನಮ್ಮಣ್ಣನಿಗೂ ಸಸ ತುಂಬಾ ಯೋಚನೆಖುಂಬಾಯಿತು. ಇನ್ನು ಹೆಚು 
ಕಾಲವನ್ನು ಬೊಂಬಾಯಿಯಲ್ಲಿ ಕಳೆಯುವುದು. ಪ್ರಯೋಜನವಿಬ್ಲನೆಂಬ 
ತೀರ್ಮಾನಕ್ಕೆ ನಾವಿಬ್ಬರೂ ಬಂದೆವು... “ನಾನೂ ರಾಜಕೋಟಿಯಲ್ಲಿಯೇ 
ಕಿರೆಸಿವುದು ಅಲ್ಲಿಯೇ ಸಣ್ಣ ವತೀಲನಾಗಿರುವ ನಮ್ಮ ಅಣ್ಣ ಅರ್ಜಿ ಬರೆಯು 
ವುದು ಮುಂತಾದ ಕೆಲವು "ಕೆಲಸ ಸಗಳನ್ನು ನ ನಗೆ ವಹಿಸಬಹುದು” ಎಂದು. 
ರಾಜಕೊ:ಬೆಯಲ್ಲಿ ಆಗಲೇ ಒಂದು ಸಂಸಾರ ಇದ್ದೇ ಇದ್ದಿತು. ಜೊಂಬಾಯಿಯ 
ಮನೆಸ.ನ್ನು ಮುಚ್ಚು ವುದರಿಂದ ತಕ್ಕಮಟ್ಟಗೆ ಹಣ, ಉಳಿತಾಯವಾಗುವು 
ದಿದ್ದಿ ತು. ಆ ಸೂಚನೆ ನನಗೆ ಒನ್ಪಿಗೆಯಾಯಿತು. ಹೀಗೆ ಆರು ತಿಂಗಳು 
ಹೊಂಬಾಯಿಯುಲ್ಲಿ ಹೂಸ ಲಲ್ಲಿದ್ದ ನನ್ನ ಸಣ್ಣ ಮನೆಯನು 
ಬಟ್ಟುದಾಯಿತು. 
ನಾನು ಬೊ:ಬಾಯಿಯಲ್ಲಿರುವವರೆಗೆ ನಿತ್ಯವೂ ಹೈಕೋರ್ಟಿಗೆ ಹೋಗು 
ನು. ಆದರೆ ಅಲ್ಲಿ ನಾನು ಏನನ್ನು ಕಲಿತೆ ಎಂದು ಹೇಳಲಾರೆನು. 
ಗಿ ಕಲಿಯಲು ಆವ ವಕ್ಯಕವಾದ ಸ ವೈಜಾ ನಿಕ ತಿಳಿವು ನನಗೆ 
ಇರಲಿಲ್ಲ. ಅನೇಕ ವೇಳೆ ನಡೆಯುತ್ತಿದ್ದ ಮೊಕದ್ದಮೆಗ;ನ್ನು ಅನುಸರಿಸಲು 
ಸಾಧ್ಯವಾಗದೆ ನಾನು ನಿದೈ ಹೋಗಿಬಿಡುತ್ತಿದ್ದೆ ನು. ಇದರಲ್ಲಿ ನನ್ನ ಜತೆಗಾರ 
ರಾಗಿನ್ಷೆವರು ಇತರರೂ ಇದ್ದರು. ಅದರಿಂದ ನನ್ನ ನಾಚಿಕೆ, ಕಡಿಮೆ 
ಆಗುತ್ತಿದ್ದಿತು. ಕೆಲವು ಕಾಲ ಕಳೆದಮೇಲೆ, ಹೈಕೋರ್ಟಿನ ತೂಕಡಿಸು 
ವ್ರದೂ ಒಂದು ಸಭ್ಯ ಪದ್ಧತಿ ಎಂದು ನನಗೆ ತಿಳದುದರಿಂದೆ, ನನ್ನ ಲಜ್ಜಾಶೀಲತೆ 
ಸಹ ಮರೆಯಾಯಿತು. 
ಬೊಂಬಾಯಿಯಲ್ಲಿ ಮೊಕದ್ದನೆಗಳೇ ಇಲ್ಲದೇ ಇದ್ದ ನನ್ನಂತಹ 
ಬ್ಯಾರಿಸ್ಟೆರುಗಳು, ಈ ತಲೆಮಾರಿನ್ಸ ಯೂ ಇ ಎವುದಾದರೆ, ಆವರಿಗೆ ಜೀವನ 
ನಡೆಸುವ ಒಂದು ಸಣ್ಣ ನಿಯನುವನ್ನು ಹೇಳಬಯಸುತ್ತೇನೆ, ನಾನ್ನು 
ಗಿರಿಗಾಂನಲ್ಲಿ ವಾಸಿಸುತ್ತಿದ್ದರೂ ನಾನು ಯಾವಾಗಲೂ ವಾಸನದಲ್ಲಿಯಾಗಲೀ 
ಬ್ರಾಮಿನಲ್ಲಿಯಾಗಲೀ ಪ್ರಯಾಣ ಮಾಡುತ್ತಿರಲಿಲ್ಲ ಹೈಕೋರ್ಟಿಗೆ 
ನಡೆದುಕೊಂಡು ಹೋಗುವುದನ್ನೇ ನಾನು ಎಯನುನಾ ಗಿ ಮಾಡಿಕೊಂಡಿ 
ದ್ದೆ ನು. ಅದಕ್ಕೆ ನಲವತ್ತ ದು ನಿಮಿಸಗಳು ಹಿಡಿಯುತ್ತಿದ್ದವು ಮತ್ತು 


ಫೀಲ್‌ 


೧೫೨ ಗಾಂಧೀ ಗ್ರಂಥಮಾಲೆ 


ನಾನು ಮನೆಗೆ ತಪ್ಪೆ ಜಿ ನಡೆದುಕೊಂಡೇ ಹಿಂದಿರುಗುತ್ತಿ ಡ್ಜನು. ಮಧ್ಯಾಹ್ಮದ 
ಪ್ರಖರ ಬಿಸಿಲು 43 ನನಗೆ ಅಭ್ಯಾ ಸವಾಗಿದ್ದಿ ತು. ಹೀಗೆ ಕೋರ್ಟಗೆ ನಡೆದು 
ಕೊಂಡೇ ಬಂದು ಹೋಗುತ್ತಿದ್ದದರಿಂದ ನನಗೆ ತಕ್ಕಮಟ್ಟಿಗೆ ಹಣ ಉಳಿತಾಯ 
ವಾಗುತ್ತಿದ್ದಿತು. ನನ್ನ ಅನೇಕ ಮಿತ್ರರು ಬೊಂಬಾಯಿಯಲ್ಲಿ ಕಾಯಿಲೆ ಬೀಳು 

ತ್ರಿದ ರೂ ನಾನು ಒಂದು ಸಲವೂ ಕಾಯಿಲೆ ಬಿದ್ದೆ ನೆನಪು ನನಗೆ ಇಲ್ಲ. 
ನಾನು ಹಣವನ್ನು ಸಂಪಾದಿಸಲು ಪ್ರಾರಂಭಿಸಿದ ನಂತರವೂ ಸಹ ಆಫೀಸಿಗೆ 
ನಡೆದುಕೊಂಡೇ (ರ: ಬರುವ ಅಭ್ಯಾಸವನ್ನು ಮುಂದುವರಿಸಿದೆನ:. ಆ 
ಅಭ್ಯಾಸದ ಲಾಭ ನನಗೆ ಇಂದಿಗೂ ಆಗುತ್ತಿ ಡೆ 


೪ 
ಮೊದಲನೆಯ ಆಘಾತ 


ನಾನು ನಿರಾಶನಾಗಿ ಬೊಂಬಾಯಿಯಿಂದ ರಾಜಕೋಟಿಗೆ ಹೋದೆನು. 
ಇಜತೊ "ಟೆಯಲ್ಲಿ ನನ್ನ ಸ ಸಂತೆ ಕಛೇರಿಯ ನ್ರು ಸ್ಥಾ ಕಿಸಿದ ಇಲ್ಲಿ ನಾನು 


C1 
ಆ) 


ತಕ,ಮ ಟ್ವ್ರಗೆ ಗಿ ಚಿನ್ನಾ ಗಿಯೇ ಸ್ರ ದ್ಧಿ ಹಾಸು ಅರ್ಜಿಗಳನ್ನೂ 
3 

ಹನ್‌ ಪತ್ರಿಕೆಗಳ ಳನ್ನೂ ಬಕೆಯುನು ದರಲ್ಲಿ ನನಗೆ ತಿಂಗಳಿಗೆ ಸರಾಸರಿ 

ಮುನ್ನೂರು ರೂಪಾಯಿಗಳ ವಂ ಮ ಬರುತ್ತಿ ದ್ದಿತು. ಈ ಕಾರ್ಯ ನನಗೆ 


ದೊರೆತುದಕ್ಕೆ. ಕಾರಣ ನನ್ನ್ನ ಶಕ್ತಿ ಸಾಮರ್ಥ, ಗಳಲ್ಲ; ಇತರರ ಪ ಭಾವ. 
ನಮ್ಮಣ್ಣನಿಗೆ ವಕೀಲಿ ವೃತ್ತಿಯಲ್ಲಿ ಒಬ್ಬ ಖ್‌ ಇದ್ದನು. ಅವನ 
ವೃತ್ತಿ ಚಿನ್ನಾಗಿ ನಿಯತವಾಗಿ ನಡೆಯುತ್ತಿದ್ದಿತು. ಅವರ ದೃಷ್ಟಿಯಲ್ಲಿ 
ಮುಖ್ಯವಾದುದೆಂದು ತೋರಿದ ಅಥವಾ ನಿಜವಾಗಿಯೇ ಮುಖ್ಯವಾಗಿದ್ದ 
ಅರ್ಜಿ ಮುಂತಾದುವನ್ನು ಬರೆಯಲು ಅವರು ಅವುಗಳನ್ನು ದೊಡ  ಬ್ಯಾರಿಸ್ಟರು 
ಗಳಲ್ಲಿಗೆ ರವಾನಿಸುತ್ತಿದ್ದರು. ಅವರ ಬಳಿಗೆ ಬರುತ್ತಿದ್ದ ಬಡ ಕಕ್ಸಿಗಾರರ 
ಅರ್ಜಿಗಳನ್ನು ಬರೆಯುವುದು, ನನ್ನ ಸಾಲಿಗೆ ಬಂದಿತು. 


ಬೊಂಬಾಯಿಯಲ್ಲಿ ನಾನು, ದಳಾ ಯನ್ನು ಕೊಡುವುದವೆಂಬ.. 
ತತ್ತವನ್ನು ನಿನ್ನೆ ಯಿಂದ ಪಾಲಿಸಿದ್ದೆ ನಾದ ಇಲ್ಲಿ ಅದನ್ನು ನಡೆಸಲು : 


ಆತ್ಮಕಥೆ ೧೫೩ 


ಸಾಧ್ಯ ವಾಗೆಲಿಲ್ಲನೆಂದು ಒಪಿ ಕೆ ಕೊಲ ಳೈ ಬೇಕು. ಇಲ್ಲಿಯ ಸ್ಥಿತಿಗೂ ಅಲ್ಲಿಯ 
ಗೂ ವ್ಯತ್ಯಾಸವಿದೆ. ಬೊಂಬಾಯಿಯಲ್ಲಿ ಹಣವನ್ನು ಕೊಷುವುನು 
ದೆಳಾ ಳಿಗಳಿಗೆ, ಇಲ್ಲಿ ಕೊಡುವುದು ನನಗೆ ಮೊಕದ್ದ ಮೆಗಳ ನ್ನು ಒದಗಿಸಿ 
ಕೊಸುತ್ತಿ್ದ ವಕೀಲರಿಗೆ ; ಬೊಂಬಾಯಿಯಲ್ಲಿ ಹೇಗೋ ಹಾಗೆ ಇಲ್ಲಿಯೂ 
ಸಹ ಎಲ್ಲ ಬ್ಯಾರಿಸ್ಟ ರುಗಳೂ ತಮ್ಮ ಶುಲದ ಒಂದು ಭಾಗವನ್ನು ವಕೀಲರಿಗೆ 
ತತ್ಸದೆ ಕೊಸಲೇ ಬೇಕು ಎಂದು ನ ನನಗೆ ಹೇಳಿದರು. ನಮ್ಮ ಅಣ್ಣ ನ ಪಾದಕ್ಕೆ 
ನನ್ನೆಲ್ಲ ಯಾವ ಉತ್ತರವೂ ಇರಲಿಲ್ಲ. ಅಮರು ಹೀಗೆ ಹೇತನ (ಇಲ್ಲಿ 
ನೋಡು. ನಾನು ಮತ್ತೊಬ್ಬ ವಕೀಲರ ಪಾಲುದಾರನಾಗಿರುವುದು ದ 
ಗೊತ್ತೇ ಇದೆ. ನಮ್ಮಲ್ಲಿ ಬರುವ ಮೊಕದ್ದ ಮೆಗಳಲ್ಲಿ ನೀನು ನಡೆಸಬಹು 
ದಃ ಡುದನ್ನೆ ಲ್ಲ ನಿನಗೆ ಸಾತ ಕೊಡುವುದು ಸಾ ಛಾವಿಕ, ನನ್ನ್ನ ಪಾಲುದಾರ 
ರಿಗೆ ನೀನು ದಳ್ಳಾ ಫಿ ಹಣವನ್ನು ಕೊಸಲು ಒಸ್ಪ ದಿದ್ದ ಕ್ಕೆ ನನ್ನ ನ್ನು ನೀನು 
ಒಳ್ಳೆ ಯ ಪೇಚಸಟಕ್ಕೆ ಸಿಕ್ಕಿ ಸದಂತೆ ಆಗುತ್ತದೆ. ಅಲ್ಲಿ ನಿಜೂ ನಾನೂ 
ಒಟ್ಟಿಗೆ ಇರುವುದರಿಂದೆ ನೀನು ಕೊಟ್ಟುದರಲ್ಲಿ ಒಂದು ಪಾಲು ನನಗೆ ಬಂಸೇ 
ಬರುತ್ತದೆ. ನನ್ನ ಪಾಲುದಾ3ೆ, ಅದೇ ಮೊಕದ್ದಮೆಯನ್ನು ಮತ್ತಾ ರಾದರೂ 
ಬ್ಯಾರಿಸ್ಟರಿಗೆ ಕೊಟ್ಟರೆ ಅವನ ಬಾಬ್ತು ದಳ್ಳಾಳಿ ಹಣ ಅವನಿಗೆ ತಾನಾಗಿಯೇ 
ಬರುತ್ತದೆ.” ನಾನು ಈ ವಾದಕ್ಕೆ ಮರುಳಾದೆನು. ಬ್ಯಾ ರಿಸ್ಟ್ರ ರ್‌ ವೃ ತ್ತ ಯನ್ನು 
ನಾನು ನಡಿಸುವುದಾದೆರೆ ದಳ್ಳಾಳಿ ಹಾಥ “ನನ್ನ ಗ್‌ ವನ್ನು 
ಇಂತಹ ಸಂದರ್ಭಗಳಲ್ಲಿ ಅನುಷ್ಠಾನಗೊಳಿಸುವುದು ಸಾಧ್ಯವಲ್ಲವೆಂದು. ಏರಿತು 
ನನ್ನ ಮನಸ್ಸನ್ನು ಸಮಾಧಾನ ಮಾಡಿಕೂಂಡೆನು. ಇನ್ನೂ ಸ್ಪಸ್ಟವಾಗಿ ಹೇಳ 
ಬೇಕಾದರೆ ನನ್ನನ್ನೇ ನಾನು ಮೊ: “ಸಮಾಡಿಕೊಂಡೆನು. ಮತ್ತಾವ ಮೊಕ 
ದ್ಲೆಮೆಯ ಸಂ.ಂಧದಲ್ಲಿಯೂ ನಾನು ದಳ್ಳಾಳಿಯನ್ನು ಕೊಟ್ಟುದು ನನಗೆ 
ಜಾ ಸ್ಹ ನಕವಿಲ್ಲ, 
ಹೀಗೆ ನನ್ನ ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ನಾನು ಗಳಿಸ 
ತೊಡಗಿಜಿನು. ಆದಕಿ ನನ್ನ ಬಾಳಿನ ಪ್ರಥಮ ಆಘಾತ ನನಗೆ ಉಂಟಾದುದು 
ಈ ಸಂದರ್ಭದಲ್ಲಿಯೇ. ಬ್ರಿಟಷ್‌ ಅಧಿಕಾರಿ ಹೇಗೆ ನಡೆದುಕೊಳ್ಳುತ್ತಾನೆ 
ಎಂಬುದನ್ನು ನಾನು ಕಿವಿಯಲ್ಲಿ ಕೇಳಿನ್ನ ನು, ಆದಸಿ ಅದುವರೆಗೆ ನಾನು 
ಅವರಲ್ಲಿ ಒಬ್ಬರನ್ನೂ ಪ್ರತ್ಯಕ್ಷವಾಗಿ ಸಂಧಿಸಿರಲಿಲ್ಲ. | 


೧೫೪ ಗಾಂಧೀ ಗ್ರಂಥಮಾಲೆ 


ಫೋರ್‌ ಬಂದರಿನ ಹಿಂದಿನ ರಾಣಾ ಸಾಹೇಬರು ಗದ್ದಿಗೆ ಏರುವುದಕ್ಕೆ 
ಮುಂಜೆ, ನಮ್ಮಣ್ಣ ಆತನಿಗೆ ಸಲಹೆಗಾರನೂ ಕಾರ್ಯದರ್ಶಿಯೂ ಅಗಿದ್ದೆನು. 
ಆ ಅಧಿಕಾರದಲ್ಲಿರುವಾಗ ರಾಣಾ ಸಾಹೇಬರಿಗೆ ತಪ್ಪು ಸಲಹೆಯನ್ನು ಕೊಟ್ಟಿ 
ನೆಂಬ ಅಸರಾಧ ನಮ್ಮಣ್ಣನ ತಲೆಗೆ ಕಟ್ಟಿತು. ವಿಷಯ: ಪೊಲಿಟಿಕಲ್‌ 
ಏಜೆಂಟರವರಿಗೆ ಮುಟ್ಟದ್ದಿತು. ಅವರು ನಮ್ಮಣ್ಣನ ವಿಷಯದಲ್ಲಿ ಕೆಟ್ಟ 
ಅಭಿಪ್ರಾಯನುಳ್ಳವರಾಗಿದ್ದರು. ಇಂಗ್ಲೆಂಡಿನಲ್ಲಿ ನಾನು ಇದ್ದಾಗ ನನಗೆ 
ಅವರ ಸರಿಚೆಯವಾಗಿದ್ದಿ ತು. ಅವರು ನನ್ನೊಂನಿಗೆ ತಕ್ಕಮಟ್ಟಿನ ಸ್ನೇಹ 
ದಿಂದಲೇ ವರ್ತಿಸುತ್ತಿದ್ದರೆಂದು ಹೇಳಬಹುದು. ಆ ಸ್ನೇಹವನ್ನು ನಾನು 
ಉಪಯೋಗನಸಡಿಸಿಕೊ:ಡು ನಮ್ಮಣ್ಣನ ವಿಷಯನಾಗಿ ಒಳ್ಳೆಯ ಮಾತು 
ಗಳನ್ನು ಹೇಳಿ ಭಾ ಏಜೆಂಬರಿಗೆ ಅವನಲ್ಲಿದ್ದ ದುರಭಿಪ್ರಾ ಯವನ್ನು 
ನಾನು ಹೋಗಲಾಡಿಸಚೇಕೆಂದು ನಮ್ಮಣ್ಣ ಯೋಚಿಸಿದನು. ಈ ಅಭಿಪ್ರಾ ಯ 
ನನಗೆ ಸ ಸ್ವಲ್ಪವೂ ಒಪ್ಪಿಗೆಯಾಗಲಿಲ್ಲ. ಇಂಗ್ಲೆಂಡಿನಲ್ಲಿ ಆತನೊಡನೆ ಉಂಟಾದ 
ಅಲ್ಪ ಪರಿಚಯದ ಲಾಭವನ್ನು ಇಲ್ಲಿ ಪಜಿಯಲು ಯತ್ನಿ ಸುವುದು ಸರಿಯಲ್ಲ 
ವೆಂದು ನಾನು ಯೋಟಚಿಸಿಸಿನು. “ನನ್ನ್ನ ನಿಜವಾಗಿ ತಪ್ಪು ಮಾಡಿದ್ದರೆ 
ನನ್ನೆ ಶಿಫಾರಸಿರಿಂದ ಪ್ರಯೋಜನವೇನು ? ಅವನು ನಿರಪರಾಧಿಯಾಗಿದ್ದರೆ 
ಸರಿಯಾದ. ಮಾರ್ಗದಲ್ಲಿ ತನ್ನ್ನ ಅರ್ಜಿಯನ್ನು ಸಲ್ಲಿಸಿ, ಆತ್ಮವಿಶ್ವಾಸದಿಂದ 
ಹೋರಾಡಿ ಪರಿಣಾಮವನ್ನು ಎದುರಿಸಬೇಕು? ಎಂದುಕೊಂಡೆನು. ಈ 
ನಿಚಾರಸ:ಣಿ ನನ್ಮುಣ್ಣ ನಿಗೆ ರುಚಿಸಲಿಲ್ಲ. “ನಿನಗೆ ಕಾಥೇವಾಡದ ವಿಷಯ 
ಗೊತ್ತಿಲ್ಲ. ನೀನು ಇನ್ನೂ ಪ್ರುಸಂಚಜಾ ನವನ್ನು ಕಲಿಯಬೇಕು. ಇಲ್ಲಿ 
ನಿನೂ ನಡೆಯ ಜೀಕಾದರೂ ಸಿಫಾರಸಿನಿಂದಲೇ, ನಿನಗೆ ಪರಿಚಯವಿರುವ 
ಅಫೀಸ೨ಲ್ಲಿ, ನಿಮ್ಮಣ್ಣನ ವಿಷಯವಾಗಿ ಒಂದೆರಡು ಒಳ್ಳೆಯ ಮಾತುಗಳನ್ನು 
ಆಡಿ ನಿನ್ನ ಕರ್ತವ ವನ್ನು ಮಾಡದಿರುವುದು. ನಿನಗೆ ಉಚಿತವಲ್ಲ” 
ಎಂದನು. 

ನಾಕು ನಮ್ಮಣ್ಣನ ಮಾತುಗಳನ್ನು ಮೀರಲಾರದೆ ನನಗೆ ಇನೆ ವಿಲ್ಲ 
ದಿದ್ದರೂ ಆ ಅಧಿಕಾರಿಯ ಬಳಿಗೆ ಹೋದೆನು. “ಅಧಿಕಾರಿಯನ್ನು ಹೋಗಿ 
ಸಂಧಿಸಲು ನನಗೆ ಯಾವ" ಹಕ್ಕೂ ಇರಲಿಲ್ಲ... ಇದರಿಂದ ನನ್ನ ಆತ್ಮ 
ಗೌರವಕ್ಕೆ ಹಾನಿ” ಎಂಬುದೂ ನನಗೆ: ಗೊತ್ತಿದ್ದಿತು. : ನಾನು ಒಂದು 


Nr 5 


ಆತ್ಮಕಥೆ ೧೫೫ 


ಭೇಟಿಯನ್ನು ಕೋರಿಜೆನು. ಅದೂ ದೊರೆತು, ನಾನು ಆತನನ್ನು ಹೋಗಿ 
ನೋಡಿದೆನು. ಇಂಗ್ಲೆಂಡಿನ ಪರಿಚಯವನ್ನು ಜ್ಞಾ ವಿಸಿದೆನು. ನನಗೆ 
ತತ್‌ಕ್ಷಣ ಗೊತ್ತಾಯಿತು ; ಕಾಥೇವಾಡ ಇಂಗ್ಲೆಂಡ್‌ ಅಲ್ಲ, ರಜದಲ್ಲಿ 
ರುವ ವ್ಯಕ್ತಿ, ಅಧಿಕಾರದಲ್ಲಿರುವ ವ್ಯಕ್ತಿಯಲ್ಲ, ತೀರ: ಭಿನ್ನ ಎಂಬುದು. 
ಪೊಲಿಟಿಕಲ್‌ ಏಜೆಂಟನು ನನ್ನ್ನ ಪರಿಚಯವನ್ನು ಆಂಗೀಕರಿಸಿದನು. ಆದಕೆ 
ಆದರೆ ಜ್ಞಾಪಕ ಅವನ ವರ್ಷವನ್ನು ಹೆಚ್ಚಿ ಸಿದಂತೆ ತೋರಿತು. “ಆ 
ಪರಿಚಯದ ದುರುಸಯೊಃಗ ಮಾಡಿಕೊಳ್ಳಲು ನೀನು ಬಂದಿಲ್ಲನಷ್ಟೆ? 
ಎಂದು ಹೇಳುವಂತಿತ್ತು ಆ ದರ್ಪ.- ಅದೇ ಅಭಿಪ್ರಾಯ ಅನನ ಮುಖದಲ್ಲಿ 
ಚಿತ್ರಿತವಾದಂತಿತ್ತು. ಆದರೂ ನಾನು ಹೋಗಿದ್ದ ವಿಷಯದ ಪ್ರಸ್ತಾಪ 
ಪ್ರಾರಂಭಿಸಿದನು. ಸಾಹೇಬ ಸಹನೆಯನ್ನು ಕಳೆದುಕೊಂಡನು. “ನಿಮ್ಮಣ್ಣ 
ಸಿೂರಿಗಾರ. ಇನ್ನೇನನ್ನೂ ನೀನು ಹೇಳುವುದು ನನಗೆ ಬೇಕಾಗಿಲ್ಲ. 
ನನಗೆ ಸಮಯವಿಲ್ಲ. ನಿಮ್ಮಣ್ಣ ಏನಾದರೂ ಹೇಳುವುದಿದ್ದರೆ ಸ೨ಯಾದ 
ರೀತಿಯಲ್ಲಿ ಅರ್ಜಿ ಹಾಕಲಿ” ಎಂದನು. ಉತ್ತರ ಸಾಕಾದುಹಾಗಿದ್ದಿ ತು. 
ಪ್ರಾಯಶಃ ಅದು ನ್ಯಾಯವೂ ಆಗಿದ್ದಿತು. ಆದರೆ ಸ್ವಾರ್ಥಕ್ಕೆ ಕಣ್ಣಿಲ್ಲ. 
ಸಾನು ನನ್ನ ಕಥೆಯನ್ನೇ ಮುಂದುವರಿಸಿದೆ. ಸಾಹೇಬ ಎನ್ದು ನಿಂತು 
“ಈಗ ಹೊರಡು” ಎಂದನು. 


“ದೆಯುವಿಟ್ಟು ನನ್ನ ಕತೆಯನ್ನು ಪೂರ್ತಿ ಕೇಳಿ” ಎಂದನು. ಆತನಿಗೆ 
ಅದರಿಂದ ಕೋಸನವುಂಬೂಯಿತು. ತನ್ನ ಜವಾನನನ್ನು ಕರೆದು “ಈತನನ್ನು 
ಹೊರಕ್ಕೈ ಕಳುಹಿಸು” ಎಂದು ಹೇಳಿದನು. ನಾನು ಇನ್ನೂ ಅನುಮಾನಿ 
ಸುತ್ತಲೇ ಇದ್ದೆನು. ಜವಾನ ಬಂದು ನನ್ನ ಹೆಗಲಿಗೆ ಕೈಹಾಕಿ ನನ್ನನ್ನು 
ಕೊಠಡಿಯಿಂದ ಹೊರಕ್ಕೆ ನೂಕಿದನು. 


ಸಾಹೇಬನು ಹೊರಟುಹೋದನು. ಜನಾನನೂ ಹೊರಟುಹೋದನು, 

ದುಃಖ ಮತ್ತು ಕೋಪದಿಂದ ಬುಸುಗುಟ್ಟುತ್ತಾ ನಾನೂ ಹಿಂದಿರುಗಿದೆನು. 
ಸಾನು ತತ್‌ಕ್ಷಣ ಈ ಮುಂದಿನ ಅಭಿಪ್ರಾಯವುಳ, ಒಂದು ಪತ್ರವನ್ನು. 
ಸಾಹೇಬನಿಗೆ ಬರೆದು ಕಳುಹಿಸಿದೆನು. “ನೀವು ನನಗೆ ಅವಮಾನ ಮಾಡಿದಿರಿ. 
 ಫಿಮ್ಮ ಆಳಿನ ಮೂಲಕ ನನ್ನ ಮೇಲೆ ಆಕ್ರಮಣ ನಡೆಸಿದಿರಿ. ನನ್ನಲ್ಲಿ 


ಣೆ ಡಿ Wu = 
” PR AL; A EC WA ನ ಚೆ 
ಬ ಗೂ ಜಟ ಚಟ ಜುಗ ಗ ಇಬ್ಬ ಕಲಾ ಬ ತುತಿಗೆ 


೧೫೬ ಗಾಂಧೀ ಗ್ರಂಥಮಾಲೆ 


ಕ್ಷಮೆಯನ್ನು ಕೋರದಿದ್ದಲ್ಲಿ ನಿಮ್ಮ ಮೇಲೆ ಮಾನನಷ್ಟದ ದಾವಾ 
ಹೂಡುಸ್ಕೇನೆ.? 

ಕೂಡಲೇ ಆತನ ಸವಾರನ ಕೈಯಲ್ಲಿ ಈ ಉತ್ತರ ಬಂದಿತು. “ನೀವು 
ನನ್ನೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಿದಿರಿ. ನೀವು ಹೊರಟು ಹೋಗಿರೆಂದು 
ನಾನು ಹೇಳಿದೆ. ಆದರೆ ನೀವು ಹೋಗಲಿಲ್ಲ. ಆಗ ನಿಮಗೆ "ಬಾಗಿಲು 
ತೋರಿಸು” ಎಂದು ನಾನು ಜವಾನನಿಗೆ ಹೇಳಬೇಕಾಯಿತು. ಆದರೂ ನೀವು 
ಹೊರಡಲಿಲ್ಲ. ಆದುದರಿಂದ ಆತ ನಿಮ್ಮನ್ನು ಹೊರಗೆ ಕಳುಹಿಸಲು ಸಾಕಾಗು 
ವಷ್ಟು ಮಾತ್ರ ಬಲಪ್ರಯೋಗ ಮಾಡಿದನು. ನಿಮಗೆ ಇಷ್ಟಬಂದಂತೆ 
ವರ್ತಿಸಲು ನೀವು ಸ್ವತಂತ್ರರಾಗಿದ್ದೀರಿ.” 

ಪ್ರ ಪ್ರತ್ಯುತ್ತರದ ಕಾಗದವನ್ನು ಜೇಬಿನಲ್ಲಿಟ್ಟುಕೊಂಡು ನಾರು 
ಮುಖಭಂಗಿತನಾಗಿ ಮನೆಗೆ ಬಂದು ನಡೆದ ವಿಷಯಗಳನ್ನೆಲ್ಲ ನಮ್ಮಣ್ಣನಿಗೆ 
ಹೇಳಿದೆನು. ಆತನಿಗೆ ದುಃಖವಾಯಿತು. ಆದರೆ ನನ್ನನ್ನು ಸಮಾಧಾನ 
ಪಡಿಸುವುದೆಂತು ? ಆತನು ನನ್ನ ವಕೀಲ ಮಿತ್ರರೊಂದಿಗೆಲ್ಲ ಮಾತುಕತೆ 
ನಡೆಸಿದನು. . ಏಕೆಂದರೆ ಸಾಹೇಬನ ಮೇಲೆ ಮೊಕದ್ದಮೆಯನ್ನು ಹೇಗೆ 
ಹೂಡಬೇಕೆಂಬುದು ನನಗೆ ತಿಳಿದಿರಲಿಲ್ಲ ಸರ್‌ ಫಿರೋಜ್‌ಷಾ ಮೆಹತಾ 
ರನರು ಆ ವೇಳೆಗೆ ಒಂದು ಮೊಕದ್ದಮೆಯ ಸಂಬಂಧದಲ್ಲಿ ಬೊಂಬಾಯಿ 
ನಿಂದೆ ರಾಜಕೋಟಿಗೆ ಬಂದಿದ್ದರು, ಆದರೆ, ನನ್ನಂತಹ ಹೊಸ ಬ್ಯಾರಿಸ್ಟರು 
ಅವರನ್ನು ನೋಡುವುದೆಂತು ? ಅದುದರಿಂದ ಅವರನ್ನು ಗೊತ್ತುಮಾಡಿ 
ಕೊಂಡಿದ್ದ ವಕೀಲರ ಮೂಲಕ, ನನ್ನ ಮತ್ತು ಪೊಲಿಟಿಕಲ್‌ ಏಜೆಂಟರ 
ವ್ಯವಹಾರಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ಅವರಿಗೆ ಕಳುಹಿಸಿ 
ಅವರ ಸಲಹೆಯನ್ನು ಬೇಡಿದೆರು. ಅವರ ಪ್ರತ್ಯುತ್ತ ರ ಹೀಗಿದ್ದಿತು ; 
“ಗಾಂಧೀಗೆ ಹೇಳಿ. ಇಂತಹ ಅನುಭವ, ಅನೇಕ ಬ್ಯಾರಿಶ್ಟರು ಮತ್ತು 
ವಕೀಲರಿಗೆ ಸಾಮಾನ್ಯವಾದುದು... ಆತ ಈಗ ತಾನೆ ಇಂಗ್ಲೆಂಡಿನಿಂದ 
ಬಂದಿದ್ದಾನೆ. ರಕ್ತ ಇನ್ನೂ ಬಿಸಿಯಾಗಿದೆ. ಬ್ರಿಟಿಷ್‌ ಅಧಿಕಾರಿಗಳ 
ವಿಷಯ ಅವನಿಗೆ ಇನ್ನೂ ತಿಳಿಯದು. ಹಣ ಸಂಪಾದನೆ ಮಾಡಿಕೊಂಡು 
ಸುಖವಾಗಿರುವುದು ಅವನ ಅಸೆಯಾದರಿ, ಪೊಲಿಟಿಕಲ್‌ ಏಜೆಂಟನಿಂದ 
ಬಂದಿರುವ ಕಾಗದವನ್ನು ಹರಿದು ಹಾಕಿ ತನಗಾದ ಅವಮಾನನನ್ನು 


ಆತ್ಮಕಥೆ ೧೫೭ 


ನುಂಗಿಕೊಳ್ಳಲಿ. ಸಾಹೇಬನಿಗೆ ವಿರೋಧವಾಗಿ ಮೊಕದ್ದಮೆಯನ್ನು 
ಹೊಡುವುದರಿಂದ ಅವನಿಗೇನೂ ಲಾಭವಾಗುವುದಿಲ್ಲ. ಬದಲಾಗಿ ಅವನಿಗೆ 
ಕೇಡೇ ಉಂಟಾಗುವುದು. ಜೀವನದ ಅನುಭವ ಆತನಿಗೆ ಇನ್ನೂ ಬಹಳ 
ಆಗಬೇಕಾಗಿದೆ. 

ಆ ಬುದ್ಧಿ ನಾದ ನನಗೆ ನಿಸದಷ್ಟು ಕಹಿಯಾಗಿದ್ದಿ ತು. ಆದರೆ ಅದನ್ನು 
ನುಂಗಳಿ ಬೇರೆ ಯಾರಿ ಇರಲಿಲ್ಲ. ಕ ನನಗಾದ ಅವಮಾನವನ್ನು ನುಂಗಿ 
ಕೊಂಡೆನು. ಅದರ ಸದುಪ ಸಯೋಗವನ್ನೂ ಸಡೆದೆಕೆಂದು ಹೇಳಬೇಕು. “ಈ 
ಸಿ ತಿಗೆ ನಾನು ನನ್ನನ್ನು ಎಂದಿಗೂ ತಂದುಕೊಳ್ಳು ವುದಿಲ್ಲ. ಈ ರೀತಿಯಾಗಿ 
ಸ್ನೇಹದ ಲಾಭವನ್ನು ಹೊಂದಲು ಇನ್ನೆ ಂದಿಗೂ' ಯತಿ ಸುವುದಿಲ್ಲ? ಎಂದು 
ನನ್ನಲ್ಲಿ ನಾನೇ ಹೇಳಿಕೊಂಡೆನು. ಅಂದಿನಿಂದ ಎಂದೂ ಆ ನಿರ್ಣಯವನ್ನು 
ಭುಗಗೊಳಿಸಿಲ್ಲ. ಈ ಆಘಾತ ನನ್ನ ಜೀವನದ ಮಾರ್ಗವನ್ನೇ ಬದಲಾ 
ಯಿಸಿತು. 


೫ ಹೆ 
ಆಫ್ರಿಕಕ್ಕೆ ಹೊರಡಲು ಸಿದ್ಧತೆ 


ಆ ಅಧಿಕಾರಿಯ ಬಳಿಗೆ ನಾನು ಹೋದುದು ನಿಜವಾಗಿ ನನ್ನ ತಪ್ಪು ಈ 
ಆದರೆ ಆತನ ಉದ್ಧಟತನ, ರೋಷ, ಗರ್ವ ಇವನ್ನು ನನ್ನ ತಪ್ಪಿಗೆ ಹೋಲಿಸಿ 
ದಕ್ಕೆ ಅಳತೆ ಮೀರಿದುದಾಗಿದ್ದಿ ತು. ನನ್ನ ತಪ್ಪು ನನ್ನನ್ನು ಹೊರಕ್ಕೆ 
ತಳ್ಳಿ ಸುವಷ್ಟು ದೊಡ್ಡ ದಾಗಿರಿಲ್ಲ. ನಾನು ಅವನ ಬಾಜ್‌ ಐದು ಬಾ 
ವನ್ನು ಮಾತ್ರ ತೆಗದೆಸೊಂಡಿದ್ದಿ ರಬಹುದು. ಆದರೆ ನಾನು ಮಾತನಾಡು 
ವುಜೇ' ತನ ಸಹಿಸದಾಯಿತು ಆತನು ನನ್ನನ್ನು “ಹೋಗು” ಎಂದು 
ವಿನಯದಿಂದ ಹೇಳಬಸುದಾಗಿದ್ದಿ ತು. ಆದರೆ ಅವನ ಅಧಿಕಾರ ಮದ 
ಮಿತಿಮೀರಿದುದಾಗಿದ್ದಿತು. ಆತನಲ್ಲಿ ಸಹನೆ ಇರಲೇ ಇಲ್ಲವೆಂಬುದು ನನಗೆ 
ಅನಂತರ ತಿಳಿಯಿತು. ತನ್ನನ್ನು ನೋಡಲು ಬಂದವರನ್ನು ಅನಮಾನ 
ಗೊಳಿಸುವುದೇ ಆತನ ಪದ್ಮ ತಿಯಾಗಿದ್ದಿ ತು. ಆತನ ಇಚ್ಛೆಗೆ ನಿರೋಧವಾಗಿ 
ಅಲ್ಪ ಕಾರಣ ಥೊರೆತರೂ ಆತ ರೋಷಾನೇಶ ಭರಿತನಾಗುತ್ತಿ ದ್ವನು. 


ಭಿ 
hp 
ಧಿ ಭು 

Lk K _ 

CT ಇರ್‌ ಜ್‌ 
MSE RY 


೧೫೮ ಗಾಂಧೀ ಗ್ರಂಥಮಾಲೆ 


ನನ್ನ್ನ ಕೆಲಸದ ಹೆಚ್ಚು ಭಾಗ ಅತೆನ ಕೋರ್ಟಿನನ್ಲಿಯೇ ಇರುತ್ತಿದ್ದಿಕು. 
ಅವನ ಮನಸ್ಸನ್ನು ಒಲಿಸಿಕೊಳ ಲು ನನಗೆ ಮನಸ್ಸಿ ರಲಿಲ್ಲ. ಅವನ ಮನ 
ಸನ್ನು ಒಲಿಸಿಕೊಳ್ಳಲು ಆಂಗಲಾಚುವುಡು ನನಗೆ” ಇಷ್ಟವಿರಲಿಲ್ಲ ಅವನ 
ಮೇಲೆ ಮೊಕದ್ದಮೆ ಹೂಡುವುದಾಗಿ ಅವನನ್ನು ಹೆದರಿಸಿದ ಮೇಲೆ, ಸುಮ್ಮನೆ 
ಇರುವುದು ನನಗೆ ಇಷ್ಟವಾಗಲಿಲ್ಲ. 


ಈ ಮಧ್ಯೆ, ಕಾಥೇವಾಡದೆ ರಾಜಕೀಯ ತಿಕ್ಕಾಟದ ಅನುಭವ ನನಗೆ 
ಸ್ವಲ್ಪ ಸ್ವಲ್ಪ ಉಂಟಾಗತೊಡಗಿದ್ದಿತು. ಕಾಥೇವಾಡ ಅನೇಕ, ಸಣ್ಣ ಪುಟ್ಟ 
ರಾಜ್ಯಗಳ ಮಿಶ್ರಪ್ರಾಂತವಾಗಿದ್ದು ದರಿದ ಅಲ್ಲಿ ರಾಜಕೀಯ ಪ್ರಡಾರಿಗಳಿಗೇನೂ 
ಕಡಿಮೆ ಇರಲಿಲ್ಲ. ರಾಜ್ಯಗಳಿಗೂ ರಾಜ್ಯಗಳಿಗೂ ನಡುವೆ ಅಲ್ಪ ಪಿತೂರಿ, 
ಅಧಿಕಾರ ಸ್ಥಾನಗಳಿಗೆ ನೌಕರರ ಪಿತೂರಿ ಇವು ಅಲ್ಲಿನ ನಿತ್ಯ ವಿಷಯ 
ಗಳಾಗಿದ್ದವು. ರಾಜರು ಹೊಗಳು ಭಟ್ಟರ ಕೈವಶರಾಗಿದ್ದರು. ಅವರು 
ಚಾಡಿ ಮಾತುಗಳಿಗೆ ಕಿವಿ ಕೊಡುತ್ತ ದ್ದೆ ರು. ಸಾಹೇಬನ ಸೇವಕನ ಮನಸ್ಸನ್ನು 
ಸಹ ಓಲಿಸಿಕೊಳ ಬೇಕಾಗಿದ್ದಿ ತು. ಸಾಹೇಬನ ಶಿರಸ್ಕೆದಾರ. ಸಾಹೇಬನಿಗಿಂತ 
ಹೆಚ್ಚು ಪ್ರಬಲನಾಗಿದ್ದನು. ಏಕೆಂದರೆ ಅವನೇ ಸಾಹೇಬನ ಕಣ್ಣು ಕಿವಿ 
ಮೆತ್ತು ಬಾಯಿ ಆಗಿದ್ದನು. ಶಿರಸ್ತೆದಾರನ ಇಷ್ಟವೇ ಕಾನೂನು ಆಗಿದ್ದಿತು. 
ಅವನ ಸಂಪಾದನೆ ಸಾಹೇಬನ ಸಂಪಾದನೆಗಿಂತ ಯಾವಾಗಲೂ ಹೆಚ್ಚು. ಎಂದು 
ಹೇಳುತ್ತಿದ್ದರು. ಆ ಮಾತು ಅತಿಶಯೋಕ್ತಿ ಯಾಗಿದ್ದಿ ರಬಹುದು. ಆದಕೆ 
ತಿರಸ್ತೈದಾರನ ವೆಚ್ಚ ಅವನ ಸಂಬಳ ಕ್ಕಿ ೦ತ ಹೆಚ್ಚಾ ಗಿದ್ದು ಮು ನಿಜ. 


ಆ ವಾತಾವರಣ ನನಗೆ ನಿಷಮಯನಾಗಿ ತೋರಿತು. ಇದರ ಸೋಂಕಿ 
ನಿಂದೆ ತಪ್ಪಿಸಿಕೊಳ್ಳುವುದು ಹೇಗೆಂಬುದೇ ನನಗೆ ಹೆಗಲು ರಾತ್ರಿ ಸಮಸ್ಯೆ 
ಯಾಯಿತು. 

ನಾನು ಪೂರ್ಣವಾಗಿ ನಿರುತ್ಪಾ ಹಿಯಾಗಿದ್ದೆ ನು. ಇದು ನಮ್ಮಣ್ಣ ನಿಗೂ 
ತಿಳಿಯಿತು. ನನಗೆ ಡೊವುರಾದ Kr) ಒಂದು. ನೌಕರಿ ಬೊರಕಿದಕ್ಕೆ ಈ 
ಪಿತೂರಿಯ ವಾತಾವರಣದಿಂದ ನಾವು ಮುಕ್ತರಾಗಬಹುದೆಂದು ನಮ್ಮಿಬ 
ರಿಗೂ ಎನ್ಸಿಸಿತು. ಆದರೆ ಪಿತೂರಿ ತಂತ್ರನಿಲ್ಲಸಿ ಮಂತ್ರಿ ಪದವಿಯಾಗಲೀ 
ಸ್ಯಾಯಾಧಿಸತಿಯ  ಸದವಿಯಾಗಲೀ ಎಲ್ಲಿಂದ ದೊರೆತೀತು? ಸಾಹೇಬ 


EE ರ್‌) 


ಆತ್ಮಕಥೆ ೧೫೯ 


ನಿಗೂ ನನಗೂ : ನಡೆದ ಜಗಳದಿಂದ ನನ್ನ ವಕೀಲಿ ವೃತ್ತಿಗೂ ತಡೆ 
ಯಾಗಿದ್ದಿ ತು. 

ಆ . ಕಾಲದಲ್ಲಿ ಪೋರ್‌ಬಂದರ್‌, “ಅಡ್ಮಿನಿಸ್ಟ್ರೇಷನ್‌? ಆಳ್ವಿಕೆಯಲ್ಲಿ 
ದ್ವಿತು. (ಆಂದರೆ ಬ್ರಿಟಷ್‌ ಸಂಕಾರದಿಂದ ನಿಯವಿ)ಕನಾದ ಅಧಿಕಾರಿ ಆ 
ಸಂಸಾ ನನನ್ನು ಆಳುತ್ತಿದ್ದನು) ಅಲ್ಲಿಯ ರಾಜನಿಗೆ ಹೆಚ್ಚು ಅಧಿಕಾರವನ್ನು 
ಸಂಪಾದಿಸಿ ಕೊಡುವುದೇ ಮುಂತಾದ ವಿಷಯಗಳಲ್ಲಿ ಪ್ರಯತ್ನ ಮಾಡುವ 
ಕೆಲಸ ನನಗೆ ಖದ್ದಿದ್ದಿತು. ಮೇರರ (ಭೂತಿರಿಗೆ ಕೊಡುವ ರೈತರು) ಸಂಬಂಧ 

ವಾಗಿಯೂ ನಾನು ಆಡಳಿತದ. ಅಧಿಕಾರಿಯನ್ನು (ಅ ಒನಿಸ್ವೇಟರ್‌) 

ನೋಡಬೇಕಾಗಿದಿ ತು. ಈ ಆಧಿಕಾರಿ ಭಾರತೀಯನೇ. ಆದರೂ, . ಅವನೆ 
ಅಧಿಕಾರ, ದರ್ಪ, ಪ್ರತಿಷ್ಠೆ, ಅಂಗ್ಲ ಸಾಹೇಒನದಕ್ಕಿಂತ ಒಂದು ಕ್ಸ ಮೀರಿ 
ಮೆದಾಗಿದ್ದಿತು. ಆತ್ಯ: ದಕ್ಷ ಅಧಿಕಾರಿಯೇನೋ ಹೌದು. ಆದರೆ ಆತನ 
ದಕ್ಷತೆಯಿಂದ ರ್ರ ತರಿಗೇನೂ ಸುಖವಾದಂಕತೆ ನನಗೆ ತೋರಲಿಲ್ಲ. ರಾಣಾ 
ಸಾಹೇಬರಿಗೆ ಸ ಲ )) ಹೆಚ್ಚು ಆಧಿಕಾರ ಜೊರಕಿಸುವುದರಲ್ಲಿ ನಾನು ಜಯಶಾಲಿ 
ಯಾಜಿ. ಮೇರಿಗೆ (ರೈತರು) ಏನೂ ಸಹಾಯನಾಗಲಿಲ್ಲ. ಅವರ ಕಷ್ಟ 
ಸಿಷ್ಕುರಗಳ ನ್ನ್ನ ಅಧಿಕಾರಿ ಎಚ್ಚ ರಿಕಯಿಂದಲೂ ಶ್ರದ್ಧೆ ಯಿಂದಲೂ ಪರಿಶೀಲನೆ 
ಸಹ "ಮಾಡಲಲ್ಲ ಎಂದು ನನ್‌ ಸು 

ಹೀಗೆ ಈ ವಿಷಯದಲ್ಲಿ ಸಹ ನ ಏರಾಶನಾಭಿನು. ನನ್ನೆ ಕಕ್ಷಿಗಾರರಿಗೆ 
ಸ್ಯಾಯ ದಾರಕಿಲ್ಲವೆಂಬ ಸಟ ನನ್ನ ಮತವಾಗಿದ್ದಿ ತು. ಆದರೆ ಆ ನ್ಯಾಯ 
ರೊ:ಕಿಸಲು ನನಗೆ ಮಾರ್ಗವಿರಲಿಲ್ಲ. ನಾನೆ ಪೊೆೊಲಿಟಕಲ್‌ ಏಜೆಂಟ 
ರಕ್ಷಿಯೋ ಅಥವಾ ಗೆವರೆ ರೆ ರಲ್ಲಿಯೋ, ವೀಲ್‌” ಹೋಗಬಹುದಾಗಿದ್ದಿ ತು 
ಅಪ್ಪೆ. ಅವೂ ಹೆ “ಇದಕ್ಕೂ ನಮಗೂ ಸಂಬಂಧವಿಲ್ಲವೆಂದು? 
ಅರ್ಜಯನ್ನು. ವಜಾಮಾಡುತ್ತಿದ್ದರು. ಆಂತಹ ತೀರ್ಮಾನಗಳಿಗೆ ಆಧಾರ 
ಪಾಗಿ ಯಾವದಾದರೂ ಕಾನೂನು ಅಥವಾ ನಿಯಮ ಇದ್ದಿದ್ದಕ್ಕೆ 
ಏನನ್ನಾ ದ ಮಾಡಬಹುದಾ! ದ್ವಿ ತು. ಆದರೆ ಇಲ್ಲಿ ಸಾಹೇಬನೆ ಇಕೆ ಯೇ 
ಕಾನೂನು ಆಗಿದ್ದಿತು. ನನ್ನ ತಾಳ್ಮೆ ಕೊನೆ ಮುಟ್ಟಿ ತೆ. 
ಜ್‌ ಈ ಮಧ್ಯೆ, ಪೋರ" ಒಂದ ರಿನ ದ್ದೆ ಒಬ್ಬ ಮೆಮೆನ್‌ ಕಂಪಥಿ 
Ke 1 ಕ್ರಯವರು ನಮ್ಮಣ್ಣನಿಗೆ ಹೀಗೆ ಬರೆದರು : ದಕ್ಷಿಣ ಆಫ್ರಿಕಾದಲ್ಲಿ 


೧೬೦ ಗಾಂಧೀ ಗ್ರಂಥಮಾಶೆ 


ನಮ್ಮ ವ್ಯಾಪಾರವಿದ, ನಮ್ಮದು ದೊಡ್ಡ ವ್ಯಾಪಾರ. ನಾವು ದಕ್ಷಿಣ 
ಆಫ್ರಿಕಾದ ನ್ಯಾಯಸ್ಥಾ ನದಲ್ಲಿ ನಲವತ್ತು ಸಾನಿರ ಸೌಂಡಿನ ಒಂದು ದೊಡ್ಡ 
ದಾವ ಹೂಡಿದ್ದೇವೆ. ಅದು ಬಹಳ ದಿನಗಳಿಂದ ನಡೆಯುತ್ತಾ ಇಸೆ. ನಾವು 
ಉತ್ತಮರಾದ ವಕೀಲರು ಮತ್ತು  ಬ್ಯಾರಿಸ್ಯ ರುಗಳನ್ನು ಗೊತ್ತುಮಾಡಿಕೊಂಡಿ 
ದ್ಲೇವೆ. ನಿಮ್ಮ ತಮ್ಮನನ್ನು ನೀವು ಇಲ್ಲಿಗೆ ಕಳುಹಿಸಿದರೆ ನನಗೆ ಸಹಾಯ 
ವಾಗುತ್ತದೆ. “dk ತೂ ಒಳ್ಳೆ ಯದಾಗುತ್ತದೆ. ಆತ, ನಾವು 
ವಿವರಿಸುವುದಕ್ಕಿಂತ ಚೆನ್ನಾಗಿ, ಬ್ಯಾರಿಸ್ಟರಿಗೂ, ವಕೀಲರಿಗೂ ನಮ್ಮ ಪಕ್ಷದ 
ಸಂಗತಿಗಳನ್ನು ತಿಳಿಸಬಲ್ಲ. ಜತೆಗೆ ಆತ ಈ ಹೊಸ ದೇಶವನ್ನು ನೋಡ 
ಬಹುದು. ಹೊಸ ಹೊಸ ಜನರ ಪರಿಚಯವನ್ನೂ ಹೊಂದಬಹುದು.” 


ನಮ್ಮಣ್ಣ, ಈ ವಿಷಯವನ್ನು ನನ್ನೊಂಗಿಗೆ ಆಲೋಚಿಸಿದರು. 
ಬ್ಯಾರಿಸ್ಟೃ ರಿಗೆ ಮೊಕದ್ದ ಮೆಯ ವಿಷಯಗಳನ್ನು ತಿಳಿಸಿ ಹೇಳುವುದು 
ಮಾತ್ರವೋ, ಅಥವಾ ನಾನೇ ನ್ಯಾಯಸ್ಮಾ ನಕ್ಕೂ ಹೋಗಿ ವಾದಿಸಬೇಕೋ 
ಎಂಬುದು ನನಗೆ ಸ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ಆದರೂ ನನಗೆ ಹೋಗೆ 
ಬೇಕೆಂಬ ಅಸೆಟ್‌ ಹತು. 


ನಾನು ಹೋಗು ತಿದ್ದು ದು ದಾದಾ ಅಬ್ದುಲ್ಲಾ ಮತ್ತು ಕಂಸನಿ ಎಂಬ 
ಅಂಗಡಿಯವರ ಕೆಲಸಕ್ಕಾಗಿ. ಅದೆರ ಜಲಯಾಕಬದ Fe ಅಬ್ದುಲ್ಲಾ 
ಕರೀಂ ಜಾವೇರಿಯವರನ್ನ್ನ ನನನ ನಮ ಣ್ಣ ಸ ಪರಿಚಯ ಮಾಡಿಕೊಟ್ಟನು. 
ಸೇಠರು “ಕೆಲಕ ನಿಮಗೆ ಕಠಿಣವಾಗುವುದಿಲ್ಲ. ನಮಗೆ ಮಿತ್ರರಾಗಿ ಬೊಡ್ಡ 
ದೊಡ್ಡ ಐರೋಸ್ಯನು ಇದ್ದಾರೆ. ನಿಮಗೆ ಅವರ ಸಳವ ರು” 
ನಮ್ಮ ಅಂಗಡಿಯಲ್ಲಿಯೂ ನೀನು ನಮಗೆ ಸಹಾಯಮಾಡಬಹುದು. ನಮ್ಮ 
ಹೆಚ್ಚಿ ಗೆ ಪತ್ರವ್ಯವಹಾರ ಇಂಗ್ಲಿಸಿನಲ್ಲಿಡೆ. ಅದರಲ್ಲಿಯೂ ನೀವು ನಮಗೆ 
ಸಹಾಯಕರಾಗಬಹುದು. ನೀವು ನಮ್ಮ ಅತಿಥಿಯೇ. ಆಗಿರುತ್ತೀರಿ. ಆದುದ 
ರಿಂದ ನಿಮಗೆ ಯಾವ ಖರ್ಚೂ ಬೀಳುವುದಿಲ್ಲ? ಎಂದು ಹೇಳಿದರು. 


“ನನ್ನ ಸೇವೆ ನಿಮಗೆ ಎಷ್ಟು ಕಾಲ ಬೇಕು ಸಂಬಳೆ ಎಷ್ಟು ಕೊಡು 
ತ್ತ್ತೀರಿ ?? ಸಾಷೆ ನಾನು ಕೇಳಿದನು. 


ಆತ್ಮಕಥೆ ೧೬೧ 


“ಒಂದು ವರುಷಕ್ಕಿಂತ ಹೆಚ್ಚು ಕಾಲ ಬೇಕಿಲ್ಲ. ಮೊದಲನೆ ದರ್ಜೆಯ 
ಪ್ರಯಾಣ ವೆಚ್ಚ, ಆಫ್ರಿಕಾದಲ್ಲಿರುವಾಗ ನಿಮ್ಮ ಊಟ ವಸತಿ ಎಲ್ಲದರ ವೆಚ್ಚ, 
ಜತೆಗೆ ಒಂದು ನೂರು ಐದು ಪೌಂಡು ಸಂಭಾವನೆ.” 


ಹೀಗೆ ಹೋಗುವುದು ಬ್ಯಾರಿಸ್ಟರ್‌ ಆಗಿ ಅಲ್ಲ, ಅಂಗಡಿಯ ನೌಕರನಾಗಿ 
ಎಂದು ನಾನು ಭಾನಿಸಿಸೆನು. ಆದಕಿ ಹೇಗಾದರೂ ಸರಿಯೆ, ಭಾರತವನ್ನು 
ಬಿಟಿ ರೆ ಸ ಸಾಕೆಂದು ನನಗೆ ಅನ್ಸಿಸ ಸುತ್ತಿದ್ದಿ ತು. ಜತೆಗೆ ಒಂದು ಹೊಸ ದೇಶವನ್ನು 
ನೋಡುವ, ಮತ್ತು ಹೊಸ ಅನುಭವವನ್ನು ಹೊಂದುವ ಆಸೆಯೂ 
ಸೇರಿದ್ದಿ ತು. ಮನೆಯ ವೆಚ್ಚಕ್ಕೆ ನಮ್ಮಣ್ಣ ನಿಗೆ ನಾನು ನೂರ ಐದು ಪೌಂಡು 
ಗಳನ್ನು ಕಳುಹಿಸಬಹುದಾಗಿದ್ದಿ ತು. ನಾನು ಹೆಚ್ಚು ಚರ್ಚೆ ಮಾಡದೆ 
ನೌಕರಿ ಒಪ್ಪಿ ಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೊ:ಡುವ ಸಿದ್ಧತೆ ಮಾಡಿ 
ಕೊಂಡೆನು. 


ಸ 
ನೆಬಾಲನ್ನು ತಲಪಿದುದು 


ದಕ್ಷಿಣ ಆಫ್ರಿಕಾಕ್ಕೆ ಹೊರಟಾಗ, ಹಿಂದೆ ನಾನು ಇಂಗ್ಲೆಂಡಿಗೆ ಹೊರಡು 
ವಾಗ ಆದಷ್ಟು ವಿಯೋಗ ದುಃಖ ನನಗಾಗಲಿಲ್ಲ. ನಮ್ಮ ತಾಯಿ ತೀರಿಕೊಂಡಿ 
ದ್ದರು ನನ ಗೆ ಸ್ವಲ್ಪ ಮಟ ಸನ ಪ್ರ ್ರಸಂಚ ಜ್ಞಾ. ನವೂ ಹೊರಗಿನ ನ )ಸಂಚದ 
ಸ ವಾಸದ ಅನುಭವವೂ ಘಟಾಗಿದೆ ವು. ರಾಜಕೋಟೆಯಿಂದ SE 
ಹೋಗಿ ಬರುವುದು ಅಸಾಮಾನ್ಯ ವಿಷಯ. ವಾಗಿರಲಿಲ್ಲ. 


ಈಗ ಹೆಂಡತಿಯನ್ನು ಬಿಟ್ಟುಹೋಗುವ ನಿಯೋಗ ದುಃಖ ಮಾತ್ರ 
ನನಗೆ ಉಂಟಾಯಿತು. ನಾನು ಇಂಗ್ಲೆಂಡಿನಿಂದ ಹಿಂದಿರುಗಿದ ಈಜಿಗೆ, ನನಗೆ 
ಮತ್ತೊಂದು ಮಗು ಕುಟ್ಟಿದ್ದಿ ತು. ನಮ್ಮ ಪ್ರೇಮ, ಕಾಮದಿಂದ ವಿರಹಿತ 
ನಾಗಿದ್ದಿ ತೆಂದು ಇನ್ನೂ ಹೇಳಲು ಸಾಧ್ಯವಿರಲಿಲ್ಲ. ಆದರೂ ನಾವು ನಿಧಾನ 
ವಾಗಿ ಹೆಚು ಶುದ್ಧೆರಾಗುತ್ತಾ ನಡೆದಿದ್ದೆ ವು. ಯೂರೋಪಿನಿಂದ ನಾನು 


ತೆ ' ಹಿಂದಿರುಗಿದ ಮೇಲೆ, ನಾನಿಬ್ಬರೂ ಒಟ್ಟಗೆ ಇದ್ದ ಕಾಲ ಬಹು ಸ್ವಲ್ಪ, ಜತೆಗೆ 


೧೬೨ ಗಾಂಧೀಗ ಗ್ರಂಥಮಾಲೆ 


ನಾನು ಉತ್ತಮ ಉಸಾಧ್ಯಾಯನಲ್ಲಿದಿದ್ದರೂ, ಹೇಗೂ ಆಕೆಗೆ ಶಿಕ್ಷಕನಾಗಿ 
ದ್ದನು. ಕೆಲವು ಸುಧಾರಣೆಗಳನ್ನು ನಡೆಸಲು ಆಕೆಗೆ ನಾನು ಗತ 
ದ್ಹೆನು. ಆದುದರಿಂದ ಈ ಸುಧಾರಣೆಗಳನ್ನು ಮುಂದುವರಿಸು ುವುದಕ್ಕಾಗಿ 
ಯಾದರೂ ನಾವು ಒಟ್ಬಾ ಗಿರುವುದು ಆನಕ್ಕ ಕನೆಂದು ನಮ್ಮಿಬ್ಬರಿಗೂ 
ಅನ್ನಿಸಿತ್ತು. ಆದರೆ ದಕ್ಷಿಣ ಆಫ್ರಿಕಾದ A ನಿಯೋಗವನ್ನು 
ಸಹನೀಯವಾಗಿ ಮಾಡಿತು. ನಾನು ಅವಳನ್ನು ಸಮಾಧಾನ ಪಡಿಸುತ್ತಾ, 
ಒಂದು ವರುಷ ಕಳೆಯುವುದರೊಳಗಾಗಿ ನಾವು ಮತ್ತೆ ಸೇರುವುದು ಖಂಡಿತ” 
ಎಂದು ಹೇಳಿ ರಾಜಕೋಟಿಯಿಂದ ಬೊಂಬಾಯಿಗೆ ಕೆರಳಿನೆನು. 


ದಾದಾ ಅಬ್ದುಲ್ಲಾ ಕಂಸನಿಯವರ ಏಜೆಂಟರ ಮೂಲಕ ನನಗೆ ಟಕೀಟು 
ದೊಕಿಯಬೇಕಾಗಿದ್ದಿತು. ಆದರೆ ಹೆಡಗಿನಲ್ಲಿ ಕ್ಯಾಬಿನ್‌ ಸಿದ್ಧವಿರಲಿಲ್ಲ. 
ನಾನು ಆ ಹಡಗಿನಲ್ಲಿ ಪ್ರಯಾಣ ವಣಡದೆ ಇದ್ದಿದ್ದರೆ ಬೊಂಬಾಯಿನಲ್ಲಿಯೇ 
ಉಳಿದು ಬಿಡಬೇಕಾಗಿದ್ದಿ ತು. “ನಿಮಗೆ ಮೊದಲನೆಯ ತರಗತಿಯಲ್ಲಿ ಸ್ಥಳ 
ಒದಗಿಸಲು ನಾವು ನಮ್ಮ ಕೈಲಾದ ಯತ್ನವನ್ನೈಲ್ಲ ಮಾಡಿಜಿವು. ಆದರೆ 
ಅದರಿಂದ ಏನೂ ಸ್ರಯೋಜನವಾಗಲಿಲ್ಲ. ಡಕ್‌ (ಕೊನೆಯ ತರಗತಿ) ನಲ್ಲಿ 
ನೀವು ಪ್ರಯಾಣ ಮಾಡುವುದಾದರೆ. ಆಗಬಹುದು. ನಿಮ್ಮ ಊಟಕ್ಕೆ 
ಸೆಲೂನ್‌ (ಮೇಲು ದರ್ಜಿಯವರು ಊಟ ಮಾಡುವೆ ಸ್ಥಳ) ನಲ್ಲಿ ಏರ್ಪಾಡು 
ಮಾಡಬಹುದು.” ಎಂದು ಏಜೆಂಟನು ಹೇಳಿದನು. ಆಗ ನಾನು ಮೊದಲ 
ನೆಯ ತರಗತಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಕಾಲವಾಗಿತ್ತು. ಬ್ಯಾರಿಸ್ಸ್ಯ ರು 
ಡೆಕ್ಕಿನಲ್ಲಿ ಪ್ರಯಾಣ ಮಾಡುವುದು ಹೇಗೆ? ಆದುದರಿಂದ ನಾನು ಅದನ್ನು 
ತಿರಸ್ಕರಿಸಿದೆನು. ಏಜೆಂಟಿನ ಪ್ರಾಮಾಣಿಕತೆಯ ಬಗ್ಗೆಯೂ ನನಗೆ ಸಂಜೇಹ 
ವ್ರಂಟಾಯಿತು. ಮೊದಲನೆಯ ತರಗತಿಯ ಒಂದು ಸಳ ಹಡಗಿನಲ್ಲಿ 
ಸಿಕ್ಕಲಾರನೆಂಬ ಮಾತಿನಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಏಜೆಂಟನ ಒಪ್ಪಿಗೆ 
ಪಡೆದು ಮೊದಲನೆಯ ತರಗತಿಯ ಸ್ಥಳವನ್ನು ಸಂಪಾದಿಸಿಕೊಳ್ಳಲು ನಾನೇ 
ಪ್ರಯತ್ನ ಮಾಡಕೊಡಗಿದೆನು. ನಾನು ಹಡಗಿಗೆ ಹೋಗಿ ಮುಖ್ಯ ಅಧಿಕಾರಿ 
ಯನ್ನು “ಜಟ್ಟ ಯಾಜಿನು. ಆತ ನನಗೆ ಮುಚು ನ್ವಿಮರೆಯಿಲ್ಲದೆ ಹೀಗೆ ತಾತ 
"ಸಾಮಾನ್ಯವಾಗಿ ನನ್ಮು ಹಡಗಿಗೆ ಇಂತಹ "ನೂಕುನುಗ ಲು ಇಲ್ಲ. 


ಆತ್ಮಕಥೆ ೧೬೩ 


ಮೊಸಾಂಬಿಕ್‌ ಗವರ್ನರ್‌, ಈ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. 
ಆದುದರಿಂದೆ ಎಲ್ಲ ಮಲಗುವ ಮಂಚಗಳೂ ಭರ್ತಿಯಾಗಿವೆ” ಎಂದು. 


"ನ €ಗಾದರೂ ಮಾಡಿ, ನನಗೂ ಒಂದಿಷ್ಟು ಸ್ಥಳವನ್ನು ಎಲ್ಲಿಯಾದರೂ 


ಕೊಡಲಾರಿರಾ ? ಎಂದು ಕೇಳಿದೆನು. ಆತ ನಗುತ್ತಾ ನನ್ನ ನ್ನು ತಲೆಯಿಂದ 
ಕಾಲಿತವರೆಗೆ ನೋಡಿದನು. “ಒಂದೇ ಮಾರ್ಗ ಇರುವುದು; ನನ್ನ ಕ್ಯಾಬಿನ್‌ 
ನಲ್ಲಿ ಇನ್ನೂಂದು. ಮಲಗಲು ಮಂಚನವಿದೆ. ಆದನ್ನು ಸಾಮಾನ್ಯವಾಗಿ, 
ಪ್ರಯಾಣಿಕರಿಗೆ ಕೊಡುವುದಿಲ್ಲ. ಆದರೆ ನಿಮಗೆ ಅದನ್ನು ಕೊಡಲು ಸಿದ್ಧ 
ಸಾಗಿದ್ದೇನೆ” ಎಂದನು. ನಾನು ಆತನನ್ನು ವಂದಿಸಿ, ಟಕ ಕೊಳು ವಂತಿ 
ಎಜಂಟನಿಗೆ ತಿಳಸಿದೆನು. ೧೮೯೩ನೆಯ ಎಪ್ರೆಲ್‌ ನಲ್ಲಿ ನಾನು ನನ್ನ ಅದೃಷ್ಟ 
ವನ್ನು ಪರೀಕ್ಷಿಸಿಕೊಳ್ಳಲು ದಕ್ಷಿಣ ಆಫ್ರಿಕಾಕ್ಕೆ ಪೂರ್ಣ ಉತ್ಸಾಹಓಂದ 
ಹೊರಟಿನು. 


ನಮ್ಮ ಹಡಗು ನಿಂತ ಮೊದಲಕೆಯ ಬಂದರು ಲಾಮು ಎಂಬುದು. 
ನಾವು ಹೊರಟ ಹದಿಮೂರನೆಯ ದಿನ ಅಲ್ಲಿಗೆ ತಲಪಿದೆವು. ಆ ವೇಳೆಗೆ 
ಹಡಗಿನ ಕಪ್ತಾನನೂ ನಾನೂ ತುಂಬ ಸ್ನೇಹಿತರಾಗಿದ್ದೆವು. ಆದಕೆ ಆತನಿಗೆ 
ಚದುರಂಗದ ಆಟವಾಸುವುದರೆಲ್ಲಿ ಇಷ್ಟೆ ಹೆಚು, ಆ ಆಟ ಅವನಿಗೆ ಹೊಸ 
ದಾಗಿದ್ದು ದರಿಂದ, ಆ ಆಟಕ್ಕೆ ತನಗಿಂತಲೂ ಹೆಚ್ಚು ಹೊಸಬರಾಗಿದ್ದ ವರು 
ಅನನ ಜತೆಗೆ ಆಡುವುದು ಅವನಿಗೆ ಬೇಕಾಗಿದ್ದಿತು. ಆದುದರಿಂದ ಅವನು 
ನನ್ನನ್ನು ಆಟ ಬಕ್ಕೆ ಆಕ್ಕಾನಿಸಿದನು. ಚದುರಂಗದ ಆಟದ ವಿಷಯ ನಾನು 
ಬಹಳ ಕೇಳಿದ್ದೆ. ಆದರೆ ಯಾವಾಗಲೂ ಅದನ್ನು ಆಡಿರಲಿಲ್ಲ. ಬುದ್ಧಿ ಶಕ್ತಿ 
ಯನ್ನು ಉಪಯೋಗಿಸಲು ಈ ಆಟದಲ್ಲಿ ಬಹಳ ಅವಕಾಶನಿದೆಯೆಂದು 
ಆಟಗಾರರು ಹೇಳುತ್ತಿದ್ದುದನ್ನು ಕೇಳಿದ್ದೆ. ಕಪ್ತಾನನು ನನಗೆ ಪಾಠ ಹೇಳಿ 
ಕೊಡಲು ಮುಂಜಿ ಬಂದನು. ನನ್ನ ತಾಳ್ಮೆ ಗೆ' ಮಿತಿಯೇ ಇಲ್ಲದುದರಿಂದ 
ಸಾನು ಆತನಿಗೆ ಒಳ್ಳೆಯ ಶಿಸ್ಯನಾಜಿನು. ಫಹ ಪ್ರತಿ ಆಟದಲ್ಲಿಯೂ 
ಸೋಲುತ್ತಿದ್ದೆನು. ಅನಶಿಂದ ನನಗೆ ಆಟವನ್ನು ಕಲಿಸಜೇಕೆಂಬ ಆಸೆ ಆತನಿಗೆ 
ಇನ್ನೂ ಹೆಚ್ಚಾಯಿತು. ಚದುರಂಗದ ಆಟ ನನಗೂ ನ್ರಿಯವಾಯಿತು. 
ಆದರೆ ಆದರಲ್ಲಿ ನನ್ನ ಅಭಿರುಚಿ ಹಡಗಿನಲ್ಲಿಯೇ ಕೊನೆಗೊಂಡಿತು. ರಾಜಾ 


೧೬೪ ಗಾಂಧೀ ಗ್ರಂಥಮಾಲೆ 


ರಾಣಿ ಮುಂತಾದುವುಗಳನ್ನು ನಡೆಸುವುದರ ಆಚೆಗೆ ನನಗೆ ಅದನ್ನು ಕಲಿಯು 
ವುದು ಸಾಧ್ಯವಾಗಲಿಲ್ಲ. 

ಲಾಮು ಬಂದರಿನಲ್ಲಿ, ಹಡಗು ಲಂಗರ್‌ ಹಾಕಿ, ಮೂರು ನಾಲ್ಕು 
ಗೆಂಟೆಗಳ ಕಾಲ ಉಳಿಯಿತು. ಬಂದರನ್ನು ನೋಡುವುದರ ನಾನು 
ಇಳಿದೆನು. ಕಪ್ತಾನನೊ ಸಹ ಹಡಗಿನಿಂದ ಇಳಿದು ಹೋದನು. ಆದೆ 
ಆತೆ ನನಗೆ “ಇಲ್ಲಿ ಸಮುದ್ರವನ್ನು ನಂಬುವುದಕ್ಕಾಗುವುದಿಲ್ಲ. ನೀನು ಜಾಗ್ರತೆ 
ಹಿಂದಿರುಗಿಬಿಡು” ಎಂದು ಹೇಳಿದನು. 

ಅದು ಬಹಳ ಸಣ್ಣ ಊರು. ನಾನು ಅಂಚಿ ಆಫೀಸಿಗೆ ಹೋಜಿನು. 
ಅಲ್ಲಿದ್ದ ಭಾರತೀಯ ನೌಕರರನ್ನು ನೋಡಿ ನನಗೆ ಸಂತೋಷವಾಯಿತು. 
ಅವರೊಂದಿಗೆ ನಾನು ಮಾತುಕತೆಯಾಡಿದೆನು. ಅಲ್ಲಿ ನಾನು ಆಫಿ,ಕನರನ್ನು 
ನೋಡಿದೆನು. ಅವರ ಜೀವನದ ರೀತಿ ನೀತಿಗಳಲ್ಲಿ ನನಗೆ ಬಹಳ ಕುತೂಹಲ 
ವುಂಬಾಗಿದ್ದಿ ತು. ಅದನ್ನು ತಿಳಿದುಕೊಳ ಲು ಪ್ರಯತ್ನ ಸಟಿ ನು. ಇನ್ನ್ಲೆದ 
ರಿಂದ ಸ ಸ್ವಲ್ಪ ಕಾಲ ಕಳೆದು ಎಡಿ 

ಡೆಕ್‌ನಲ್ಲಿ ಪ ಪ್ರಯಾಣಮಾಡುತ್ತಿದ್ದ ಕೆಲವು ಪ್ರಯಾಣಿಕರಿಗೂ ನನಗೂ 
ಹೆಚ್ಚು ಪರಿಚಯವಾಗಿತ್ತು. ಅವರಲ್ಲಿ ಕೆಲವರು ನಿಧಾನವಾಗಿ ಅಡಿಗೆ ಮಾಡಿ 
ಕೊಂಡು ಶಾಂತವಾಗಿ ಊಟಮಾಡುವ ಉದ್ದೇಶದಿಂದ ಹಡಗಿನಿಂದ ಇಳಿದಿ 
ದ್ಸರು. ಈಗ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಅವರು ಹೊನಡಲು 
ಸಿದ್ಧ ರಾಗಿದ್ದರು. ಆದುದರಿಂದ ನಾವೆಲ್ಲರೂ ಒಂಸೇ ಜೋ "ಯನ್ನು ಏರಿ 
ಸಿವ. ಬಂದರಿನಲ್ಲಿ ಅಲೆಗಳ ಹೊಡೆತ ಜೋರಾಗಿದ್ದಿ ತು. ನನ್ಮು ಜಿನ, 
ಹೊರಬಹುದಾದುದಕ್ಕಿ ೦ತ ಹೆಚ್ಚು ಜನರನ್ನು ಹೊತ್ತಿದ್ದಿತು. ಪ್ರವಾಹವು 
ಅತ್ಯಂತ ವೇಗವಾಗಿದ್ದಿ ತು. ಸೋಣಿಯ ಹಗ್ಗ ವನು ಹಡಗಿನ ಎಣಿಗೆ 
ಕಟ್ಟಲು ಸಾಧ್ಯವಾಗುತ್ತ ಲೇ ಇರಲಿಲ್ಲ. ದೋಣಿ, “ಹಡಗಿನ ಏಣಿಯನ್ನು 
ಪೆಟ್ಟು ತಿದಿ ತು. ಆದರಿ ತತ್‌ಕ್ಷಣ ಅಲೆಯ ಹೊಡತದಿಂದ ದೊರಕ್ಕೆ 
ಸರಿಯುತ್ತಿದ್ದಿತು. ಹಡಗು ಹೊರಡಲು ಮೊದಲನೆಯ ಸಿಳ್ಳು ಆಗತೇ 
ಆಗಿದ್ದಿತು. ನನೆ ಗಾಬರಿಯಾಖುತು. ನನ್ನ ಸಂಕಟವನ್ನು ಕಪ್ತಾ ನನು 
ಹಡಗಿನ ಮೇಲಿನಿಂದ ನೋತುತ್ತಿದ್ದನು, ಹಡಗು ಇನ್ನೂ ಐದು ಸಮಿಷ 
ಹೆಚ್ಚಾಗಿ ನಿಲ್ಲಬೇಕೆಂದು ಆತ ಅಪ್ಪಣೆ ಕೊಟ್ಟಿದ್ದನು. ಹಡಗಿನ ಸಮೀಪ 


ಆತ್ಮಕಥೆ ೧೬೫ 


ದಲ್ಲಿ ಮತ್ತೊಂದು ದೋಣಿ ಇದ್ದಿತು. ಮಿತ್ರರೊಬ್ಬರು ಅದೆನ್ನು ನನಸಾಗಿ 
ಹತ್ತು ರೂಪಾಯಿಗಳಿಗೆ ಗೊತ್ತು ಮಾಡಿದರು. ಆ ದೋಣಿ, ತುಂಬಿದ್ದ 
ನೋಣಿಯಿಂದ ನನ್ನನ್ನು ಎತ್ತಿಕೊಂಡಿತು. ಹಡಗಿನ ಏಣಿಯನ್ನು ಆಗಲೇ 
ನೆಲಕ್ಕೆ ಎತ್ತಿ ಕಟ್ಟಿದ್ದರು. ಆದುನರಿಂಸ ನನ್ನನ್ನು ಒಂ ಹಗ್ಗದಲ್ಲಿ 
ಕಟ್ಟ ಹೋಸ ೫ ಕೊಳ್ಳ ಬೇಕಾಯಿತು. ನಾನು ಹಡಗನ್ನು ಏರಿದೆ 
ಕೂಡಲೇ ಹಡಗು ಸೂ೨ಟತು ದೋಣಿಯಲ್ಲಿದ್ದ ಇತರ ಪ್ರಯಾಣಿಕರು 
ಪಾಸ! ಅದರಲ್ಲಿಯೇ ಉಳಿದ. ಕಪ್ತಾನನು ಕೊಟ್ಟಿ ಎಚ್ಚರಿಕೆ ಈಗ 
ನನಗೆ ನಿಜವಾಗಿ ಅರ್ಥವಾಯಿತು. 
ಲಾಮು ಆದನಂತರ ಮುಂದೆ ಬಂದ ಬಂದರು ಮೊಂಬಾಸಾ, ಅನೆ೨ತರದ 
ಬಂದರು ಸಾನ್‌ ಸಿಬಾರ್‌. ಸಾನ್‌ಸಿಬಾರ್‌ನನ್ಲಿ ಬಹಳ ದಿನೆ ನಿಂತೆವು. 
೮-೧೦ ದಿನ ಇರಬಹುದು. ಅನಂತರ ಇನ್ನೊಂದು ಹಡಗಿಗೆ ಬದಲಾಯಿಸಿ 
ಕೊಂಡೆವು. 
ಕಪ್ಮಾನನಿಗೆ ನನ್ನಲ್ಲಿ ಬಹಳ ವಿಶಾ ಸವುಂಬಾಗಿದ್ದಿ ತು. ಆದರೆ ಆ 

ನಿಶ್ವಾಸ ಒಂದು ಅನಿಷ್ಟ ಮಾರ್ಗವನ ಹಿಡಿಯಿತು. ಅವನು ನನ್ನನ್ನೂ 
ತನ್ನ ವ.ಶ್ತೊಬ್ಬ ಇಂಗ್ಲಿಷ್‌ ಮಿತ್ರನನ್ನೂ, ಹೊ:ಗೆ ಹೋಗಿ ತಿರುಗಾಡಿ 
ಕೊಂಡು ಬರಲು ಆಹ್ವಾನಿಸಿದನು. ನಾವು ಅವನ ದೋಣಿಯಲ್ಲಿ ತೀರ 
ಪ್ರದೇಶಕ್ಕೆ ಹೋದಿವು. “ತಿರುಗಾಡಿಕೊಂಡು ಬರುವ್ರದೆಂಬುದರ ಆರ್ಥ 
ವೇನೆಂಬ ದು ನನಗೆ ತಿಳಿದಿರಲಿಲ್ಲ. ಅಂತಹ ವಿಷಯಗಳಲ್ಲಿ ನಾನು ಎಸ್ಟು 
ದಡ್ಡ ಎಂಬುದು ಕಪ್ತಾ ನನಿಗೂ ತಿಳಿದಿರಲಿಲ್ಲ. ಒಬ್ಬ ಗ ನಮ ಟ್‌ 
ನೀಗ್ರೋ ಸ್ತ್ರ “ಯರ. ಗೃಹಗಳಿಗೆ ಕರೆದುಕೊಂಡು ' 'ಹೋದನು ನಮ್ಮ 

ವಸಹೊಬ್ಬನನ್ನೂ ಒಂದೊಂದು ಕೊಠಡಿಗೆ ಸೇರಿಸಿದರು. ನಾನು ಜಾ 

ಯಿಂನ ಮೂಕನಾಗಿ ನಿಂತಿದ್ದ ನು. ಪಾಸ! ಆ ಹೆಂಗಣ ನನ್ನ ನ್ನು ಕುರಿತು 
ಎನು ಯೋಚಿಸಿಕೊ:ಡಳೋ ಬೀನರಿಗೆ ಗೊತ್ತು. ಕಪ್ಪಾ ಪಃ “ಕಷ್ಟ 
ಕರೆದಾಗೆ, ನ.ನು ಒಳಕ್ಕೆ ಹೊ: 'ಗಿದ್ದೆ ಂತೆಯೇ ಹೊರಕ್ಕೆ ಸೂಕರ: "ನನ್ನ 
ಅಕೃತಿ, ಮ ಸ್ವಭಾವ ನನ್ನ ಮುಖದಲ್ಲಿಯೇ ಅವನಿಗೆ ಗೊತ್ತಾ ಯಿತು. 
ಮೊದಲು ನ್‌್‌ ತುಂಬ ಮಾನಭಂಗವಾದಂಕೆ ಆಯಿತು. ಆದರೆ ಮುಂದಿ 
ಅದನ್ನು ಯೊ/ಚಿಸಿದಾಗಲ್ಲೆಲ್ಲ ಭಯಂಕರವಾದ ಜುಗುಪ್ಸೆ ನನಗೆ ಉಂಟಾಗು 


= 
“ಫಿ 
ವ 
5 
ಓಟ ವಶ 


೧೬೬ ಗಾಂಧೀ ಗ್ರಂಥಮಾಲೆ 


3 ದು ದರಿಂದ ನನಗೆ ಮಾನಭಂಗವಾಯಿಕೆಂ) ಭಾವ ಬರುಬರುತ್ತಾ ಮರೆ 
ತು. ಆ ಹೆಂಗಸನ್ನು ಕಂಡಾ ನನ್ನ ಬುದ್ದಿ ಕೆಟ್ಟ ಹಾದಿಯನ್ನು 
ಒಡಿಯದಿದ್ದದೆಕ್ಕಾಗಿ ನಾನು ದೇವರನ್ನು “` ನಂದಿಸಿದೆ ವಿ ಕೊಠಡಿಗೇ 
ಹೋಗುವುದಿಲ್ಲ ಎಂದು ಹೇಳಲು ನನಗೆ ಜಿ ವಿಲ್ಲದೆ ಹೋಯಿತಲ್ಲಾ ಎಂದಕ 
ನನ್ನ್ನ ದೌರ್ಬಲ್ಯದಲ್ಲಿ ನನಗೆ ಜುಗುಪೈಯೂ, ನನ್ನ್ನ ಹೇಡಿತನಕ್ಕಾಗಿ 
ನೆನ್ನಲ್ಲಿಯೇ ನನಗೆ ಕನಿಕರವೂ ಉಂಟಾಯಿತು. ಸ 

| ನನ್ನೆ ಬಾಳಿನಲ್ಲಿ ಇದು ನನಗೆ ಆ ಬಗೆಯ ಮೂರನೆಯ ಪರೀಕ್ಷೆ 
ಆಗಿದ್ದಿತು. ಅನೇಕ ಯುವಕರು, ಪ್ರಾರಂಭದಲ್ಲಿ ಅವರಿಗೇನೂ ಗೊತ್ತಿಲ್ಲದೆ 
ತಾವು ಪರಿಶುದ್ಧರಾಗಿದ್ದರೂ, ತಮಗೆ ಮಾನಭಂಗವಾಗುವುಡೆಂಬ ಭಯದಿಂದ 
ಅಕೃತ್ಯಕ್ಕೆ ಎಳೆಯಲ್ಪ ಟ್ಟಿ ರಬೇಕು. ನಾನು ಪಾಪಕೂಪದಿಂದ, ಪರಿಶು ದೈನಾಗಿ 
ಹೊರಕ್ಕೆ ಬಂದುಜೀನೂ ನನ್ನ ಸ ಸದ ಇವಲ್ಲ. ಆ ಕೊಠಡಿಗೆ ಹೋಗುವುದಕ್ಕೆ 
ನಾನು ಸರಸ್ಕಂಸಿದ್ದ ರೆ ನನ್ನೆ ಸ ಪ್ರಯತ್ನದಿಂದ ನಾನು ಉಳಿದುಳೊಂಜಿಸೊದು 
ಹೇಳಬಹುದಾಗಿದ್ದಿ ತು. ನನ ನ ರಕ್ಷಿಸುದುದಕ್ಕೆ ನಾನು ದಯಾಮಯನಾದ 
ಈಶ ರನ್ನು ವಾದಿಸಬೇಕು. ಈ ಸಂಗೆತಿಯಿಂದ ದೇವರಲ್ಲಿ ನನ್ನ ನಂಬಿಕೆ 
ಇನ್ನೊ ಹೆಚ್ಚು ದೈಢವಾಯಿತು. ಸುಳು, ನಾಚಿಕೆಯನ್ನು ತಕ್ಕಮಟ್ಟಿಗೆ 
ಬಿಡುವುದನ್ನೂ ಅದು ನನಗೆ ಕಲಿಸಿತು. 


ನಾವು ಆ ಬಂದರಿನಲ್ಲಿ ಒಂದು ವಾರ ಕಾಲ ಇರಬೇಕಾಗಿದ್ದು ದರಿಂದ 
ನಾನು ಊರೊಳಗೆ ಕೊಠಡಿಗಳನ್ನು ಗೊತ್ತು ಮಾಡಿಕೊಂಡು ಅಲ್ಲಿ ವಾಸ 
ಮಾಡತೊಡಗಿದನು. ಸುತ್ತಮುತ್ತ ತಿರುಗಾಡಿ ಅನೇಕ ವಿಷಯಗಳನ್ನು 
ನೋಡಿದೆನು. ಸಾನ್‌ಸಿಬಾರ್‌ನ ಸಸ್ಯ ಮತ್ತು ಹಸಿರು ವೃಕ್ಷ ವೈಭನ 
ಸಮೃದ್ಧಿಯನ್ನು ಮಲಬಾರಿಗೆ ಮಾತ್ರ ಹೋಲಿಸಬಹುದು, ಸೈತಾರರದ 
ಮರಗಳನ್ನೂ ಗಾತ್ರವಾದ ಫಲಗಳನ್ನೂ ನೋಡಿ ನಾನು ಆಶ್ಚರ್ಯಗೊಂಡೆನು. 


ಹಡಗು ನಿಂತ ಮುಂದಿನ ಬಂದರು ಮೊಸಾಂಬಿಕ್‌. ಅಲ್ಲಿಂದ ಥೊಗಟು 
ಮೇ ತಿಂಗಳ ಕೊನೆಗೆ ನಾವು ನೆಟಾಲನ್ನು ತಲುಪಿಜಿವು. 


ಆತ್ಮಕಥೆ ೧೬೭ 
೭ 
ಕೆಲವು ಅನುಭವಗಳು 


ನೆಟಖಾಲಿನ ಬಂದರು ಡರ್ಬನ್‌ ಎಂಬುದು. ಇದಕ್ಕೆ ಪ್ರೆ ಇರ್ಬ್‌ ನೆಟಾಲ್‌ , 
ಎಂದೂ ಹೆಸ. ನನನ್ನು ಎದುರುಗೊಳ್ಳಲು ಅಬ್ದುಲ್ಲಾ ಸೇಠರು ಬಂದರಿಗೆ 
ಬಂದಿದ್ದರು. ಹಡಗು ಬಂದರಿನ ಕಟಿ ಕೈಯನ್ನು ಸೇರಿತು. ಜನರು ತನ್ಮು 
ಮಿತ್ರರನ್ನು ಸಂಧಿಸಲು ಹಡಗಿಗೆ ಬರುತ್ತಿದ್ದರು. ಅಲ್ಲಿ ಭಾರತೀಯರನ್ನು 
ಹೆಚು ಗೌರವದಿಂದಲೂ ಬಿಂದೂ ಕಾಣುತ್ತಿ ರಲಿಲ್ಲವೆಂಬುದು ನನ್ನ 
ಕಣ್ಣಿ ಗೆ ಬಿದ್ದಿತು. ಅಬ್ದುಲ್ಲಾ ಸೇಠರ ಪರಿಚಯಸ್ಥರು ಅವರೊಡನೆ | 
ರೀತಿಯ ಒಣ ದೊಡ್ಡಸ್ತಿ ಕೆಯಿಂದ ನಡೆದುಕೊಳ್ಳು ತ್ತಿದ್ದು ದನ್ನೂ ನಾನು 
ಗಮಸಿಸಿದೆನು. ಅದು ನನ್ನ ಮನಸ್ಸನ್ನು ಚುಚ್ಚಿತು. ಅಬ್ದುಲ್ಲಾ ಸೇಶರಿಗೆ 
ಅದು ಅಭ್ಯಾಸವಾಗಿ ಬಿಟ್ಟಿದ್ದಿ ತು. ನನ್ನನ್ನು ನೋಡಿದೆನರಿಗೆ ನನ್ನಲ್ಲಿ ಕೊಂಚ 
ಕುತೂಹಲವುಂಬಾಯಿತು. ನನ್ನ ಉಡುಪು, ಉಳಿದೆ ಭಾರತೀಯರಿಂದ ನನ್ನನ್ನು 
ಎತ್ತಿ ತೋರಿಸುತ್ತಿ ದ್ವಿತು. ನಾನು ಒಂದು ಫ್ರಾಕ್‌ ಕೋಟನ್ನೂ (ಮೋಟು 
ಅಂಗಿ) ಬಂಗಾಳದವರ ಪಗರಿಯಂತಿರುವ ರುಮಾಲನ್ನು ಧರಿಸಿದ್ದನು. 

ಅಬ್ದುಲ್ಲಾ ಸೇಠರು ನನ್ನ ನ್ನು ಕಂಸನಿಯ ವಸತಿಗೆ ಕರೆದುಕೊಂಡು 
ಹೋಗಿ ತಮ್ಮ ಕೊಠಡಿಯ ಮೆಗ್ಗು ಲ ಕೋಣೆಯಲ್ಲಿ ಇಳಿಸಿದರು. ನನ್ನ 
ಮಾತು, ಅವಂಗೆ ಅರ್ಥವಾಗುತ್ತಿರಲಿಲ್ಲ... ಅವರು ಹೇಳುವುದು ನನಗ 
ತಿಳಿಯುತ್ತಿರಲಿಲ್ಲ. ಅವರ ಸಹೋದರರಿಂದ ನಾನು ತಂದಿದ್ದ ಕಾಗದವನ್ನು 
ಅವರು ಪೂರ್ಣವಾಗಿ ಮೇಲಿನಿಂದ ಕೆಳಕೆ ಓದಿದರು. ಅದರಿಂದೆ ಅವರು 
ಮತ್ತಸ್ಟು ಗೊಂದಲದಲ್ಲಿ ಬಿದ್ದ ರು. 

ತಮ್ಮ ಸಹೋದರ ತಮಗೆ ಒಂದು ಬಿಳಿಯ ಆನೆಯನ್ನು ಕಳುಹಿಸಿ 
ದ್ಹಾನೆಂದೇ ಅಮು ಭಾವಿಸಿದರು. ನನ್ನ್ನ ಉಡುಪಿನ ಮಾದರಿ, ಜೀವನ 
ಕ್ರಮ ಇನೆಲ್ಲ ಯೂರೋಪಿನವರ ಪದ್ದ ತಿಯಾಗಿ ಬಹಳ ವೆಚ್ಚ ತಗಲುವು 
ತಂದು ಆವರು ಯೋಚಿಸಿದರು. ಸಸಿಗೆ ವಹಿಸಬಹುದಾದಂಥ, ವಿಶಿಷ್ಟ 


' ಸ್‌ ಯಾವ ಕಾರ್ಯವೂ ಆಗ, ಅವರೆಲ್ಲಿ ಇರಲಿಲ್ಲ... ಅವರ ನೊಕದ್ದಮೆ 


೧೬೮ ಗಾಂಧೀ ಗ್ರಂಥಮಾಲೆ 


ನಡೆಯುತ್ತಿದ್ದುದು ಟಾನ್ಸ್‌ವಾಲ್‌ ನಲ್ಲಿ. ತಕ್ಷಣ ನನ್ನನ್ನು ಅಲ್ಲಿಗೆ 
ಕಳುಹಿಸುವುದರಲ್ಲಿ ಅರ್ಥವಿರಲಿಲ್ಲ. ಎಷ್ಟರ ಮಟ್ಟಿಗೆ ನನ್ನಲ್ಲಿ ಯೋಗ್ಯ 
ತೆಯೂ ಪ್ರಾ ಮಾಣಿಕತೆಯೂ ಇನೆಯೆಂದು, ಅವರು ಪರೀಕ್ಷಿಸಬೇಕಾಗಿತ್ತು. 
ನನ್ನೆ ಮೇತೆ ಕಣ್ಣಿಟ್ಟಿರಲು ನ್ರಿಟೋರಿಯದಲ್ಲಿರುವುದು (ಟ್ರಾನ್ಸ್‌ ವಾಲಿನ 
ರಾಜಧಾನಿ) ಸಾಧ್ಯ "ನಲಲ. ಪ್ರತಿವಾದಿಗಳು ಇದ್ದು ದು ಪ್ರಿಟೋರಿಯ 
ದಲಿ. ಅವರು "ನನ್ನ ಮೇಲೆ Ge ವಾದ ಪ್ರಭಾವವನ್ನು ತಂದು 
ಒಳಗೊಳಗೆ ತಮ್ಮ ಹಾಗೆ bo ಹೇಸಿ? ಮೊಕ 
ದ್ವಮೆಗೆ ಸಂಬಂಧಪಟ್ಟ ಕಾರ್ಯವನ್ನು ನನಗೆ ವಹಿಸಲು ಸಾಧ್ಯವಾಗದಿದ್ದ ೪, 
ನನಗೆ ತೊಂಡು ಜಹಸೂ ಕಾರ್ಯವಾವುದು ? ಮೊಕದ್ದಮೆಯ 
ಕಾರ್ಯದ ಹೊರತು ಉಳಿದ ಕಾರ್ಯವನ್ನೆಲ್ಲ ಗುಮಾಸ್ತರೇ ನನಗಿಂತ ಉತ್ತಮ 
ವಾಗಿ ಮಾಡಬಲ್ಲವರಾಗಿದ್ದರು. ತಪ್ಪು ಮಾಡಿದರೆ, ಗುಮಾಸ್ತರಿಗೆ ಶಿಕ್ಷೆ 
ಮಾಡಲು ಸಾಧ್ಯವಿದ್ದಿತ ತು. ನಾನು ತಪ್ಪು ಮಾಡಿದರೆ ನನ್ನ ನ್ನು ಶಿಕ್ಷಿಸಲು 
ಸಾಧ್ಯವಿದ್ದ ತೇ ? ಆದುದರಿಂದ ಮೊಕದ್ದಮೆಗೆ ಸಂಬಂಧನ ಟ್ಟ ಯಾವ 
ಕಾರ್ಯವನ್ನ ನನಗೆ ವಹಿಸಲ ಸಾಧ್ಯವಿಲ್ಲವಾಗುವುದಾದರೆ.. ಯಾವ 
ಕೆಲಸವೂ ಇಲ್ಲದೆ ನನ್ನ ನ್ತು ಎ ನೆ ಮೊಕದ್ದಮೆಗಾಗಿ ಕಾಯುತ್ತಾ 
ಇಟು ಕೊಳ್ಳಬೇಕು. ಈ ಹೋಚನೆಗೆಳಿಲ್ಲ ಅವರಿಗೆ ಹೊಳೆದವು. 

ಸೇಠ್‌ ಅಬ;ಲ್ಲಾ ರವರಿಗೆ ಅಸ್ಷರಜಾ ಸ ಇರಲೇ ಇಲ್ಲವೆಂದು ಹೇಳ 
ಬಹುದು. ಆದರೆ “ಅವರ ಅಕುಭವೆ. ಆಳಿವಾಗಿದ್ದಿ ತು. ಅವರ ಬುದಿ 
ಬಹಳ ಚುರುಕಾಗಿದ್ದಿತು. ಅದು ಅವರಿಗೂ ಗೊತ್ತಿದ್ದಿ ತು. ಅಭ್ಯಾಸ 
ದಿಂದ ಅವರು ಮಾತುಕತೆಗೆ ಸಾಕಾದಷ್ಟು ಇಂಗ್ಲಿಷ್‌ ಭಾಷೆಯ ಜ್ಞಾನ 
ವನ್ನು ಸಂಸಾದಿಸಿಕೊಂಡಿದ್ದೆರು. ಬ್ಯಾಂಕ್‌ ಮ್ಯಾನೇಜರೊಂದಿಗೆ ವೌ ವೆ 
ಹರಿಸುವುದಕ್ಕೆ, ಐರೋಪ್ಯ ವ್ಯಾಪಾರಿಗಳೊಂದಿಗೆ ಸಂಭಾಷಣೆ ನಣೆಸುವು 
ಡಕ್ಕೆ, ತಮ್ಮ ವಕೀಲರಿಗೆ ತಮ್ಮ ಮೊಕದ್ದ ಮೆಯ ವಿವರಗಳನ್ನು ಚರ್ಚಿ 
ಸುವ್ರದಕ್ಕೆ ಇಷ: ಮುಂತಾದ ತಮ್ಮ ವ್ಯಾಪಾರ ಕೆಲಸಗಳಿಗೆಲ್ಲ ಆವರಿಗೆ 
ಗೊತ್ತಿದ್ದ" ಇಂಗ್ಲಿಷು ಸಾಕಾಗಿದ್ದಿತು. ಭಾರತೀಯರು ಅವರನ್ನು ತುಂಬ 
ಮರ್ಯಾ ದೆಯಮಿಂದ. ಕಾಣುತ್ತಿ ದ್ದರು. ಅವರ ಕಂಪೆನಿಯೇ ಆಗಿನ. ಕಾಲಕ್ಕೆ 
ಅತ್ಯಂತ ದೊಡ್ಮ ಭಾರತೀಯ ಕಂಪೆನಿ ಎಂದು ಹೇಳಬಹುದಾಗಿದ್ದಿ ತು, 


ಆತ್ಮಕಥೆ ೧೬೯ 


ಅಥವಾ ಅತಿ ದೊಡ್ಡ ಭಾರತೀಯ ಕಂಸೆನಿಗಳ ಪೈಕಿ ಅ: ಸೊಂದೆ. ಇಸ್ಸೈಲ್ಲ 
ಅನೆಕೂಲಗಳಿದ್ದರೂ ಸೇಠರಲ್ಲಿ ಒಂದು ಕುಂದಕನಿ ನಿದ್ದಿ ತು. ಅದು ಅವರ 
ಸಂಶಯ ಸ್ವಭಾವ. 

ಇಸ್ಲಾಂ ಮತವೆಂದರೆ ಅವರಿಗೆ ಹೆಮ್ಮೆ ; ಅಭಿಮಾನ. ಆ ಧರ್ಮ 
ತತ್ವಗಳನ್ನು ಕುರಿತು. ಚರ್ಚಿಸಲು ಇಷ್ಟ. ಅವರಿಗೆ ಅರಬ್ಬೀ ಭಾಷೆ 
ಬರದಿದ್ದರೂ, ಪವಿತ್ರ ಕುರಾನ" ಮತ್ತು ಇತರ ಇಸ್ಲಾಂ ಸಾಹಿತ್ಯ ಪರಿಚಯ 
ಅವರಿಗೆ ತಕ್ಕ ಮಟ ಗೆ ಜಿನ್ನಾಗಿ ಇದ್ದಿ ತು ಅಸಂಖ್ಯಾತ ರ 
ಅವರ ನಾಲಿಗೆಯ ತಾ ಯಲ್ಲಿಯೇ ಇರುತ್ತಿದ್ದ ವು. ಅವರ ಜತೆಯಲ್ಲಿ ಸಂಪಕ 
ದಿಂದ ನನಗೆ ಇಸ್ಲಾಂ ಮತದ ವ್ಯಾವಹಾರಿಕ ಜ್ಞಾನ ತಕ್ಕ ನಬಿ 
ಚೆನ್ನಾಗಿಯೇ ಆಯಿತು. ಮುಂಜಿ ನಮಗೆ ನಿಕಟ ಸಯನ 
ನಾವು ಧಾರ್ಮಿಕ ವಿಸಯಗಳನ್ನು ಕುರಿತು ವಿಸ್ತಾರವಾದ ಚರ್ಚೆಗಳನ್ನು 
ಮಾಡುತ್ತಿ ದ್ದವು. 

ನಾನು ಅಲ್ಲಿಗೆ ಹೋದ ಎಸ3ಡು ಮೂರು ದಿನಗಳೊಃಗೆ, ಸೇಕರು 
ನನ್ನನ್ನು ಡರ್ಬನ್‌ ನ್ಯಾಯಸ್ಕಾನಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ 
ಅವರು ನನ್ನನ್ನು ಅನೇಕರಿಗೆ ಪರಿಚಯ ಮಾಡಿಸಿ ತಮ್ಮ ಅಟಾರ್ಶಿಯ. ವರ 
ಮಗ್ಗುಲಲ್ಲಿ ನನ್ನನ್ನು ಕೂರಿಸಿದರು. ಮ್ಯಾಜಿಸ್ಟ್ರೇಟ್‌ರು ನನ್ನನ್ನೆ ಶೇ ದೆರು 
ಗುಟ್ಟಿಕೊಂಡು ನೊ:ಡಿದರು. ಕೊನೆಗೆ “ನಿಮ್ಮ ರುಮಾಲನ್ನು ತೆಗೆಬಿ: ರಿ” 
ಎಂದು ನನಗೆ ಹೇಳಿದರು. ರುಮಾಲನ್ನು ತೆಗೆಯಲು ನಾನು ತಿರಸ್ಕರಿಸಿ 
ನ್ಯಾಯಾಸ್ಮಾ ನವನ್ನು ಬಿಟ್ಟು ಹೊರಕ್ಕೆ ಬಂದೆನು. 

ಕೆಲವು ಭಾರತೀಯನು ಮಾತ್ರ ಏಕೆ ರುಮಾಲನ್ಸ ಕೆಗೆಯಬೇಕೆಂಬ 
ವಿಷಯಗಳನ್ನು ಸೇಠ್‌ ಅಬ್ದುಲ್ಲಾ ನನಗೆ ವಿವರಿಸಿದರು. 

ಹೀಗೆ ಇಲ್ಲಿಯೂ ನನಗೆ” ಹೋರಾಟ ಕಾದಿದ್ದಿತು. ಮುಸಲ ೬ನರ 
ಉಡುಸನ್ನು ಧರಿಸಿಸುನವಶು ಬೇಕಾದರೆ ರುಮಾಲನ್ನು ಧರಿಸಿಬಹುದು, 
ಅದರೆ ಇತರ ಭಾರತೀಯರು ನ್ಯಾಯಸ್ಥಾನವನ್ನು ಪ್ರವೇಶಿಸಿದ ಕೊಡಲೇ 
ರುಮಾಲನ. ಜ| ಕಡ್ಮಾ ಖವಾಗಿ ತೆಗೆಯಬೇಕೆಂದು ಅವರು ಹೇಳಿದರು. 

ಈ ಸೂಕ್ತ ವ ತ್ಯಾಸ ಸ ತಿಳಿಯಬೇಕಾದರೆ ಕೆಲವು ವಿವರಗಳನ್ನು ಹೇಳ 
ಬೇಕಾಗಿವೆ. ನಾನು ದಕ್ಷಿಣ ಆಧ್ರಿಕಾದಲ್ಲಿದ್ದೆ ಎರೆಡು ಮೂರೆ ದಿನಗಳಲ್ಲಿ 


೧೭೦ ಗಾಂಧೀ ಗ್ರಂಥಮಾಲೆ 


ಕೆಲವು ಸಂಗತಿಗಳು ನನಗೆ ಗೊತ್ತಾಗಿದ್ದುವು. ಅಲ್ಲಿಯ ಭಾರತೀಯರಲ್ಲಿ 
ಎರಡು ಮೂರು ಪಂಗಡಗಳಿದ್ದೆವು. ಒಂದು, ಮುಸಲ್ಮಾನ್‌ ವರ್ತಕರ 
ಸಂಗಡ. ಆವರು ತಮ ನ್ನು ಅರಬ ರು ಎಂದು ಕರೆದುಕೊಳ ಸ್ಬತ್ತಿದ್ದರು. 
ಮತ್ತೊಂದು ಸಂಗಡ ಬಂದಾಗ ; ಇನ್ನೊಂದು ಪಂಗಡ ಪಾರಸೀ 
ಗುಮಾಸ್ತರದು. ಹಿಂದೂ ಗುಮಾಸ್ತರು ಯಾವ ಪಂಗಡಕ್ಕೂ ಸೇರದವರು. 
ಅಷ್ಟರ 4 ಅರಬ,” ರೊಂದಿಗೆ ಜೇಕಾದರೆ ಸೇರಿಕೊಳ್ಳ ಬಹುಾಗಿದ್ದಿ ತ ತೊ 
ಪಾರಸೀ ಗುಮಾಸ್ತರು ತಮ ನ್ನು ಪರ್ಶಿಯನ್ನ ರೆಂದು ಕರೆದುಕೊಳ್ಳು ತ್ತಿದ್ದರು. 
ಈ ೫; ವರ್ಗಗಳೂ ಸಂಸರ ಕೆಲವು ಸಾಮಾಜಿಕ ಸಂಬಂಧಗಳನ್ನು 
ಹೊಂದಿದ್ದವು. ಆದರೆ ಎಲ್ಲದಕ್ಕಿಂತ ಹೆಚ್ಚಾದ ದೊಡ್ಡ ಪಂಗತ. ಕರಾರು 
ಬದ್ಧ ಮತ್ತು ಸ್ವತಂತ್ರ ರಾದ "ಕೂಲಿಗಳ ಸ್ಟ್ಕೊಳಗೊಂಡ ತಮಿಳು, ತೆಲುಗು 
ಮತ್ತು ಉತ್‌ ರ ಪಂಗಡ. ಕರಾರುಬದ್ಧ ಕೂಲಿಗಳು, 
ಎಂದ್‌ ನೆಟಾಲಿನಲ್ಲಿ ಕೆಲಸ ಮಾಡಲು ಐದು ವರುಷಗಳ ಕರಾರಿಗೆ ಭಾರತ 
ದಿಂದ ಒಪ್ಪಿ ಹೋದವರು. ಇವರಿಗೆ ಗಿರಮಿಟಿಯರು ಎಂದೂ ಹೆಸತು. 
ಇದು ಇಂಗ್ಲಿಷಿನ ಅಗ್ರಿಮೆಂಟ್‌ ಎಂಬ ಶಬ್ದದ ಅಪಭ್ರಂಶದಿಂದ ಹುಟ್ಟಿ 
ದುದು. ಮೊದಲು ಹೇಳಿದ ಮೂರು ಪಂಗಡದವರಿಗೆ, ಈ ಪಿ 
ಗಳೊಂದಿಗೆ ಕೆಲಸ ಕಾರ್ಯ ವ್ಯಾಪಾರದ ಸಂಬಂಧವಿದ್ದಿಶೇ ಹೊರತು 
ಮತ್ತ್ವಾವುದೂ ಸಂಬಂಧವಿರಲಿಲ್ಲ. ಇಂಗ್ಲಿಷನವರು ಇವರನ್ನು ಕೂಲಿ 
ಗಳೆಂದು ಕರೆಯುತ್ತಿ ದ್ದರು. ಭಾರತೀಯರ ಬಹು ಭಾಗ ಕೂಲಿಗಳಾಗಿ 
ದ್ಹುದರಿಂದ, ಎಲ್ಲ ಭಾರತೀಯರನ್ನು “ಸಾಮಿ” ಅಥವಾ ಕೂಲಿಗಳಿಂದೇ 
ಕರೆಯುತ್ತಿ ದ್ದರು, ತಮಿಳು ಹೆಸರುಗಳ ಕೊನೆಯಲ್ಲಿ “ ಸಾಮಿ” ಎಂಬ 
ಪದ ಇರುತ್ತದೆ. ಅದು ಸಂಸ್ಕೃತದ ಸ್ವಾಮಿ ಅಥನಾ ಯಜಮಾನ ಎಂಬ 
ಮಾತಿಗೆ ಸಮಾನಾದುದು. ಭಾರತೀಯನನ್ನು ಕೂಲಿ ಎಂದು ಕರೆದಾಗ 
ಅವರಿಗೆ ಅಸಮಾಧಾನವಾಗುತ್ತಿದ್ದಿತು. . ಆದರೆ ಅವನು ಚತುರನಾದಕೆ 
ಮಾತನ್ನು ಹೀಗೆ ಹಿಂದಿರುಗಿಸುತ್ತಿದ್ದನು : “ನೀವು ನನ್ನ ನ್ನೇನೋ ಸಾಮಿ 
ಎಂದು ಕರೆಯುತ್ತೀರಿ, ಆದರೆ “ಸಾಮಿ ಎಂದರೆ ಯರಮೂಕೆ: ನಾನು 
ನಿನ್ಮು ಯಜಮಾನನಲ್ಲವಲ್ಲ |” ಇದನ್ನು ಕೇಳಿ ಕೆಲವು ಇಂಗ್ಲಿ ಸಿನವರಿಗೆ 
ಅಳುಕು ಉಂಟಾಗುತ್ತಿದ್ದಿತು ; ಕಲವರು AU ಸೈಗೇಳುತ್ತಿ ದ್ದರು ; ಬಯ್ಯು 


ಆತ್ಮಕಥೆ ೧೭೧ 


ee 


ತ್ರಿದ್ದರು. ಆವಕಾಶ ದೊಕಿತಕೆ ಹೊಹಿನೂ ಬಿಡುತ್ತಿದ್ದರು. ಏಕೆಂದಕೆ 


ಸಾಮಿ ಎಂಬುದು ತಿರಸ್ಕಾರದ ಮಾತು, ಈ ವಿಷಯ ಅವರಿಗೆ ಗೊತ್ತಿತ್ತು. 
ಅದ) ಯಜಮಾನ ಎಂದು ಅರ್ಥಮಾಡುವುದಾದರೆ ಕರೆದವರಿಗೆ ಅವಮಾನ 
ಮಾಡಿದಂತೆ ಶಾಫಿ! 


ಆದುದರಿಂದ ನನ್ನನ್ನು ಕೂಲಿ ಬ್ಯಾರಿಸ್ಟರ್‌ ನಿಂದು ಕರೆಯುತ್ತಿದ್ದರು. 
ವರ್ತಕರನ್ನು “ಹೊಲಿ ವರ್ತಕ” ರೆಂದು ಕರೆಯುತ್ತಿದೆ ರು ; ಕೂಲಿ 
ಎಂಬ ಸದದ ಮೂಲ ಅರ್ಥ, ಮೆರೆತು ಹೋಗಿ ಭಾನತೀಯರಿಗೆಲ್ಲ ಅದೇ 
ಹೆಸರಾಯಿತು. ಮುಸಲ್ಮಾನ ವರ್ತಕರಿಗೆ ತಮ್ಮನ್ನು ಕೂಲಿಗಳೆಂದು 
ಕರೆದರೆ ಕೋನ ಬರುತ್ತಿದ್ದಿತು. ಅವರು “ನಾನು ಕೂಲಿಯಲ್ಲ. ನಾನು 

2) ಇ (6 ಇ ಸಾ 1 
ಅರಬ್‌ ಎನ್ನೊ ತ್ತಿದ್ದರು. ಅಥವಾ ಕಳು ವ್ಯಾಸಾರಿ” ಎನ್ನುತ್ತಿದ್ದರು. 
ಇಂಗ್ಲಿಷಿನ ನನು ನಿನೀತನಾದವನಾದರೆ್ಕೆ ಹಾಗೇ ಕರೆಮದಕ್ಕೆ ಕ್ಷಮೆ ಬೇಡು 


ತಿದನು. 


ಪಿ ಉಎ 

ಇಂತಹ ಸರಿಸ್ಸಿ ತಿಯಲ್ಲಿ ರುಮಾಲನ್ನು ಧರಿಕುವ ಸ್ರಶ್ನೆಗೆ ಬಹಃ 
ಪ್ರಾಮುಖ್ಯತೆ ಹೊರೆಯು : ದ್ರಿತು. ಸ ಧರಿಸಿದ್ದೆ ಭಾರತೀಯ 
ರುಮಾಲನ್ನ ತೆಗೆಯುವುಶಂ: ನಕ ದೊಡ್ಡ ಅನಮಾನವನ್ನು ಸಹಿಸಿದಂತೆ 
ಆಗುತ್ತಿದ್ದಿತು. ಆದುದರಿಂದ ರುಮಾಲಿಗೆ ಶರಣು ಹೊಡೆದು ಫರಂಗಿ 
ಹ್ಯಾಟನ್ನು ಧರಿಸಿಕೊಂಡರೆ ಇಂತಹ ಅವಮಾನ ಪ್ರಸಂಗಗಳಿಂದಲೂ 
ಸಂಬಂಧದ ವಾದನಿವಾದದಿಂದಲೂ ತಪ್ಪಿ ಸಿಕೊಳ್ಳೆ ಬಹುದೆಂದು ನನಗೆ 
ತೋರಿತು. 

“ಆದರೆ ಸೇಠ್‌ ಅಬ್ದುಲ್ಲಾ ನನ್ನ ಅಭಿಸ್ರಾಯವನ್ನು ಒಪ ಲಿಲ್ಲ. 
“ನೀವು ಹಾಗೇನಾದರೂ ಮಾಡಿದರೆ ಅದರ ಸರಿಣಾಮ ಬಹಳೆ ಕೆಟ್ಟ ದ್ಹಾಗು 
ತ್ರದೆ.. ಭಾರತದ ರುಮಾಲನ್ನೆ € ಹಾಕಿಕೊಳ್ಳು ನೆನೆದು ಧ ಸಂಕಲ್ಪ 
ಹೊಂದಿರುವ ಬ್ಯಾರಿಸ್ಟರರ ಸ್ಥಿತಿ, "ಸಂಕಟಕ್ಕೆ ಈಡಾಗುವುದು. ರುಮಾಲು 
ನಿಮ್ಮ ತಲೆಗೆ ಬಹಳ ಚೆನ್ನಾಗಿ ಒಪ್ಪುತ್ತದೆ. ನೀವು ಇಂಗ್ಲಿಷ್‌ ಹ್ಯಾಟನ್ನು 
ಧರಿಸಿದರೆ. ನೀವು ಸರಿಚಾರಕನಂ3 (waiter) ಕಾಣುತ್ತೀರಿ” ಎಂದು 
ಹೇಳಿದರು. 


೧೭೨ ಗಾಂಧೀ ಗ್ರಂಥಮಾಲೆ 


ಈ ಸಲಹೆಯಲ್ಲಿ ದೇಶಪ್ರೇಮ ವ್ಯವಹಾರ ಕುಶಲತೆ ಮತ್ತು ಸ್ವಲ್ಪ 
ಸಂಕುಚಿತ ಭಾವ ಎಲ್ಲ ಇದ್ದವು. ನೆವಹಾರ ಕುಶಲತೆ ಎಡ್ಡು ಕಾಣು 
ತ್ತಿದ್ದಿತು. ರುಮಾಲನ್ನು ಧರಿಸಜೇ ವು ಹೇಳಲು ಕಾರಣ ಅವರ ದೇಶ 
ಪ್ರೇಮವೆ. ಪ ಪರಿಚಾರಕನಾಗಿ (Waiter) ಕಾಣುಕ್ತೇನೆಂಬ ತಿರಸ್ಸೂರದಲ್ಲಿ 
ಸಂಕುಚಿತ ಬುದ್ಧಿ ವ್ಯಕ್ತವಾಗುತ್ತಿದ್ದಿತು. ಕೆರಾಶು ಬದ್ಧ ಕೂಲಿಗಳೂ 
ಮೂರು ಪಂಗಡದವರಿದ್ದ ರು : ಹಿಂದೂ, ಮುಸೇ ವನ್‌ ಮತ್ತು ಕ್ರೈಸ್ತರು. 
ಕೊನೆಯವರು, ಕ್ರೈಸ್ತ ರಾಗಿ ಮತಾಂತರ ಹೊಂದಿದ ಭಾರತೆದ ಕರಾರು 
ಬದ್ದ ಕೂಲಿಗಳ ಮಕ್ಕ ಳು... ೧೮೯೩ರಲ್ಲಿಯೇ ಅವರ ಸಂಖ್ಯೆ ದೊಡ್ಡ 
ದಾಗಿದ್ದಿತು. ಅವರು” ಇಂಗ್ಲಿಷ ಪೋಷಾಕು ಧರಿಸ ಸುತ್ತಿದ್ದರು ; ಅವರಲ್ಲಿ 
ಬಹು ಸಂ ಖ್ಯೈಯವರು ಹೋಟೀ ಲುಗಳಲ್ಲಿ ಪರಿಚಾರಕರಾಗಿ ತನ್ನು ಜೀವನ 
ವನ್ನು ಸಂಪಾದಿ ಕೊಳ್ಳು ತ್ತಿದ್ದರು. ಇಂಗ್ಲಿಷು ಹಾ ಜನು ಕುರಿತು ಸೇಠ್‌ 
ಅಬ್ದುಲ್ಲಾ ರವರು ಕರೆಸ್ಟಾ "ಕವಾಗಿ ಮಾತನಾಡಿದುದು ಈ ಪರಿಚಾರಕರುಗಳ 
ವರ್ಗವ ನ್ನು ಮನಸ್ಸ ಲಿಟ್ಟು ಕೊಂಡು. ಹೋಟಲುಗಳಲ್ಲಿ ಸರಿಚಾರಕರಾಗಿ 
ಸೇವೆ ಮಾಡುವುದ: "ಮಾರಕ್ಕ ಕಡಿಮೆ ಎಂಬ ಎಣಿಕೆಯಿದ್ದಿ ತು. ಇಂದಿಗೂ 
ಅನೇಕರಲ್ಲಿ ಇದೇ ಬಗೆಯ ನಂಬಿಕೆ ಇದೆ. 

ಒಟ್ಟಿನಲ್ಲಿ ನಾನು ಅಬ್ದುಲ್ಲಾ ಸೇಠರ ಸಲಹೆಯನ್ನು ಒಪ್ಪಿಜಿನು. 
ವಿಷಯವನ್ನು ನಾನು ಪತ್ರಿಕೆಗಳಿಗೆಲ್ಲ ಬರೆದು, ನ್ಯಾಯಸ್ಸಾ ನದಲ್ಲಿ ನಾನು 
ರುಮೂಲನ್ನು ಥರಿಸುವುದೇ ನ್ಯಾಯ ಎಂದು ಪ್ರತಿಪಾದಿಸಿದನು. ಪತ್ರಿಕೆ 
ಗಳಲ್ಲಿ ಈ ವಿಷಯ ಬಹಳ ಚರ್ಚೆಯಾಯಿತು. ಪತ್ರಿಕೆಗಳು ನನ್ನನ್ನು 
ಬೇಡದ ಅತಿಥಿ (ಅನಿಮಂತ್ರಿತ ಅಕಿಥಿ) ಎಂದು ವರ್ಣಿಸಿದವು. "ಹೀಗೆ ಈ 
ಸಂಗತಿಯಿಂದ ನಾನು ಆಫಿ ುಕಾಕ್ಸೆ ಒಂದ ಕೆಲವೇ ದಿನಗಳಲ್ಲಿ ನನಗೆ ಅನಿರೀಕ್ಷಿತ 
ವಾದ ಪ್ರಸಿದ್ದಿ ಯುಂಟಾಯಿತು. ಕೆಲವರು ನಾನು. ಮಾಡಿದುದು ಸರಿ 
ಎಂದರು. ಇತರರು ನನ್ನ ಧೂರ್ತತನವನ್ನು ಬಲವಾಗಿ ಟೀಕಿಸಿದರು. 

ನನ್ನ ರುಮಾಲು. ನಾನು ದಕ್ಷಿಣ ಆಫ್ರಿಕಾದಲ್ಲಿ ರುವವರಿಗೆ ಸ್ವಲ್ಪ 
ಹೆಚ್ಚು ಕಡಿಮೆ ನನ್ನೆ ಜತೆಯಲ್ಲಿಯೇ ಇದ್ದಿತು. ನಾನು ದಕ್ಷಿಣ ಆಫ್ರಿಕಾದ 
ಜಿವಾಗೆ ಮತ್ತು ಕಿ ಯಾವ ತಲೆಯುಡಿಗೆಯನ್ನು ಬಿಟ್ಟುಬಿಟ್ಟ ಶೈ ನೆಂಬುದು 
ಮುಂಜಿ ಗೊತಾ ಇ ಗುವುದು. 


NR NN | 


ಆತ್ಮಕಥೆ ೧೭೩ 


ಲೆ 


ಸ್ರಿಟೋರಿಯಾಕ್ಕೆ ಹೋಗುವಾಗ 


೯ನೆಲ್ಲಿ ವಾಸಿಸುತ್ತಿದ್ದೆ ಭಾರತೀಯ ಕೃಸ್ತ ರೊಂದಿಗೆ, ನನೆಗೆ ಬಹೃ 
ಬೇಗ ke ಕೇ ವ್ರಂಟಾಯತು. ನ್ಯಾಯಾಲಯದ ದುಬಾಷಿಯಾಗಿದ್ದ 
ರೋಮನ್‌ ಕ್ಯಾಥೊಲಿಕರಾಗಿದ್ದರು. ನನಗೆ ಅವರೆ ಪರಿಚಯ 

ವಾಯಿತು. ಹಾಗೆಯೇ ನಗೆ ಆಗ ಪ್ರಾಟಿಸ್ಟೆ ಟ್‌ ಮಿಸನ್ಸಿನಲ್ಲಿ ಉಪಾ 
ಧ್ಯಾಯರಾಗಿದ್ದ ಸುಭಾನ್‌ ಗಾಡ್‌ ಫ್ರೇಯವರ ಪರಿಚಯವೂ ಆಯಿತು. 
ಅವರು ೧೯೨೪ರಲ್ಲಿ ಭಾರತಕ್ಕೆ ಆಗಮಿಸಿದೆ ದಕ್ಷಿಣ ಆಫಿ)ಕಾದ ನಿಯೋಗದ 
ತ ಮಿ. ಜೇಮ್ಸ್‌ಗಾಡ್‌ ಫ್ರೇಯನರೆ ತಂಸೆಯವರು. ನಾನು 
ಸ್ವಲ್ಪ ಹೆಚು ಕಡಿಮೆ ಅದೇ "ಕಾಲದಲ್ಲಿಯೇ ದಿವಂಗತ ಪಾರ್ಸೀ ರುಸ್ತುಂಜೀ 
ಮತ್ತು ದಿವಂಗತ ಆಡಂಜೀ ಮಿಯಾಖಾನ್‌ ಇವರನ್ನೂ ಸಂಧಿಸಿದೆನು, 
ಅಲ್ಲಿಯವರಿಗೆ ವ್ಯಾಪಾರೋದ್ಯಮಕ್ಕಾಗಿ ಮಾತ್ರವೇ ಆಗಾಗ್ಗೆ ಸೇರುತ್ತಿದ್ದ 
ಈ ಎಲ್ಲ ಮಿತ್ರರೊ ಒಬ್ಬ ರೊಂದಿಗೆ ಒಬ್ಬರು ನಿಕಟ ಬಾಂಧವ್ಯವನ್ನು ಕಾಫಿ 
ದರು. ಈ ವಿಷಯ ಮುಂದೆ ನೋಡೋಣ. 

ನಾನು ಹೀಗೆ ನನ್ನ ಪರಿಚಯವನ್ನು ವಿಸ್ತಾರಗೊಳಿಸುವುದರಲ್ಲಿ ನಿರತ 
ನಾಗಿದ್ದಾಗ, ದಾದಾ ಅಬ್ದುಲ್ಲಾ ಸೇಠರಿಗೆ ಅವರೆ ವಕೀಲರಿಂದೆ ಕಾಗದ 
ಬಂದಿತು. “ಮೊಕದ್ದಮೆ ನಡೆಸಲು ಸಿದ ರಾಗೆಬೇಕಾಗಿದೆ. ನೀನೇ 
ನ್ರಿಟೋರಿಯಾಕ್ಕೆ ಬನ್ನಿ. ಇಲ್ಲದಿದ್ದೆರೆ ನಿಮ್ಮ ಸ್ರತಿನಿಧಿ ಒಬ್ಬ ರನ್ನು ಕಳುಹಿಸಿ? 
ಎಂದು. 

ಅಬ್ದುಲ್ಲಾ ಸೇಠರು “ಓದಿ” ಎಂದು ಕಾಗದವನ್ನು ನನಗೆ ಕೊಟ್ಟರು. 
“ಬ್ರಿಟೋರಿಯಾಕ್ಕೈ ನೀವು ಹೋಗುತ್ತೀರಾ?” ಎಂದು ಕೇಳಿದರು. ನಾನು 
“ನಿಮ್ಮಿಂದ ಮೊಕಡ್ಡ ಮೆಯ ವಿವರಗಳನ್ನು ತಿಳಿದುಕೊಂಡು ನಂತರ ಹೇಳು 
ತ್ರೀನೆ. ಅಲ್ಲಿ ತು ಹೋಗಿ ಮಾಡಬೇಕಾದುದು ಏನು ಎಂಬುದು ನನಗೆ 
ಸ ಲ್ರಫೂ ತಿಳಿಯದು? ಎಂದು ಹೇಳಿದೆನು. ಅವರು ಮೊಕದ್ದಮೆಯ ವಿಷಯ 
ವನ್ನು ನನಗೆ ತಿಳಿಸುವಂತೆ ಗುಮಾಸ್ತರಿಗೆ ಹೇಳಿದರು 


೧೭೪ ಗಾಂಧೀ ಗ್ರಂಥಮಾಲೆ 


ಮೊಕದ್ದ ಮೆಯ ಅಧ್ಯ ಖಯನವನ್ನು ನಾನು ಪಾ )ರಂಭಿಸಿದೆನು. ಓದುತ್ತಾ 
ಓದುತ್ತಾ ಅದನ್ನು ಪ್ರಾರಂಭದಿಂದಲೇ ಹೂ ಮಾಡಬೇಕೆಂದು ನನಗೆ 
ತೋರಿತು. ನಾನು ಸಾನ್‌ಸಿಬಾರ್‌ನಲ್ಲಿದ್ದ ಕೆಲವು ದಿವಸಗಳು ಅಲ್ಲಿಯ 
ನ್ಯಾಯಸ್ಕಾ ನಕ್ಕೆ ಕಾರ್ಯವನ್ನು ನೋ ಡಲು ಹೋಗಿದ್ದೆನು. ಒಬ್ಬ ಪಾರಸಿ 
ವಕೀಲರು ಸನಯಸ ಸಾಂತ ಮಾಡುತ್ತಿದ್ದರು. ಲೆಕ್ಕ ದೆ ಪುನ್ಕಕದೇದ್ದ 
ಜಮಾ ಖರ್ಚು ಅಂಕಿ ಅಂಶಗಳನ್ನು ಕುರಿತು ಪ್ರತ” ಹಾಕುತ್ತಿದ್ದರು 
ಅವೊಂದೂ ನನಗೆ ಅರ್ಥವಾಗಲಿಲ್ಲ. ಲೆಕ್ಕಗಳನ್ನು ಜಮಾ ಖರ್ಚು ಬರೆ 
ಯುವುದನ್ನು ನಾನು ಇ ಪಾಠಶಾಲೆಗೆ ಹೊಡ. "ಕಲಿಯಲಿಲ್ಲ! ಇಂಗ್ಲೆಂಡಿ 
ನಲ್ಲಿದ್ದಾಗಲೂ ಕಲಿಯಲಿಲ್ಲ. ನಾನು ದಕ್ಷಿಣ ಆಫ್ರಿಕಾಕ್ಕೆ ಬಂದಿದು ದು 
ಮುಖ್ಯವಾಗಿ ಲೆಕ್ಕ, ಅಂಕಿ, ಜಮಾ ಖರ್ಚಿಗೆ ಸಂಬಂಧಪಟ್ಟಿ ಮೊಕದ್ದಮೆ 
ಯಲ್ಲಿ ವ್ಯವಹರಿಸುವುದ ಕ್ಕಾಗಿ. ಲೆಕ್ಕ ಮತ್ತು ಜಮಾ ಖರ್ಚು ತಿಳಿದವರು 
ಮಾತ್ರ ಅದನ್ನು ಅರ್ಥಮಾಡಿಕೊಳ್ಳಲು ಮತ್ತು ವಿವರಿಸಲು ಶಕ್ತರಾಗಿದ್ದರು. 
ಗುಮಾಸ್ತರು "ಇದು. ಜಮಾ ಇದು ಖರ್ಚು”, ಎಂದು ವಿವರಿಸುತಾ 
ಹೋದಂತೆಲ್ಲ ನನಗೆ ಹೆಟ್ಟು ಹೆಚ್ಚು ದಿಗ್ಬ ಮೈ ಯುಂಟಾಯಿತು. ಬ್ರ 
ನೋಟ್‌' ಎಂದರೆ ಏನೆಂಬುದು ನನಗೆ ಬರ್ಥವೇ ಆಗಲಿಲ್ಲ. ಶಬ್ದಕೋಶದಲ್ಲಿ 
ಸಹ ಆ ಪದ ನನಗೆ ಸಿಕ್ಕಲಿಲ್ಲ. ನಾನು ಗುಮಾಸ್ತ ನಿಗೆ "ನನಗೆ ಈ ನಿಷಯ 
ಒಂದೂ ತಿಳಿಯದು” ಎಂದು ಹೇಳಿದನು. ಆತ "ಪಿ, ನೋಟ್‌' ಅಂದರೆ 
ಪ್ರಾಮಿಸರಿ ನೋಟು ಎಂದು ವಿವರಿಸಿದನು. ರೆಕ್ಕ ಪತ್ರಗಳೆನ್ನಿಡುವ ಕ್ರಮಕ್ಕೆ 
ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಕೊಂಡು ಓದಿದೆನು. ಅದರಿಂದ ನನಗೆ 
ಸ್ವಲ್ಪ ಫೈೈರ್ಯವುಂಬಾಯಿ: ತು. ಮೊಕದ್ದ ಮೆ ನನಗೆ ಅರ್ಥವಾಯಿತು. 
ಲಲ್ಲಾ ಸೇಠ್‌ರಿಗೂ ಜಮಾ ಖರ್ಚು ಬರೆಯುವುದು ತಿಳಿದಿರಲಿಲ್ಲ. 
ಆದರೆ ಅವರ ವ್ಯವೆಹಾರ ಜ್ಞಾ ನ ಪೂರ್ಣವಾಗಿದ್ದಿತು. ಜಮಾ ಖರ್ಚು 
ಲೆಕ್ಕದಲ್ಲಿ ಉಂಟಾಗಬಹುದಾದ ತೊಡಕುಗಳನ್ನು ಅವರು ತತ್‌ಕ್ಷಣ ಬಿಡಿಸಿ 
ಬಿಡುತ್ತಿ ದರು. "ನಾನು ಪ ಟೋರಿಯಾಕೈ ಹೋಗಲು ಸಿದ್ಧನಾಗಿದ್ದ ನೆ? 
ಎಂದು ಅವರಿಗೆ ತಿಳಿಸಿದನು. 
ಸೇಠರು : “ಅಲ್ಲಿ ಎಲ್ಲಿ ಇಳಿದುಕೊಳು ತ್ತೀರಿ? ಎಂದು ಕೇಳಿದರು. 
ನೀವು ಎಲ್ಲಿ ಇಳಿದುಕೊಳ್ಳಿ ಎಂದರೆ ಅಲ್ಲಿ” ಎಂದು ಉತ್ತರವಿತ್ತೈನು. 


ಆತ್ಮಕಥೆ ೧೭೫ 


“ಹಾಗಾದರೆ ನಮ್ಮ ವಕೀಲರಿಗೆ ಬರೆಯುತ್ತೇನೆ. ನೀವು. ಇಳಿದು 
ಕೊಳ್ಳಲು ಅವರು ಏರ್ಪಾಡು ಮಾಡುತ್ತಾರೆ. ಅಲ್ಲಿರುವ ನನ್ನ ಮೆಮನ್‌ 
ಮಿತ್ರರಿಗೂ ಬರೆಯುತ್ತೇನೆ. ಆದರೆ ಅವರ ಜತೆ ನೀವು ಉಳಿಯಬಾರ 
ದೆಂಬುದು ನನ್ನ ಸಲಹೆ. ನನ್ಮು ಪ್ರತಿಪಕ್ಷಕ್ಕೆ ನ್ರಿಟೋರಿಯಾದಲ್ಲಿ ಬಹಳ 
ಪ್ರಭಾವನಿಸ. ಅವರ ಫೈಕಿ ಯಾರಿಗಾದರೂ ನನ್ನ್ನ ನಿಮ್ಮ ಅಂತರಂಗದ 
ಕಾಗವ ಪತ್ರಗಳು ದೊರೆತು ಅವರು ಅದನ್ನು ಓದಿಕೊಂಡರೆ ನಮಗೆ ಅದರಿಂದ 
ಬಹಳ ಕೇಡು ಉಂಟಾಗುವುದು. ಅವರೊಂದಿಗೆ ಪರಿಚಯವನ್ನು ನೀವು 
ಎಷ್ಟು ಕಡಿಮೆ ಇಟ್ಟುಕೊಂಡರೆ ನಮಗೆ ಅಷ್ಟು ಒಳ್ಳೆಯದು” ಎಂದು ಸೇಠ್‌ 
ಹೈಳಿದರು. 

“ನಿಮ್ಮ ವಕೀಲರು ಎಲ್ಲಿ ಏರ್ಪಾಡು ಮಾಡುತ್ತಾರೋ ಅಲ್ಲಿಯೆ 
ಇರುತ್ತೇನೆ. ಇಲ್ಲದಿದ್ದರೆ ನಾನೇ ಬೇರೆ ತಂಗುವ ಸ್ಥಳವನ್ನು ಗೊತ್ತು 
ಮಾಡಿಕೊಳ್ಳು ತೇನ. ನಮ್ಮಿಬ ರಲ್ಲಿ ರಹಸ್ನವಾಗಿರುವ ವಿಷಯ ಮತೆ 

ರಾ ಸ ಸಷ ಬ್ಬ ತಿ 
ಯಾವ ಪ್ರಾಣಿಗೂ ತಿಳಿಯುವುದಿಲ್ಲ. -. ಈ ವಿಷಯದಲ್ಲಿ ಯೋಚಿಸದೇ 
ಸ್ಟೇಹದಿಂದಿರಬೇಕೆಂಬುದು ನನ್ನ ಇಷ್ಟ. ಸಾಧ್ಯವಾದರೆ ಮೊಕದ್ದಮೆ 
ಯನ್ನು ನ್ಯಾಯಸ್ಥಾನದ ಹೊರಗಡೆಯೇ ತೀರ್ಮಾನ ಮಾಡಿಸುವುದಕ್ಕೆ 
ನಾನು ಪ್ರಯತ್ನಿಸುತ್ತೇನೆ. ಎಷ್ಟಾದರೂ ತಯ್ಯಾಬ್‌ ಸೇಕರು ನಮ್ಮ 
ನೆಂಟರೆಃ ಅನೆ ? ಎಂದೆನು. | 

ತಯ್ಯಾಬ್‌ ಹಾಜಿಖಾನ್‌ ಮೊಹಮ್ಮದ” ಸೇಕರು, ಅಬ್ದುಲ್ಲಾ ಸೇಠರ 
ಸನೀಪ ಒಂಧು. 

ಮೊಕದ್ದಮೆ ನ್ಯಾಯಸ್ತಾ ನದ ಹೊರಗ, ತೀರ್ಮಾನವಾಗಬಹು 
ದೆಂಬುದನ್ನು ಕೇಳಿ ಸೇಠರು ಗಾಬರಿಯಾದೆ.ದು. ನನಗೆ ಕಂಡಿತು. ನಾನು 
ಆ ವೇಳೆಗಾಗಲೇ ಡರ್ಬಾನಿನಲ್ಲಿ ಆರು-ಏಳು ದಿನಗಳು ನೆಲಸಿದ್ದು ದಾಗಿತ್ತು. 
ನಾವು ಒಬ್ಬರೆನ್ಕೊಬ ರು ಅರ್ಥಮಾಡಿಕೊಂಡಿದ್ದೆವು. ನಾನು ಒಂದು 
ಬಿಳಿಯ ಆನೆ ಎಂದು ಸೇಠರು ಈಚೆಗೆ ಭಾವಿಸಲಿಲ್ಲ. ಅವರು ಹೀಗೆ 
ಹೇಳಿದರು. - 
“ಹುಂ... ನನ್ಮು ನೆನ್ಮುಲ್ಲಿ ಮೊಕದ್ದ ಮೆಯನ್ನು ಕೀರ್ನ್ಮಾನ ಮಾಡಿ 
ಕೊಳ್ಳು ವುದಕ್ಕೆ ಸಮಾನವಾದುದು ಮತ್ತಾವುದಿದೆ ?. ಹೌದು, ನಾವೆಲ್ಲ 


೧೭೬ ಗಾಂಧೀ ಗ್ರಂಥಮಾಲೆ 


ಬಂಧುಗಳೇ, ಒಬ್ಬರನ್ನೊ ಬ್ಬರು ಜೆನ್ನಾಗಿ ಬಲ್ಲೆವು. ತಯ್ಯಾಬ್‌ ಸೇಕರು 
ಯಾವುದಕ್ಕೂ ಸುಲಭವಾಗಿ ಒಪ್ಪುವುವರಲ್ಲ. ನಾವು ಸ್ವಲ್ಪ ಎಚ್ಚರ 
ತಪ್ಪಿದರೆ ತೀರಿತ್ಕು ನಮ್ಮಿಂದ ಏನೆಲ್ಲವನ್ನು ಕಸಿದುಕೊಂಡು ನಮ್ಮ ನ್ನ್ನ 
ಹಾಳುಮಾಡಿ ಬಿಡುತ್ತಾರೆ. ಆದುದರಿಂದ ಚೆನ್ನಾಗಿ ಆಲೋಚನೆ ಮಾಡದೆ 
ಏನನ್ನೂ ಮಾಡಬೇಡಿ.” 

“ಆ ವಿಷಯದಲ್ಲಿ ಯೋಚಿಸಬೇಡಿ. ಮೊಕದ್ದ ಮೆಯನ್ನು ಕುರಿತ 
ತಯ್ಯಾಬ್‌ ಸೇಠರೊಂದಿಗೆ ಮಾತನಾಡುವುದಿಲ್ಲ ; ಯಾರೊಂದಿಗೂ ಮಾತ 
ನಾಡುವುದಿಲ್ಲ. “ನೀವಿಬ್ಬರೂ ಒಟ್ಟಿಗೆ ಸೇರಿ ಒಂದು ಓಪ ಸ್ಪಂದಕ್ಕೆ ಬನ್ನಿ. 
ಕೋರ್ಟಿಗೆ ಹಣ ಸುರಿಯುವುದು" ನಿಲ್ಲಿಸಿ” ಎಂದು ನಾನು ತಯ್ಯಾಬ್‌ 
ಸೇಠರಿಗೆ ಸೂಚಿಸುತ್ತೇನೆ ಅಷ್ಟೆ. » 

ಡರ್ಬಾನ್‌ ತಲುಪಿದ ನನಯ ಅಥವಾ ಎಂಟನೆಯ ದಿನ ಅಕ್ಲಿಂದು 
ಬಿಟ್ಟನು. ನನಗಾಗಿ ಒಂದು ಮೊದಲನೆ ದರ್ಜೆಯ ಓಕೀಟು ಕೊಂಡು 
ಜಾಗವನ್ನು ಗೊತ್ತು ಮಾಡಿದ್ದೆ ರು. ಮಲಗಲು ಹಾಸಿಗೆ ಜೇಕಾದಲ್ಲಿ, ಐದು 
ಸಿಲಿಂಗ್‌ ಹೆಚ್ಚಿಗೆ ಕೊಡುವುದು ಆಗ ವಾಡಿಕೆಯಿದ್ದಿ ತು. ಅಬ್ದುಲ್ಲಾ ಸೇಠರು, 
ನಾನು ಒಂದು ಹಾಸಿಗೆಯನ್ನು ಗೊತ್ತು ಮಾಡಿಕೊಳ ಬೇಕೆಂದು ಒತಿ, 
ಹೇಳಿದರು. ನಾನು ಪ್ರತಿಷ್ಠೆ ಯಂದಲೂ ಹಠದಿಂದಲೂ, ಐದು ಸಿಲಿಂಗ್‌ 
ಉಳಿಸಬೇಕೆಂಬ ಆಸೆಯಿಂದಲೂ ಅವರ ಮಾತನ್ನು ತಿರಸ್ಕರಿಸಿದನು. ಅಬ್ದುಲ್ಲಾ 
ಸೇಠರು ನನ್ನ ನ್ಮ ಎಚ್ಚ ರಿಸಿದರು. “ಇಲ್ಲಿ ನೋಡಿ, ಭು ಹಿಂದೂಸ್ಥಾ ನನಲ್ಲ. 
ಬೇರೆ ದೇಶ, 'ಭಗಮತನ ದಯದಿಂದ ನಿಮಗೆ ಬೇಕಾದ ಸೌಕರ್ಯ ಗಳ ನನ್ನು 
ಒದಗಿಸಿಕೊಡಲು ನಮಗೆ ಅನುಕೂಲವಿದೆ. ನಿಮಗೆ ಯಾವುದು ಬೇಕಾದರೂ 
ಸಂಕೋಚನಟ್ಟುಕೊಳ್ಳ ಬೇಡಿ, ಕೊಂತೆ ಮಾಡಿಕೊಳ ಬೇಡಿ” ಎಂದು 
ಹೇಳಿದರು. 

ನಾನು ಅವರಿಗೆ. ಕೃತಜ್ಞತೆ ಸೂಚಿಸಿ “ನೀವೇನೂ ಯೋಚನೆ ಮಾಡ 
ಬೇಡಿ” ಎಂದು ಹೇಳಿ ಕಳುಹಿಸಿದೆನು. 

ರೈಲು ರಾತ್ರಿ ೯ ಗಂಟಿಗೆ ನೆಟಾಲಿನ ರಾಜಧಾನಿಯಾದ ಮೆಸಿಟ್ಸ್‌ 
ಬರ್ಗನ್ನು dba. ಹಾಸಿಗೆಗಳನ್ನು ಒದಗಿಸುತ್ತಿದ್ದ ರೈಲ್ವೆ ಸ್ಪೇನ್‌ 
ಅದು, ಒಬ್ಬ ರೈಲ್ವೆ ನೌಕರನು ಬಂದು “ನಿಮಗೆ. ಹಾಸಿಗೆ ಬೇೇತವೆಃ ೪» 


ಆತ್ಮಕಥೆ ೧೭೭ 


ಎಂದು ನನ್ನನ್ನು ಕೇಳಿದನು. ನಾನು “ಬೇಡ, ನನ್ನ್ನ ಬಳಿ: ಹಾಸಿಗೆಯಿದೆ? 
ಎಂದನು. ನೌಕರನು ಹೊಂಟು, ಹೋದನು. ಆದರೆ ಅಲ್ಲಿಗೆ ಒಬ್ಬ 
ಪ್ರಯಾಣಿಕ ಬಂದನು. ' ಅವನು ನನ್ನ ನ್ನ್ನ ಮೇಲಕ್ಕೂ ಕೆಳಕ್ಕೂ ನೋಡಿ 
ಸ ಇನು ಒಣ್ಣದ ಎಂತಾ: ಅವನ ಕಣ್ಣಿಗೆ” ಬಿದ್ದಿ ತು. 
ಅದರಿಂದ ಅವನಿಗೆ ಹ ದ್ರೇಕವುಂಟಾಯಿತು ಆತ ಹೋಗಿ ಒಬ್ಬರು 
ಇಬ್ಬ ರು ರೈಲ್ವೆ ನೌಕರರನ್ನು ಕರೆದುಕೊಂಡು ರ ಅವರಾರೂ 
ಮಾತನಾಡಲ್ಲ. ಆ ನೇಕೆಗೆ ಮತ್ತೊಬ್ಬ ಅಧಿಕಾರಿ ನನ್ನ ಬಳಿ ಬಂದು 
ಹೀಗೆ ಹೇಳಿದನು : ಹೊರಡು. ವ್ಯಾನ್‌ “(ಕೊನೆಯಲ್ಲಿರುವ ‘wan ನೀನು 
ಹೋಗಬೇಕು.” 
ನಾನು ಹೀಗೆ ಹೇಳಿದೆ : “ಅದರೆ ನಾನು ಫಸ್ಟ್‌ ಕ್ಲಾಸ್‌ ಓಕೆಟ್‌ ತೆಗೆದು 
ಕೊಂಡಿದ್ದೇನೆ.” 
ಆತ “ಚಿಂತಿಯಿಲ್ಲ. ನನ್ನ ಮಾತನ್ನು ಕೇಳು. ನೀನು ಕೊನೆಯ 
ಗಾಡಿಗೆ ಹೋಗಲೇ ಬೇಕು” ಎಂದನು. 
“ಇ ಕೇಳಿ. ನಾನು ಈ ಗಾಡಿಯಲ್ಲಿ ಕುಳಿತು ಪ್ರಯಾಣ ಮಾಡಲು 
ಡರ್ಬಾನಿನಲ್ಲಿ ಅವಕಾಶ ದೊರೆತಿದೆ. ನಾನು ಇದರಲ್ಲಿಯೇ ಪ್ರಯಾಣ ಮಾಡು 


ವುದು ನಿಶ್ಚ ಯ. 
ಅಧಿಕಾರಿಯ “ಕೂಡದು. ಈ ಗಾಡಿಯಿಂದ ನೀನು ಇಳಿಯಲೇ 
ಬೇಕು. ಇಲ್ಲದಿದ್ದೆರೆ ಸೋಲೀಸ್‌ ಹರನ ಳು ಇ ಹ ತ್ತೇನೆ, 


ನಾನೇ ಕತ್ತು ಹಡಿದು ದೆಬ್ಬು ತ್ರೆ ತ್ತೇನೆ ಎಂದನು. 

“ಸರಿ ನೀನು ದೆಬ್ಬ ಬಜಾನ. ನಾನಾಗಿಯೇ ಗಾಡಬಿಟ್ಟು ಇಳಿಯು 
ವುದಿಲ್ಲ.” 

ಕಾನ್‌ ಸ್ಟೇಬಲ್‌ ಬಂದನು. ಅವನು ನನ್ನ ಕೈಹಿಡಿದು ನನ್ನನ್ನು 
ಹೊರಕ್ಕೆ ತಳ್ಳಿದನು. ನನ್ನ್ನ ಸಾಮಾನುಗಳನ್ನೂ ಹರಳೆ ಹಾಕಿದನು. 
ಬೇರೆ ಗಾಡಿಗೆ ಹೋಗಲು ನಾನು ತಿರಸ್ಕರಿಸಿದನು. ಕ ಹೊರಟು 
ಹೋಯಿತು. ನಾನು ಹೋಗಿ ಪ್ರತೀಕ್ಸಾ ಗೃಹ (ವೇಟಂಗ್‌ ರೂಂ) ದಲ್ಲಿ 
ಕುಳಿತೆನು. ಕೈಚೀಲ ಮಾತ್ರ ನನ್ನ್ನ ಬಳಿ ಇದ್ದಿ ತು. ಉಳಿದ ಸಾಮಾನುಗಳೆಲ್ಲ 
12 


೧೭೮ ಗಾಂಧೀ ಗ್ರಂಥಮಾಲೆ 


ಅವು ಬಿದ್ದ ಎಡೆಯಲ್ಲಿಯೇ ಇದ್ದವು. ರೈಲ್ವೆ ಅಧಿಕಾರಿಗಳು ಅವನ್ನು ತಮ್ಮ 
ವಶಕ್ಕೆ ತೆಗೆದುಕೊಂಡಿದ್ದರು. 

ಆಗೆ ಚಳಿಗಾಲವಾಗಿತ್ತು. ದಕ್ಷಿಣ ಆಫ್ರಿಕಾದ ಎತ್ತರದ ಪ್ರನೀಶ 
ಗಳಲ್ಲಿ ಚಳಿಗಾಲದಲ್ಲಿ ಚಳಿ ಅತಿ ತೀವ್ರ. ಮೆರಿಟ್ಸ್‌ ಬರ್ಗ್‌ ನಗರ ಉನ್ನತ 
ಪ್ರದೇಶದಲ್ಲಿರುವುದರಿಂದ. ಚಳಿ ಸಹಿಸಲಾಗದಷ್ಟು ತೀವ್ರವಾಗಿದ್ದಿ ತು. 
ನನ್ನ್ನ ನಿಲುವಂಗಿ ನನ್ನ್ನ ಹಾಸಿಗೆಯ ಜತೆಯಲ್ಲಿದ್ದಿತು. ಅದನ್ನು ಕೇಳಿದರೆ 
ಮತ್ತೆ ನನ್ನ ನ್ನು ಎಲ್ಲಿ ಅವಮಾನಗೊಳಿಸುವರೋ ಎಂಬ ಭಯದಿಂದ 
ಕೇಳಲು ನನಗೆ ಸ್ರ ರ್‌ನೇಟಾಗಲ್ಲ. ನಾನು ನಡುಗುತ್ತಾ ಮುದುರಿ 
ಕೊಂಡಿದ್ದೆನು. ಅರ್ಧರಾತ್ರಿಯ ವೇಳೆಗೆ ಮತ್ತೊಬ್ಬ ಪ್ರಯಾಣಿಕ ಒಳಕ್ಕೆ 
ಬಂದನು. ನನೊ ದಿಗೆ ಮಾತಿ. | ಬಹುಶಃ RE ಇಷ್ಟ ವಿದ 
ತೇನೊ ? ಆದರೆ ನನಗೆ ಮಾತನಾಡಲು ಬೇಕಿರಲಿಲ್ಲ. 

ನನ್ನ ಕರ್ತವ್ಯವೇನೆಂದು ನಾನು ಯೋಚಿಸ ಕೊಡಗಿಡೆನು. ನನ್ನ ಹಕ್ಕು 
ಗಳಿಗಾಗಿ ನಾನು ಹೋರಾಡಲೇ ? ಅಥವಾ ಭಾರತಕ್ಕೆ ಹಿಂದಿರುಗಿ ಹೋಗಲೇ 
ಅಥವಾ ನನಗಾದ ಅವಮಾನವನ್ನು ಮರೆತು, ಓಟೋರಿಯಾಕ್ಕೆ ಹೋಗಿ, 
ಮೊಕದ್ದ ಮೆ ಮುಗಿದನಂತರ ಭಾರತಕ್ಕೆ ಹಂದಿರುಗನೆ ? ನನ್ನ Fo 
ಯನ್ನು. ನಿರ್ವಹಿಸದೆ ಭಾರತಕ್ಕೆ ಬೈದಿರುಗುವುದು ಹೇಡಿತನ. ನನಗೆ 
ಅಜ ಕಷ್ಟಗಳೆಲ್ಲ ಬರಿ ಮೇಲಿನ ಹುಣ್ಣು ;  ಆಳವಾಗಿರುವ 
ವರ್ಣದ್ವೇಷವೆಂಬ ರೋಗದ ಬಾಹ್ಯ ಸಂಕೇತ. ನಾನ್ಕು ಸಾಧ್ಯವಾದರೆ 
ಈ ರೋಗವನ್ನು ಬುಡ ಸಹಿತ ಕಿತ್ತು ಒಗೆಯಬೇಕು. ಆ ಪ್ರಯತ್ನದಲ್ಲಿ 
ಒದಗುವ ಕಷ ಸೈ ಗಳನ್ನೆಲ್ಲ ಸಹಿಸಬೇಕು. ಈ ವರ್ಣದಿ ಸೀಸವನ್ನು ಹೋಗ 
ಲಾಡಿಸಲು ಎಷ್ಟರನ್ನ್ಬಗೆ ಆವಶೃಕವ್ರೆ ನೀ ಅಸ್ಟ ರಮಟ್ಟೆ ಮಾತ್ರ ನಾನು 
ಅನ್ಯಾಯಗಳಿಗೆ ಸರಿಹಾರಗಳನು Wri ಮಃ ಸಬೇಕು. 

ಹೀಗೆ, ನಾನು ಮುಂದಿನ ರೈಲಿನಲ್ಲಿ ಪಿ ಬ್ರಟೋರಿಯಾಕ್ಕೆ ಹೋಗುವು 
ದೆಂದು ನಿರ್ಣಯಿಸಿಜಿನು. 

ಮರು ದಿನ ಬೆಳಗ್ಗೆ ನಾನು ರೈಲ ಗಳ ಜನರಲ್‌ ಮಾ ್ಯನೇಜರ್‌ ಅವರಿಗೆ 
ಡಿಸಯಗಳನ್ನ್ಸ ತಿಳಿಸಿ "ಒಂದು ಉದ್ದವಾದ ತಂತಿ ಸಮ್ಮ ಕ.:ಹಿಸಿ 
ದನು. ಅಬ್ದುಲ್ಲಾ ಸೇಕರಿಗೂ ಸುದ್ದಿ ತಿ೪ಸಿಜಿನು. ಸೇಠರು ಕೂಡಲೇ ಹೋಗಿ 


ಆತ್ಮಕಥೆ ೧೭೯ 


ಜನೆಸಲ್‌ ವ್ಯಾನೇಜರರನ್ನು ಸಂಧಿಸಿದರು... ಜನರಲ್‌ ಮ್ಯಾನೇಜರು, ಕೈಲೆ 
ಅಧಿಕಾರಿಗಳ ವರ್ತನೆಯನ್ನೇ ಸಮರ್ಥಿಸಿದರು. ಆದರೆ “ಸ್ಟೇಷನ್‌ ಮಾಸ್ಟರಿಗ 
ಗಾಂಧಿಯನ್ನು ಸಡಾ ಪೇ ಅವರ ಗುರಿಗೆ ಮುಟ್ಟಸುನಂತೆ ಆಗಲೇ 
ತಿಳಿಸಿದ್ದೇನೆ” ಎಂದು ಹೇಳಿದರು. ಅಬ್ದುಲ್ಲಾ ಸೇಠರು ಮೆರಿಟ್‌ ಬರ್ಗ್‌ 
ನನಿಯೂ ಭಾರತೀಯ ವರ್ತಕರಿಗೂ ಇತರ ಸ ಸ ಳಗಳಲ್ಲಿಯ ಸೆ ಗಹಿತರಿಗೊ 
ನನ್ನ ನ್ನು ಸಂಧಿಸುವಂತೆಯೂ ನನ್ನ ಕ್ಷೇಮವನ್ನು. ನೋಡಿಕೊಳ್ಳು ವಂತೆಯೂ 
ತುತ ಕೊಟ್ಟ ರು. ವರ್ತಕರು ಲೆ ಸ ಸ್ಪೇಷನಿನಲ್ಲಿ ಬಂದು ನನ್ನ ನ್ನ ಎದುರು 
ಗೊಂಡರು, ತಮಗೆ ಸಂಭವಿಸಿದ್ದ ಆ ಗಳನ್ನೆಲ್ಲ ಏವಂ ಉಂಟಾದ 
ಕಷ್ಟ ಗಳು ಅಸಾಧಾರಣವಾದ ವಿಷಯವಲನೆಂದು ಹೇಳಿ ನನ ನ್ನು ನಿಧಾನ 
ಚತ ಪ್ರಯತ್ನಿ ಸಿದರು. ಮೊದಲನೆಯ ಮತ್ತು ಎರಡನೆಯ ತರಗತಿಗಳಲ್ಲಿ 

ಪ್ರಯಾಣ ಮಾಡುವ ಭಾರತೀಯರು ರೈಲ್ರೆ ನೌಕರರಿಂದಲೂ ಬಿಳಿಯ 
ನ್ರಯಾಣಿಕರಿಂದೆಲೂ ತೊಂದರೆಯನ್ನು. ನಿರೀಕ್ಷಿಸಬೇಕೆಂದೂ ಅವರು 
ಹೇಳಿದರು. ಆ ದುಃಖದ ಕತೆಗಳನ್ನು ಕೇಳುವುದರಲ್ಲಿಯೇ ಆ ದಿನ ಕಳೆದು 
ಹೋಯಿತು. ಸಾಯಂ ರೈಲು ಬಂದಿತು. ಅದರಲ್ಲಿ ನನಗಾಗಿ 
ಒಂದು ಮಲಗುವ ಸ ಸ್ಪಳವ ವನ್ನು ಕಾದಿರಿಸಿದ್ದ ರು. ನಾನು ಅದನ್ನು 'ಡಬಾ ೯ನಿನಲ್ಲಿ 
ಕೊಳ್ಳಲು ತಿಸ ಸರ ಸಿದ್ದ ರೂ ನುಂಟ್‌ ಬರ್ಗ್‌ನಲ್ಲಿ ಒಂದು ತಾ ಟಕೆಟನ್ನು 


= 
ಕೊಂಡುಕೊಂಡೆನು. 


ರೈಲು ನನ್ನನ್ನು ಚಾಲ್‌ ರ್ಸಿಟೌನ್‌ಗೆ ಕರೆದುಕೊಂಡು ಹೋಯಿತು. 


೯ 
ಇನ್ನೂ ಹೆಚ್ಚಿನ ಕಷ ಗಳು 


ಕೈಲು, ಚಾರಲ್ಸ್‌ ಟೌನನ್ನು ಬೆಳಿಗ್ಗೆ ಸೇರಿತು. ಆ ಕಾಲದೆಲ್ಲ 
ಚಾರಲ್‌ ಟೌನ್‌ನಿಂದ ಜೊಹಾನ್ಸ್‌ ಬರ್ಗಿಗೆ ರೈಲು ಇರಲಿಲ್ಲ. *ುದುಕೆ 
ಟಪಾಲ್‌ ಬಂಡಿ ಇದ್ದಿತು. ಕುಡುಕಿಗಾಡಿ ದಾರಿಯಲ್ಲಿ ರಾತ್ರಿ ಸ್ಟಾಂಡರ್ಡ್‌ 


೧೮೦ ಗಾಂಧೀ ಗ್ರಂಥಮಾಲೆ 


ಟನ್‌ ಎಂಬಲ್ಲಿ ಉಳಿಯುತ್ತಿದ್ದಿತು. ನನ್ನ್ನ ಬಳಿ ಕುದುರೆಗಾಡಿಯ ಬಕೆಟ್‌ 
ಇದ್ದಿತು. ವೆ.ರಿಟ್ಟವಬಾರ್ಗ್‌ನಿಂದ ನನ್ನ ಪ್ರಯಾಣ ಒಂದು. ದಿನ 
ತಡವಾದರೂ ಆ ಟಕೆಟ೯ ರದ್ದಾಗಿರಲಿಲ್ಲ. ಅಲ್ಲದೆ ಅಬ್ದುಲ್ಲಸೇಠರು ಚಾರಲ್ಸ್‌ 
ಟೌನ್‌ ನಲ್ಲಿದ್ದ ಕುದುರೆಗಾಡಿ ಏಜೆಂಟರಿಗೆ ಒಂದು ತಂತಿ ಕಳುಹಿಸಿ ವಿಷಯ 
ವನ್ನು ತಿಳಿಸಿದ್ದ ರು. 


ಆದರೆ ಕುದುರೆ ಗಾಡಿಯಿಂದ ನನ್ನ ನು ತಪ್ಪಿ ಸಲು ಅತನು ಬಗೆ ಒಂದು 
ನೆನ ಸಾಕಾಗಿದ್ದಿತು. ಆದುದರಿಂದ ಹ ಸಮ್ಮ ಕೆಟ್‌ ರದ್ದಾಗಿದೆ” 
ಎಂದು ಹೇಳಿದನು. ನಾನು ಅವನಿಗೆ ಸರಿಯಾದ ಪ್ರತು ಸ. ಕೊಟ್ಟೆನು. 
ಅವನ ಮನಸ್ಸಿನಲ್ಲಿದ್ದುದು ಗಾಡಿಯಲ್ಲಿ ಸ ಇವಿರಲಿಲ್ಲ ಎಂಬುದಲ್ಲ. ಅವನ 
ಅಭಿಪ್ರಾಯ ಜೇರೆಯಾಗಿದ್ದಿತು. ಪ್ರಯಾಣಿಕರನ್ನೈಲ್ಲ ಗಾಡಿಯ ಒಳಗಡೆ 
ಕೂಡಿಸಬೇಕು. ನಾನು *ಕೂಲಿ' ಮತ್ತು ಆ ಭಾಗಕ್ಕೆ ಹೊಸಬ, 
ಆದುದರಿಂದ ನನ್ನನ್ನು ಇತರ ಪ್ರಯಾಣಿಕರ ಜತೆಯಲ್ಲಿ ಕುಳ್ಳಿರಿಸುವುದು 
ಯೋಗ್ಯವಲ್ಲವೆಂದೇ ಆ “ಲೀಡರ್‌” ಯೋಚಿಸಿದನು. (ಗಾಡಿ ಮೇಲ್ವಿಚಾರಣೆ 
ನೋಡಿಕೊಳ್ಳುವವನಿಗೆ ಲೀಡರ್‌ ಅಥವಾ ಮುಂದಾಳು ಎಂದು ಹೆಸರು.) 
ಗಾಡಿ ಹೊಡೆಯುವವನ ಅಕ್ಕಪ ಪಕ್ಕದಲ್ಲಿ (ಕುಳಿತುಕೊಳ್ಳುವ ಪೆಟ್ಟಿಗೆಯ ಆಜೆ 
, ಸ್ಥಳವಿದ್ದಿತು. ಈ “ಮುಂದಾಳು” ಯಾವಾಗಲೂ ಆ ಒಂದು 
ಸ್ಸ ಳದಲ್ಲಿ ಕುಳಿತುಕೊಂಡು ನನ್ನನ್ನು ತನ್ನ ಸ್ಥಳದಲ್ಲಿ ಕೂರಿಸಿದರು, ಅದು 
ಅನ್ಯಾಯ ಅವಮಾನ ಎಂಬುದು “ನಗೆ ಗೊತ್ತಾಯಿತು. ಆದರೂ ನಾನು 
ಅದನ್ನು ಸಹಿಸಿಕೊಳು ಪುದು ಸರಿ ಎಂದು ಭಾವಿಸಿದೆನು. ಬಲಾತ್ಯಾ ರದಿಂದೆ 
ಗಾಡಿಯ ಒಳಗೆ ಹೊಗಿ ಕುಳಿತುಕೊಳ್ಳ ಲು ನನಗೆ ಸಾಧ್ಯವಿರಲಿಲ್ಲ. "ನಾನು 
ಅಲ್ಲಿಯೇ ಪ್ರತಿಭಟಸುತ್ತಾ ಕುಳಿತಿದ್ದರೆ ನನ್ನನ್ನು ಬಿಟ್ಟು ಗಾಡಿ ಹೊರಟೀ 
ಹೋಗುತ್ತಿದ್ದಿತು. ಅಂದರೆ ಇನ್ನೆ "ನು ಸಂಭವಿಸಬಹುಜ್ಕೋ ಬಲ್ಲವರಾರು ? 
ಆದುದರಿಂದ ನನ್ನ ಮನಸ್ಸು ತುಂಬ ಉದ್ವೇಗ ಗೊಂಡಿದ್ದರೂ ನಾನು ವಿವೇಕಿ 
ಯಂತೆ ಸಾರಥಿಯ ಮಗ್ಗುಲಲ್ಲಿ ಕುಳಿತುಕೊಂಡೆನು. 


ಸುಮಾರು ಮಧ್ಯಾಹ್ನ ಮೂರುಗಂಟಿಗೆ ಗಾಡಿ ಪಕ್ಕಿಕೋಫ್‌ ನ್ನ್ನ 
ತಲಪಿತು. ಆಗ “ಲೀಡಂ"?ಗೆ ನಾನು ಕುಳಿತುಕೊಂಡ ಸ್ಥಳದಲ್ಲಿ ತಾನು 


ತ್ತ 


ಆತ್ಮಕಥೆ ೧೮೧ 


ಕುಳಿತುಕೊಳ್ಳುವ ಇಜಚ್ಛೆಯುಂಟಾಯಿತು. ಬಹುಶಃ ಆತನಿಗೆ ಸಿಗರೇಟ್‌ 
ಸೇದುವುದೂ ಸ್ವಲ್ಪ ಶುದ್ಧ ವಾದ ಗಾಳಿಯೂ ಬೇಕಾಗಿದ್ದಿರಬಹುದು. 
ಆತೆ, ಗಾಡಿ ನಿಜಿಯವನೆನಿಂದ ಒಂದು. ಕೊಳೆಯಾದ “ಗೋಟು 
ರಟ್ಟಿನ ಚೂರನ್ನು ತೆಗೆದುಕೊಂಡು ಅದನ್ನು ಗಾಡಿ ಹೊಡೆಯುವನು 
ನಾ ಸ್ಥಳದಲ್ಲಿ ಹಲಗೆಯ ಮೇಲೆ ಹಾಸಿ, ನನಗೆ “ಸ್ವಾಮಿ, ನೀನು 
ಇಲಿ ಕುಳಿತುಕೊ. ನಾನು ಗಾಡಿ ಹೊಡೆಯುವವನ ಹ್ತೂರದಲ್ಲ ಕುಳಿತು 
ಕೂಳ ಬೇಕಾಗಿದೆ? ಎಂದನು. ಆ ಅವಮಾನವನ್ನು ಸಹಿಸಲು ನನ್ನಿಂದ 
ಸಾಧ್ಯವಾಗಲಿಲ್ಲ. ನಾನು ಭಯದಿಂದಲೂ ನಡುಗುತ್ತಲೂ ಅವನಿಗೆ ಹೀಗೆ 
ಹೇಳಿದೆ : “ನನ್ನ್ನ ನ್ನ್ನ ಇಲ್ಲಿ ಕೂಡಿಸಿದವನು ನೀನು. ನ್ಯಾಯವಾಗಿ ನನಗೆ 
ಗಾಡಿಯೊಳಗೆ ಸ್ತಳ ಕೊಡಜೇಕಾಗಿದ್ದಿ ತು. ಆ ಅವಮಾನವನ್ನು ನಾನೃ 
ಸಹಿಸಿಕೊಂಡೆ. ಈಗ ನೀನು ಹೊರ ರಗೆಜಿ ಕುಳಿತುಕೊಂಡು ಸಿಗರೇಟು ಸೇದ 
ಜೆ:ಕಾಗಿದೆ. ಅದಕ್ಕಾಗಿ ನಾನು ನಿನ್ನ್ನ ಕಾಲಬಳಿ ಕುಳಿತುಕೊಳ ಚೇಕು. 
ನಾನು ಅಲ್ಲಿ ಕುಳಿತುಕೊಳು ವುದಿಲ್ಲ. ಬೇಕಾದರೆ ಗಾಡಿಯೊಳಗೆ ಕುಳಿತು 
ಕೊಳ್ಳ ಲು ಸಿದ್ಧನ ಇಗಿಸ್ಟೇಫೆ”" 

ಈ ಮಾತುಗಳನ್ನು ನಾನು ಆತುರ ಆತುರವಾಗಿ ಅಡಿ ಮುಗಿಸುವಷ್ಟ 
ರೊಳಗೆ ಅವನು ನನ್ನ ಮೇಲೆ ಆಕ್ರಮಣ ಮಾಡಿ ನನ್ನೆ ಕವಿಗೆ ಬಲವಾನೆ 
ಹೊಡೆಯ ತೊಡಗಿದನು. ನನ್ನ ಕೋಟಗೆ ಕೈಹಾಕಿ ನನ್ನ ನ ಕೆಳಕ್ಕೆ 
ಎಳೆಯಲು ಪ್ರಯತ್ತಿ ಸಿದನು. ವಷ್ಟು ಸಾರಥಿ ಕುಳಿತುಕೊಳು ವ ಷ್‌ 
ಹಿತ್ತಾಳೆಯ ಕಂಬಿಗಳನ್ನು ಬಲವಾಗಿ ಹಿಡಿದುಕೊಂಡೆನು.' ಮುಂಗೆ 
ಮೂಳೆ ಮುರಿದರೂ ಸರಿ, ಕೈ ಬಿಡುವುದಿಲ್ಲ ಎಂದು ದೃಢಸಂಕಲ್ಪ ಮಾಡಿ 
ಕೊಂಡೆನು. ಆತ ನನ್ನನ್ನು ಬಯ್ಯುತ್ತಿ ದ್ದನು ಕೆಳಕ್ಕೆ ಎಳಯುತ್ತಿದ್ದನು ; 
ಹೊಡೆಯುತ್ತಿದ್ದನು. ನಾನು ಯಾವ ಪ್ರತೀಕಾರವನ್ನೂ ಮಾಡದೆ 
ಸಮ್ಮನಿದ್ದೆನು. ಪ್ರಯಾಣಿಕರು ಇದನ್ನೆಲ್ಲ ನೋಡುತ್ತಿದ್ದರು. ಅವನ್ನ 
ಬಲಶಾಲಿ, ನಾನು ಬಲಹೀನ. ಪ್ರಯಾಣಿಕರಲ್ಲಿ ಕೆಲವರಿಗೆ ಕನಿಕರವುಂಟಾ 
ಯಿತು. “ವ! ಅವನ ಪಾಡಿಗೆ ಅವನನ್ನು ಬಿಟ್ಟುಬಿಡು. ಹೊಡೆಯಬೇಡ. 
ಅವನದೇನೂ ತಪ್ಪಿಲ್ಲ. ಅವನು ಹೇಳುವುದು ನ್ಯಾಯವಾಗಿದೆ. ಅಲ್ಲ 
ಅವನಿಗೆ ಕುಳಿತುಕೊಳ್ಳಲು ಸಾಧ್ಯವಾಗದ್ದಿದರೆ, ಇಲ್ಲಿ ಬಂದು ನನ್ಮೊಂದಿಗೆ 


೧೮೨ ಗಾಂಧೀ ಗ್ರಂಥಮಾಲೆ 


ಒಳಗೆ ಕುಳಿತುಕೊಳ್ಳ ಲಿ? ಎಂದರು. ಅದೆಲ್ಲ ಸಾಧ್ಯವಿಲ್ಲವೆಂದು ಅನನು 
ಕೂಗಿದನು ಆದರೆ ಅವನಿಗೆ ಸ್ವಲ್ಪ ಮುಖಭಂಗವಾದಂತೆ ತೋರಿತು. 
ಅವನು ನನ್ನನ್ನು ಹೊಡೆಯ ನಿವುದನು ನಿಲ್ಲಿಸಿದನು. ನನ್ನನ್ನು ವತ್ತೃಷ್ಟು 
ಬೈದು ಹಿಡಿದುಕೊಂಡಿದ್ದ ನನ್ನ ಕೆ.ಯನ್ನು ಬಿಟ್ಟನು. ಗಾಡಿ ಕೂಡಿ 
ಯುವವನ ಮತ್ತೊಂದು ಮಗ್ಗುಲಲ್ಲಿ ಕುಳಿತಿದ್ದ ಹಾಟಿ-ಟಾಟ್‌ ಸೇವಕನನ್ನು 


ಕೆಳಕ್ಕೆ ಕೂರಿಸಿ ತಾನು ತೆರವಾದ ಆ ಸ್ಪಳದಲ್ಲಿ ಕುಳಿತುಕೊಂಡನು. 


eA 


ಪ್ರಯಾಣಿಕರೆಲ್ಲ ತಮ್ಮ ಕಮ್ಮ ಸ್ಥಳಗಳಲ್ಲಿ ಕುಳಿತುಕೊಂಡರು. 
ತಿಳ್ಳನ್ನು ಊದಿದ ಕೂಡಲೇ ಗಾಡಿ ಹೊರಟಿತು. ನನ್ನ ಹೈದಯ ಡವ 
ಡವನೆ ಬಡಿದುಕೊಳ್ಳುತ್ತಿತ್ತು. ನಾನು ಜೀವಂತನಾಗಿ ನನ್ನ ಗುರಿಯನ್ನು 
ಮುಟ್ಟುತ್ತೇನೆಯೇ ಎಂಬ.ದು ನನ್ನ ಚಿಂತೆಯಾಗಿತ್ತು. ಆತ ಆಗಿಂದಾಗ್ಗೆ 
ನನ್ನನ್ನು ಕೋಪದಿಂದ ನೊ!ಡುತ್ತಿದ್ದನು. ನನ್ನ ಕಡೆಗೆ ಬೆರಳು ತೋರಿ 
ಸುತ್ತಾ “ಹುಷಾರು; ಸ್ಟಾಂಡರ್‌ಟನ್‌ ಮಾತ್ರ ಸಿಕ್ಕಲಿ. ನಾನು ನಿನಗೆ 
ಏನು ಮಾಡುತ್ತೇನೆಂಬುದನ್ನು ತೋರಿಸುತ್ತೇನೆ” ಎಂದು ಗುರುಗುಟ್ಟುತ್ತಿ 
ದನು. ನಾನು ಮಾತನಾಡದೆ ಕುಳಿತಿದ್ದು “ದೇವರೇ ನನ್ನನ್ನು ಕಾಪಾಡು” 
ಎಂದು ಪಾ ರ್ಥಿಸುತ್ತಿದ್ದೆನು. 


ನಾವು ರಾತ್ರಿಗೆ ಸ್ಟಾಂಡರ್‌ಟನ್‌ನ್ನು ಸೇರಿದೆವು. ಅಲ್ಲಿ ಕೆಲವು 
ಭಾರತೀಯರ ಮುಖಗಳನ್ನು ನೋಡಿ ನಾನು ಸಮಾಧಾನದ ನಿಟ್ಟುಸಿರು 
ಬಿಟ್ಟಿನು. ನಾನು ಗಾಡಿಯಿಂದ ಇಳಿದಕೂಡಲೇ ಆ ಮಿತ್ರರು, “ನಾವು 
ನಿನ್ಮನ್ನು ಎದುರುಗೊಂಡು ಇಸಾ ಸೇಠರ ಅಂಗಡಿಗೆ ಕೆಕೆದುಕೊಂಡು 
ಹೋಗಲು ಬಂದಿಸ್ಸೇವೆ. ನಮಗೆ ದಾದಾ ಅಬ್ದುಲ್ಲಾ ತಂತಿ ಕೊಟ್ಟಿದ್ದರು” 
ಎಂದು ಹೇಳಿದರು. ನನಗೆ ತುಂಬ ಸಂತೋಷವಾಯಿತು. ಅನಂತರ 
ನಾವೆಲ್ಲ ಇಸಾ ಹಾಜಿ ಸುಮರ್‌ ಸೇಠ್‌ರ ಅಂಗಡಿಗೆ ಹೋದಿವು. ಸೇಠರೂ 
ಅವರ ಗುಮಾಸ್ತರೂ ನನ್ನ ಸುತ್ತ ಸೇರಿದರು. ನಾನು ಪಟ್ಟಿ ಸಂಕಟವನೆ ಲ್ಲ 
ಅವರಿಗೆ ತಿಳಿಸಿಜಿನು. ಅದನ್ನು ಕೇಳಿ ಅವರಿಗೆ ಬಹಳ ದುಃಖವಾಯಿತು. 
ಅವರಿಗೆ ಸಂಭವಿಸಿದ್ದ ಕ್ರೂರ ಅನುಭವಗಳ ವಿಷಯಗಳನ್ನೆಲ್ಲ ಹೇಳಿ ಅವರು 
ನನ್ನನ್ನು ಸಮಾಧಾನ ಗೊಳಿಸಿದರು. 


ಮಾ ಪಜ 6 
ಈ 


ಆತ್ಮಕಥೆ ೧೮೩ 


ಕುಡುರೆಗಾಡಿ ಕಂಪೆನಿಯ ಏಜೆಂಟರಿಗೆ ಈ ವಿಷಯಗಳನ್ನೆಲ್ಲ ತಿಳಿಸ 
ಬೇಕೆಂದು ನಾನು ಬಯಸಿದೆನು. ನಾನು ವಿಷಯ ವಿವರಿಸಿ ಅವರಿಗೆ ಒಂದು 
ಸತ್ರವನ್ನು ಬರೆದೆ... ಅವರ ನೌಕರ, ನನ್ನನ್ನೂ ಹೆದರಿಸಿದುದನ್ನೂ ಕುರಿತು 
ಬರೆದೆನು. ಮರು ದಿವಸ ಬೆಳಿಗ್ಗೆ ಗಾಡಿ ಮತ್ತೆ ಹೊರಟಾಗ ನನ್ನನ್ನು 
ಇತರ ಪ್ರಯಾಣಿಕರ ಜತೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಕೂರಿಸುವನೆಂಬ 
ಆಶ್ವಾಸನವನ್ನೂ ಕೊಡಬೇಕೆಂದು ಕೇಳಿದೆನು. ಏಜೆಂಟನು ಈ ಕೆಳಗಿನ 
ಅರ್ಥ ಬರುವ ಪ್ರತ್ಯುತ್ತರವನ್ನು ಕೊಬ್ಬಿ ನು. “ಸ್ಟ್ರಾಂಡರ್‌ಟನ್‌ ನಿಂದ 
ದೊಡ್ಡ ಗಾಡಿ ಹೊರಡುತ್ತದೆ. ಅದರ ನೌಕರರು ಬೇರೆಯವರು. ನೀವು 
ಯಾರ ಮೇಲೆ ದೂರು ಕೊಟ್ಟಿ ರುವಿರೋ ಆ ನೌಕರ ನಾಳೆ ಅದರಲ್ಲಿರುವುದಿಲ್ಲ. : 
ಮ್ಮನ್ನು ಇತರ ಪ್ರಯಾಣಿಕರ ಜತೆ ಕೂರಿಸಲಾಗುವುದು” ಇದರಿಂದ ನನಗೆ 
ಸ್ವಲ್ಪ ಸಮಾಧಾನವಾಯಿತು. ನನಗೆ ಹಿಂಸೆ ಮಾಡಿದ ಆ ನೌಕರನ ಮೇಲೆ 
ಮೊಕದ್ದಮೆ ನಡೆಸಬೇಕೆಂಬುದು ನನ್ನ ಇಷ್ಟವಾಗಿರಲಿಲ್ಲ. ಹೀಗೆ ನನ್ನ 


ಮೇಲೆ ಬಲಪ್ರಯೋಗ ಮಾಡಿದ ಅಧ್ಯಾಯ ಅಲ್ಲಿಗೆ ಮುಗಿಯಿತು. 


ಬೆಳಿಗ್ಗೆ ಇಸಾ ಸೇಠರೆ ನೌಕರ, ನನ್ನನ್ನು ಕರೆದುಕೊಂಡು ಹೋಗಿ 
ಗಾಡಿಯಲ್ಲಿ ಕೂರಿಸಿದರು. ನನಗೆ ಕುಳಿತುಕೊಳ್ಳಲು ಒಳ್ಳೆಯ ಸ್ಥಳ ಸಿಕ್ಕಿತು. 
ಆ ರಾತ್ರಿ ನಾನು ಸುಖವಾಗಿ ಜೊಹಾನ್‌ ಬರ್ಗನ್ನು ತಲುಪಿದೆರು. 


ಸಾ ಲಂಡರ್‌ ಟೆನ್‌ ಒಂದು ಸಣ ಹಳ್ಳಿ. ಜೊಹಾನ್ಸ್‌ ಬರ್ಗ್‌ ದೊಡ್ಡ 
ಪಟ್ಟಿ ಣ. ಸೇಠ್‌ ಅಬ್ದುಲ್ಲಾ, ಜೊಹಾನ್‌ ಬರ್ಗ್‌ಗೆ ಸಹ ಹತಃ ಕಳುಹಿಸಿದು 
ದ್ದೆ, ಅಲ್ಲಿಯ ಮಹಮ್ಮಃ ದ್‌ pps ಕುಸ್ರುದ್ದೀನರ ಹೆಸರನ್ನೂ 
ತಿಳಾಸವನ್ನೂ ನನಗೆ ಕೊಟ್ಟಿದ್ದರು. ನನ್ನನ್ನು ಎಡುರುಗೊಳ್ಳಲು 
ಅನ: ನೌಕರ, ಗಾಡಿ ನಿಲ್ದಾಣಕ್ಕೆ ಬಂದಿದ್ದನು. ಆದರೆ ನಾನು ಅವನನ್ನು 
ನೋಡಲ್ಲಿ. ಅವನೂ ನನ್ನನ್ನು ಗುರುತು ಹಿಡಿದಂತೆ ಕಾಣಲಿಲ್ಲ. ಆದುದ 
ರಿಂ೨ ಯಾವುದಾದರೂ ಹೋಟಲಿಗೆ ಹೋಗುವುದೆಂದು ನಾನು ನಿಶ್ಚ ಯಿಸಿ 
ದೆನು. *ನೇಕ ಹೊಟೇಲುಗಳ ಹೆಸರು ನನಗೆ ಗೊತ್ತಿದ್ದಿ ತು. ಹ 
ಗಾಡಿ ಸನ್ನು ಗೊತು ಮಾಡಿಕೊಂಡು. ಗ್ರಾಂಡ್‌ ನ್ಯಾಸನಲ್‌' ಹೊಟೇಲಿಗೆ 
ಹೊಡೆಯುವಂತೆ ಹೇಳಿದೆನು... ಕಕ್ಕ ಾಲೇಸರನ್ನು ಕಷ 


೧೮೪ ಗಾಂಧೀ ಗ್ರಂಥಮಾಲೆ 


“ನನಗೆ ಒಂದು ಕೊಠಡಿ ಜೇಕು” ಎಂದು ಕೇಳಿದೆನು. ಆತ ನನ್ನನ್ನು 
ದುರುಗುಟ್ಟಿ ಕೊಂಡು ನೋಡಿದನು. ಅನಂತರ ವಿನಯದಿಂದ “ ಏನು 
ಮಾಡಲಿ ? ಎಲ್ಲ ಕೊಠಡಿಗಳೂ ತುಂಬಿಹೋಗಿವೆಯಲ್ಲ?” ಎಂದು ಹೇಳಿ 
ನನ್ನನ್ನು “ಹೋಗಿ ಬನ್ನಿ” ಎಂದು ಕಳುಹಿಸಿಬಿಟ್ಟನು. ಆದುದೆರಿಂದ ನಾನು 
ಗಾಡಿಯವನಿಗೆ ಮಹಮದ್‌ ಖಾಸಿಮ್‌ ಕಾಮ್ರುದ್ದೀನರ ಅಂಗಡಿಗೆ ಹೋಗು 
ವಂತೆ ಹೈಳಿದೆನು. ಅಲ್ಲಿ ಅಬ್ದುಲ್‌ ಗೆನಿ ಡರು ನನ್ನನ್ನೇ ಎದುರು 
ನೋಡುತ್ತಾ ಕುಳಿತಿದ್ದರು. 'ಅವರು ನನ್ನನ್ನು ಆದರದಿಂದ ಎದುರು 
ಗೊಂಡರು. ಹೋಟಿಲಿನಲ್ಲಿ ನನಗಾದ ಅನುಭವದೆ ಕಥೆ ಕೇಳಿ ಅವರು ಬಹಳ 
ನಕ್ಕರು. (ಹೋಟೆಲಿಗೆ ನಿವ. ನ್ನು ಎಂದಿಗಾದರೂ ಸೇರಿಸುತ್ತಾರೆಂದು ಕೀವು 
ನಿರೀಕ್ಷಿಸಬಹುದೇ ?” ಎಂದು ಕೇಳಿದರು. *ಯಾಕೆ ಸೇರಿಸುವುದಿಲ್ಲ?” 
ಎಂದು ನಾನು ಕೇಳಿದಿ. 

“ನೀವು ಇಲ್ಲಿ ಕೆಲವು ದಿನಗಳು ನಿಂತರೆ ನಿಮಗೆ ಈ ವಿಷಯ ಸ್ಪಸ್ಟ 
ವಾಗುವುದು. ಇಲ್ಲಿ ನಮ್ಮಂಥವರು ಮಾತ್ರ ಇಂತಹ ದೇಶದಲ್ಲಿ ಇರಬಲ್ಲೆ ವು. 
ಏಕೆಂದರೆ ಹಣಗಳಿಸುವುದಕ್ಕಾಗಿ ನಾವು ಯಾವ ಅವಮಾನವನ್ನಾ! ದರೂ 
ಸಹಿಸಿಕೊಳ್ಳು ವೆವ್ಪ ವೆವು” ಎಂದರು 4 ಅನಂತರ ಅವರು ದಕ್ಷಿಣ ಆಫ್ರಿಕಾ 
ದಲ್ಲಿ ವಾಸಿಸುತ್ತಿರುವ ಭಾರತೀಯರ ಕಷ್ಟಗಳ ದಾರುಣ ಕಥೆಯನ್ನೆ ಲ್ಲ ನನಗೆ 
ವಿವರಿಸಿದರು. 

ಈ ಕಥೆ ಮುಂದುವರಿದಂತೆ ಸೇಠ್‌ ಅಬು ಸಲ್‌ ಗನಿಯವರ ವಿಷಯ 
ನಮಗೆ ಇನ್ನೂ ಹೆಚ್ಚು ನ ಹೆಚ್ಚಾಗಿ ಗೊತಾ ನಗುವುದು. 

ಅವರು. ಮುಂದುವಂ॥ ಹೀಗೆ ಹೇಳಿದರು. “ಈ ದೇಶ್ಯ ನಿಮ್ಮಂಥ 
ವರಿಗಲ್ಲ. ಇಲ್ಲಿ ನೋಡಿ. ನಾಳೆ ನೀವು ಪ್ರಟೋರಿಯಾಕ್ಕ ಹೊಃಗಜೇಕಾ 
ಗಿಡಿ ನೀ ವ್ರ ಮೂರನೆಯ ದರ್ಜೆಯಲ್ಲಿ ಪ್ರಯಾಣಮಾಡಬೀಕಾಗಿನೆ. 
ನೆಟಾಲ್‌ನಲ್ಲಿರುವುದಕ್ಕಿಂತ ಟ್ರಾನ್‌ ವಾಲ್‌ ನಲ್ಲಿ ಪರಿಸ್ಥಿತಿ ಇನ್ನೂ ಹೆಚ್ಚು 
ಕೆಡೆಕಾಗಿದೆ. ಇಲ್ಲಿ ಎತ ಮೊದಲನೆಯ ಮತ್ತು ನಿರಡನೆಯ 
ದರ್ಜೆಯ ಟಿಕೆಟ್ಟು | ಗಳನ್ನು ಕೊಡುವುದೇ ಇಲ್ಲ.” 

“ಈ ಪ ಪರಿಸ್ಥಿತಿಯನ್ನು ಸರಿಪಡಿಸಲು ನೀವು ಮೇಲಿಂದ ಮೇಲೆ ಸತತ 
ಸೃಯತ್ನ್ನ ಮಾಡಿದಂತೆ ಕಾಣುವುದಿಲ್ಲ” ಎಂದೆನು, 


ಆತ್ಮಕಥೆ ೧೮೫ 


“ನಾವು ಅನೇಕ ಮನವಿಗಳನ್ನು ಕಳುಹಿಸಿದ್ದೇನೆ. ಆದಕಿ ಇದನ್ನೂ 

ಪ್ಪಿಕೊಳ್ಳ ಬೆ ಬೇಕು. ಭಾರತೀಯರಿಗೆ ತಾವು ಯಾವಾಗಲೂ ಮೊದಲನೆಯ 
ಘೋ ಎರಡನೆಯ ದರ್ಜೆಯಲ್ಲಿಯೇ ಪ್ರಯಾಣ ಮಾಡಬೇಕೆಂಬ ಹಠ 
ವೇನೂ ಇಲ್ಲ.” 

ನಾನು ರೈಲ್ವೆ ಕಾನೂನುಗಳ ನಿಯಮಗಳನ್ನೆಲ್ಲ ಓದಿ ನೋಡಿದೆನು. 
ಆ ಕಾನೂನಿನಲ್ಲಿ ದೋಷವಿದ್ದಿತು ; ತಪ್ಪಿ ಸಿಕೊಳ್ಳಲು ದಾರಿಯಿದ್ದಿ ತು. 
ಟಾ ನ್‌್‌ ನಾಲ್‌ನ ಕಾನೂನುಗಳ ಭಾಷೆ, ಸ್ಪಷ್ಟವೂ ಪ್ರಿಸಂದಿಗ ನೂ ಆಗಿರಲಿಲ್ಲ. 
ಲ್ಸ ಕಾನೂನು ಇನ್ನೂ ಹೆಚ್ಚು ಅಸ್ಪಸ್ಟವೂ ಗೊಂದಲಕ್ಕೆ ಎಡೆಗೊಡು 
ವ್ರದೂ ಆಗಿದ್ದಿತು 

ನಾನು ಸೇಶರಿಗೆ ಹೇಳಿದೆನು. “ನಾನು ರೈಲಿನ ಮೊದಲನೆಯ ದರ್ಜೆ 
ಯಲ್ಲಿಯೇ ವ್ರಿಟೋರಿಯಾಕೈ ಪ್ರ ಮಾಣಮಾಡುತ್ತೇನೆ. ಅದು ಸಾಧ 
ವಿಲ್ಲದಿದ್ದರೆ ಒಂದು ಕುದುರೆಗಾಡಿಯನ್ನು ಗೊತ್ತುಮಾಡಿಕೊಂಡು ಅದರಲ್ಲಿ 
ಪ್ರೆಯಾಣಮಾಡುತ್ತೇನೆ. ಬರಿಯ ಮುವ್ವತ್ತೇಳು ಮೈಲಿ ಅಂತಹ ದೂರ 
ನೇನೂ ಅಲ್ಲ.” | 


ಸೇಠ್‌ ಅಬ್ದುಲ್‌ ಗನಿಯವರು “ಹೀಗೆ ಮಾಡಿದರೆ ಪ್ರಯಾಣಕ್ಕೆ ಹೆಚ್ಚು 
ಕಾಲ ಹಿಡಿಯುವುದು. ಹಣವೂ ಹೆಚ್ಚಾಗಿ ವೆಚ್ಚವಾಗುವುದು? ಎಂದು 
ವಿವರಿಸಿದರು. ಆದೆರೆ ನಾನು ರೈಲಿನಲ್ಲಿ ಮೊದಲನೆಯ ದರ್ಜೆಯಲ್ಲಿ ಪ್ರಯಾಣ 
ಮಾಡಬೇಕೆಂಬ ಸಲಹೆಗೆ ಅವರು ಒಪ್ಪಿದರು. ನಾನು ಸ್ಟೇಷನ್‌ ಮಾಸ್ಟರಿಗೆ 
ಒಂದು ಸತ್ರವನ್ನು ಬರೆದೆನು. ಈ ಬ್ಯಾರಿಸ್ಟರ್‌, ನಾನು ಯಾವಾಗಲೂ 
ಮೊದಲನೆ ದರ್ಜೆಯಿಯೇ ಪ್ರಯಾಣಮಾಡುವುದು ವಾಡಿಕೆ. ನಾನು 
ಪ್ರಿಟೋರಿಯವನ್ಸು ಆದಷ್ಟು ಬೇಗೆ ತಲನಬೇಕಾಗಿದೆ. ರೈಲು ಹೊರಡು 
ವುದಕ್ಕೆ ಮುಂಜಿ ಈ ಕಾಗದಕ್ಕೆ ಪ ಪ್ರತ್ಯುತ್ತರವನ್ನು ಕೊಡಲು ನಿಮಗೆ ಕಾಲಾವ 
ಕಾಶವಿಲ್ಲ. . ಆಡುದರಿಂಡ ಟ್‌ ನೇರವಾಗಿ ಬಂದು ಸ್ಟೇಷನ್‌ ನಲ್ಲಿ ನಿಮ್ಮಿಂದ 
ಪ್ರತು ತ್ತರೆವನ್ನು ಪಡೆಯುತ್ತೇನೆ. . ಮೊದಲನೆಯ ದೆರ್ಶೆಯ ಟಕೆಟ್‌ ನನಗೆ 
ಕೊರೆ ಯುವುರಿಂದು ನಿಂೀಕ್ಷಿಸುತೆ ತೇನ” ಎಂದು ತಿಳಿಸಿದ್ದನು. ಪ್ರತ್ಯುತ್ತರ 
ವನ್ನು ನೇರವಾಗಿ ನಾನೇ ಬಂದು `ಸಡೆಯುತೆ ತ್ತೇನೆ ನಿಂದು. ನಾನು ಬರೆದುವರ 


೧೮೬ ಗಾಂಧೀ ಗ್ರಂಥಮಾಲೆ 


ಹಿಂದೆ ಒಂದು ಉದೆ ಶವಿದ್ದಿ ತು. ಕೂಲಿ ಬ್ಯಾರಿಸ್ಟ್ರ ರ್‌ ಎಂದರೆಸೆ ಶೇಷನ್‌ 
ಮಾಸ್ಟರು ಏನೋ “ಭಾವಿಸಿಕೊಂಡಿರುತ್ತಾರೆ. ಮೊದಲನೆಯ ಸಜ 
ಟಿಕೆಟ್‌ ಕೊಡುವುದಕಾ )ಗುವುದಿಲ್ಲ ಎಂದು ಒಂದು ಸಲ ಆತ ಪ ತ್ಯುತ್ತರ ಬರೆದು 
ಕಳುಹಿಸಿ ಬಿಟ್ಟರೆ ಇರು ಪ್ರತ್ಯಕ್ಷವಾಗಿ ಎದುರಿಗೆ ಹೋದಾಗಲೂ ಹಾಗೆಯೇ 
ಹೇಳಿ ಬಿಡಬಹುದು. ಆದುದರಿಂದೆ ನಾನು ಅವನ ಎದುರಿಗೆ ಕಳಂಕರಹಿತ 
ವಾದ ಅಚ್ಚುಕಟ್ಟು ಇಂಗ್ಲಿಷ್‌ ಉಡುಪನ್ನು ಧರಿಸಿಕೊಂಡು ಹೋಗ ಸೇಕು- 
ನನ್ನ ಮಾತುಗಳಿಂದ, ಮೊದಲನೆಯ ದರ್ಜೆಯ ಟಕೆಟ್‌ ಕೊಡುವಂತೆ 
ಅತನನ್ನು ಒಲಿಸಿಕೊಳ್ಳ ಬಹುದೆಂದೂ ನಾನು ಯೋಚಿಸಿದ್ದೆ ನು. ಆದುದರಿಂದ 
ನಾನು ತ ಟ್‌ (ಇಂಗ್ಲಿಷ್‌ ಫ್ಯಾಷನ್‌) ನೆಕ್‌ಟೈ” ಇವುಗಳನ್ನು ಧರಿಸಿ 
ಕೊಂಡು ಸೆ ಸೇಷನ್ನಿ ಗೆ. ಹೋದೆನು. ಸ್ಟೇಷನ್‌ ಮಾಸ್ಟ ರರ ಮುಂದೆ ಮೇಜಿನ 
ಮೇಲೆ ಒಯು ಸವರನ್‌ ನಾಣ್ಯವನ್ನು ಇಟ್ಟು ನನಗೆ 'ಮಾದಲನೆಯೆ ದರ್ಜೆಯ 
ಟಿಕೆಟ್‌ ಕೊಡುವಂತೆ ಕೇಳಿದೆನು. 

ಆತ “ನೀವು ನನಗೆ ಆ ಕಾಗದ ಬರೆದು ಕಳುಹಿಸಿದಿರಿ ಅಲ್ಲವೆ ? 

ನಾನು: “ಹೌದು. ನನಗೆ ಒಂದು ಮೊದಲನೆಯ ದರ್ಜೆಯ ಟಿಕೆಟ್‌ 
ಕೊಟ್ಟಿರೆ ತುಂಬ ಉಸಕಾರವಾಗುವುದು.. ನಾನು ಇಂದೇ ಪ್ರಿಟೋರಿಯ 
ಲಸಬೇಕು.” 

ಆತ ನಕ್ಕನು. ಆವನಿಗೆ ನನ್ನಲ್ಲಿ bre “ನಾನು 
ಟ್ರಾನ್ಸ್‌ ವಾಲಿನವನಲ್ಲ. ನಾನು ಹಾಲೆಂಡಿಗೆ ಸೇರಿದವನು. ಬ್ರ ಭಾವನೆ 
ಗಳು ನನಗೆ ಅರ್ಥವಾಗುತ್ತವೆ. ನಿಮ್ಮಲ್ಲಿ ನನ್ನ ಭಿ ಇದೆ. 
ನಿಮಗೆ, ಒಂದು ಬಕೆಟ್‌ ಕೊಡುತಿ ತ್ಮೇನೆ, ಆದರೆ ಒಂದು ಷರತ್ತಿನ ಮೇಲೆ, 
ಗಾರ್ಡ್‌ ನಿಮ್ಮ ಪ್ರಯಾಣಕ್ಕೆ ತಡೆ ಹಾಕಿದರೆ ನೀವು ರೈಲ್ವೆ ಕಂಪೆನಿಗೆ 
ವಿರೋಧವಾಗಿ ಮೊಕದ್ದ ಮೆ ಹೂಡಬಾರದು. ಅದೇ ಷರತ್ತು. ನಿಮಗೆ 
ಸುಖ ಪ್ರಯಾಣವನ್ನು. ಕೋರುತ್ತೆ ನೆ. ನೀವು ಸಭ್ಯ ಗೈಹಸ್ಮೆರೆಂಬುವು 
(ಜೆಂಟಲ್‌ಮನ್‌) ನಿಮ್ಮನ್ನು ನೋಡಿದರೇ ಗೊತ್ತಾ ಗುತ ಡಿ.” 

ಹೀಗೆ ಹೇಳಿ ಆತ ನನಗೆ ಟಿಕೆಟ್‌ ಕೊಟ ನು ನಾನು ಆತನಿಗೆ ನನ್ನ 
ಕೃತಜ ಜ್ಜ ತೆಯನ್ನು ಅರ್ಥಿಸ್ಕಿ, ಆತನು ಕೇಂದ” ಆಶಾ ಎಸನವನ್ನು ಕೊಟ್ಟೆನು 


ಆತ್ಮಕಥೆ ೧೮೭ 


ನನ್ನನ್ನು ರೈಲಿಗೆ ಕೂರಿಸಲು ಸೇಠ ಅಬ್ದುಲ್‌ ಗಸಿ ಸ್ಟೇಷನ್ನಿಗೆ 
ಬಂದಿದ್ದರು. ನೆಡೆದ ಸಂಗತಿಯನ್ನು ನೋಡಿ ಅವರಿಗೆ ಸಂತೋಷವೂ 
ಆಶ್ಚರ್ಯವೂ ಉಂಟಾಯಿತು. ಆದರೂ ಅವರು ನನ್ನನ್ನು ಎಚ್ಚರಿಸಿದರು 
“ಸದ್ಯ ನೀವು ಸುಖವಾಗಿ ಪ್ರಿಟೋರಿಯ ತಲುಪಿದರೆ ಸಾಕು ಗಾರ್ಡು, 
ನಿಮ್ಮನ್ನು ಪ್ರಥಮ ' ದರ್ಜೆಯ ಗಾಡಿಯಲ್ಲಿ ಕೂರುಗೊಡುವುದಿಲ್ಲ. ಒಂದು 
ವೇಳೆ ಆತ ಕೂರುಗೊಟ್ಟಿರೂ ಉಳಿದ ಪ್ರಯಾಣಿಕರು ಕೂರುಗೊಡುವುದಿಲ್ಲ 
ಎಂಬುದು ನನ್ನ ಭಯ” ಎಂದು ಹೇಳಿದರು. 

ನಾನು ಒಂದನೆಯ ದರ್ಜೆಯ ಗಾಡಿಯಲ್ಲಿ ಕುಳಿತೆನು. ರೈಲು 
ಹೊರಟಿತು. ಜರ್ಮಿಸ್ಟನ್‌ ಎಂಬ ಸ್ಟೇಷನ್ನಿನಲ್ಲಿ ಗಾರ್ಡು, ಟಿಕೆಟ್‌ ಗಳನ್ನು 
ಪರೀಕ್ಷಿನಲು ಗಾಡಿಗೆ ಬಂದನು. ನನ್ನನ್ನು ಅಲ್ಲಿ' ನೋಡಿ ಆತನಿಗೆ ಕೋಪ 
ಬಂದಿತು. ಮೂರನೆಯ ದರ್ಜೆಯ ಗಾಡಿಗೆ ಹೋಗು ಎಂದು ನನಗೆ 
ಜೆರಳಸನ್ನೆಯಿಂದ ಆತ ಸೂಚಿಸಿದನು. ನಾನು ಆತನಿಗೆ ನನ್ನ ಮೊದಲನೆಯ - 
ದರ್ಜೆಯ ಟಕೆಟೀ ತೋರಿಸಿದೆನು. ಆತ “ಪಂವಾಯಿಲ್ಲ, : ಮೂರನೆಯ 
ತರಗತಿಗೆ ನಡೆ” ಎಂದನು. 

ಗಾಡಿಯಲ್ಲಿ ನನ್ನ್ನ ಹೊರತ್ತ್ಕು ಇದ್ದವನು ಒಬ್ಬ ಇಂಗ್ಲಿಷ್‌ ಪ್ರಯಾಣಿಕ 
ಮಾತ್ರ. ಆತ ಗಾರ್ಡಿಗೆ “ಆ ಗೃಹಸ್ತ ನಿಗೆ ಏಕೆ ತೊಂದಕೆ ಕೊಡುತ್ತಿಯೇ ? 
ಅವನ ಹತ್ತಿರ ಮೊದಲನೆಯ ದರ್ಜೆಯ ಬಕೆಟ್‌ ಇರುವುದು ನಿನಗೆ ಕಾಣುವು 
ದಿಲ್ಲವೆ? ಅತ ನನ್ನ್ನ ಜತೆ ಪ್ರಯಾಣ ಮಾಡುವುದೆರಿಂಡೆ ನನಗೆ ಎಳ್ಳಷ್ಟೂ 
ತೊಂದರೆಯಿಲ್ಲ? ಎಂದು ಹೇಳಿ ನನ್ನ ಕಡ್ಚೈತಿರುಗಿ “ನಿಮ್ಮ ಪಾಡಿಗೆ ನೀವು 
ಸುಖವಾಗಿ ಪ್ರಯಾಣ ಮಾಡಿ? ಎಂದು ಹೇಳಿದನು. 

ಗಾರ್ಡು “ಕೂರಿಯೊಂದಿಗೆ ಪ್ರಯಾಣ ಮಾಡುವುದು ನಿಮ್ಮ ಇಚ್ಛೆ 
ಯಾದರೆ ನನಗೇನು ?” ಎಂದು ಗೊಣಗುತ್ತಾ ಹೊರಟುಹೋದನು. 


ಸಂಧ್ಯಾಕಾಲ ಎಂಟು ಗಂಟಿಗೆ ರೈಲು ನಿ )ಟೋರಿಯವನ್ನು ಸೇರಿತು. 


೧೮೮ ಗಾಂಧೀ ಗ್ರಂಥಮಾಲೆ 
೧೦ 


ಸ್ರಿಬೋರಿಯಾದಲ್ಲಿ ಮೊದಲನೆಯ ದಿನ 


ದಾದಾ ಅಬ್ದುಲ್ಲಾರ ವಕೀಲರ ಪರವಾಗಿ, ನನ್ನ್ನ ನ್ನು ಎಿದೆಸು 
ಗೊಳ್ಳಲು ಯಾರಾದರೂ, ಪ್ರಿಟೋರಿಯಾ ರೈಲ ವಿಲಾ ಣಕ್ಕೆ ಒಂದಿರೆ 
ಬಹುದೆಂದು ನಾನು ನಿರೀಕ್ಷಿಸಿದ್ದ ನು. ನಾನು ಯಾವನ ಭಾರತೀಯರ ಮರೆ 
ಯಲ್ಲಿಯೂ ಇಳಿದುಕೊಳು ವುದಿಲ್ಲವೆಂದು ಖಂಡಿತವಾಗಿ ಹೇಳಿದ್ದು ದರಿಂದ, 
ನನ್ನ ನ್ನು ಎದುರುಗೊಳ್ಳ ಬ್‌” ಯಾವ ಭಾರತೀಯನೂ ಸ್ಟೇಷನ್ನಿಗೆ ಬಂದಿರು 
ಪ್ರದಿಲ್ಲವೆಂದು ನನಗೆ "ಗೊತ್ತಿದ್ದಿತು. ಆದರೆ ವಕೀಲರು ಯಾರನ್ನೂ 
ಕಳುಹಿಸಿರಲಿಲ್ಲ. ನಾನು ಅಭಿಗೆ ಹೋದ ದಿನ ಭಾನುವಾರವಾಗಿದ್ದು ದರಿಂದೆ 
ಯಾರನ್ನಾದರೂ ಕಳುಹಿಸಬೇಕ ಇದರೆ ತುಂಬ ತೊಂದರೆಯಾಗುತ್ತಿದ್ದಿ ತೆಂದು 
ನನಗೆ ಅನಂತರ ಗೊತ್ತಾಯಿತು. ನನಗೆ ಏನು ಮಾಡುವುದಕ್ಕೂ ತೋಚ 
ಲಿಲ್ಲ. ಎಲ್ಲಿಗೆ ಹೋಗುವುದು ಎಂಬ ಯೋಚನೆಯುಂಟಾಯಿತು ಯಾವ 
ಪತ ನನ್ನನ್ನು ಸೇರಿಸಲಾರರೆಂದು ನಾನು ಹೆವರಿದೆನು. 
೧೮೯೩ನೆ ಇಸವಿಯ ಪ್ರಿಟಿ ಕೋರಿಯಾ ಸ್ಪೇಷನ್ಸೇ ಬೇಕ್ಕೆ ೧೯೧೪ರ 
ಪ್ರಿಟೋರಿಯಾ ಸ್ಟೇಷನ್ಸೇ ಬೇರೆ. ದೀಪಗಳು ಮತಾ ಉರಿಯುತ್ತಿದ್ದವು. 
ಪ್ರಯಾಣಿಕರ ಸಂಖ್ಯೆ ಬಹು ಕಡಿಮೆಯಾಗಿದ್ದಿತು. ಎಲ್ಲ ಪ್ರಯಾಣಿಕರೂ 
ಸ್ಕೇಷನ್ಸಿ ನಿಂದ ಹೋಗುವವರೆಗೆ ನಾನು ಸ ಸುಮ್ಮನಿದ್ದೆ ನು. ಅನಂಶರ ಓಟಳಿಟ್‌ 
$e 5ರನಿಗೆ ಬಿಡುವಾದಾಗ ನನ್ನ್ನ ಓಕೆಟ್ಟ ನ್ನು ಅವನಿಗೆ ಕೊಟ್ಟು "ಓಂದು 
ಸಾ ಹೋಟಲು ಎಲ್ಲಿರುವುಜೆಂಬುವನ್ನು ” ತಿಳಿದುಕೊಳೊ ಣ ; ಅಥವಾ 
ಒಂದು ರಾತ್ರಿಯನ್ನು ಎಲ್ಲಿ ಕಳೆಯಬಹುದೆಂಬುದನ್ನು FO ೀಣ' 
ಎಂದು ಯೋಚಿಸಿದೆನು. ಇಲ್ಲದಿದ್ದರೆ ಸ ಸ್ಟೇಷನ್ನಿನಲ್ಲಿ ಇಯೇ ರಾತಿ) ಕಳೆಯೋ 
ಎಂದೊ ಯೋಚಿಸಿದೆನು. ಈ "ವಿಷಯವನ್ನು ಬಕೆಟ್‌ ಲೆಕ ರ್‌ರಿಂವ 
ವಿಚಾರಿಸಲೂ ನಾನು ಹಿಂದೆಗೆದೆನು. ಅಲ್ಲಿ ಆತ್ಮ ನನ್ನನ್ನು ' ಅವಮಾನ 
ಗೊಳಿಸುತ್ತಾನೋ ಎಂದು ನನಗೆ ಭಯವಾಗಿದ್ದಿ ತು. 
ಎಲ್ಲ ಪ್ರಯಾಣಿಕರೂ ಹೊರಟು ಹೋಗಿ ಸ್ಟೇಷನ್‌ ಬರಿದಾಯಿತು. 
ನನ್ನ ಔಕೆಟನ್ನು ಕಲೆಕ್ಟ ರಿಗೆ ಕೊಟ್ಟು ಆತನನ್ನು ಪ್ರಶ್ನಿ ಸಫೊಡಗಿದೆತು. 


ಆತ್ಮಕಥೆ ೧೮೯ 


ಆತ ನನಗೆ ವಿನಯದಿಂದಲೇ ಪ್ರತ್ಯುತ್ತರಕೊಟ್ಟಿ ನು. ಆದಕೆ ಅವನಿಂದೆ 
ಹೆಚ್ಚು ಪ್ರಯೋಜನನಾಗುವುದಿಲ್ಲವೆಂಬುದು ನನಗೆ ಗೊತ್ತಾಯಿತು. ಆದರೆ 
ಸಮೀಪದಲ್ಲಿ ನಿಂತಿದ್ದ ಒಬ್ಬ ಅಮೆರಿಕನ್‌ ನೀಗ್ರೋ, ನಮ್ಮ ಸಂಭಾಷಣೆಯಲ್ಲಿ 
ಸೇರಿಕೊಂಡನು. 
ಆತ ಹೇಳಿದೆನು : “ನೀವು ಇಲ್ಲಿಗೆ ಪೂರ್ಣವಾಗಿ ಹೊಸಬರು, 
ನಿಮಗೆ ಇಲ್ಲಿ ಯಾರೂ ಸ್ಟೇಹಿತರಿಲ್ಲನೆಂದೆ ಕಾಣುತ್ತದೆ. ನೀವು ನನ್ನ್ನ 
ಜತೆಯಲ್ಲಿ ಬಂದರೆ ನಿಮ್ಮನ್ನು ಒಂದು ಸಣ್ಣ ಹೋಟಲಿಗೆ ಕರೆದುಕೊಂಡು 
ಹೋಗುತ್ತಿ "ನೆ. ಅದರೆ ಯಜಮಾನ ಒಬ್ಬ ಅಮೆರಿಕದವನು. ನನಗೆ 
ಆತ ಜೆನ್ನಾಗಿ ಗೊತ್ತು. ಆತೆ ನಿಮ ಸನ್ನು ತನ್ನ ಹೋಟಲಿನಲ್ಲಿ ಇಳಿಸಿ 
ಕೊಳ್ಳು ವನು.” 
ಆತನ ಆಶ್ವಾಸನೆ ಫಲಕಾರಿಯಾಗುವ ವಿಷಯದಲ್ಲಿ ನನಗೆ ಸಂಶಯ 
ವಿದ್ದಿತು. ಆದರೂ ನಾನು ಆತನ ಸಲಹೆಯನ್ನು ವಂದನಾಪೂರ್ವಕ 
ಅಂಗೀಕರಿಸಿದೆನು. ಆತ ನನ್ನನ್ನು "ಜಾನ್‌ಸನ್ಸ್‌ ಫ್ಯಾಮಿಲಿ ಹೊಟೇಲ್‌? 
ಎಂಬಲ್ಲಿಗೆ ಕರೆದುಕೊಂಡು ಹೋದನು. ಆತ ಜಾನ ನ್‌ ನನ್ನು ಒಂದು ಕಡೆಗೆ 
ಕರೆದು. ನನ್ನ ವಿಷಯವನ್ನು ತಿಳಿಸಿದನು. ಜಾನ್ಸನ್‌ ನನ್ನನ್ನು ಆ ರಾತ್ರಿ 
ಹೋಟಲಿನ ಇಳಿಸಲು" ಒಪ್ಪಿದನು. ಆದರೆ” ನನ್ನ್ನ ಕೊಠಡಿಯಲ್ಲಿಯೇ 
ನಾನು ಊಟಮಾಡಬೇಕೆಂಬ ಷರತ್ತಿ ಗೆನ ನನ್ನ್ನ ನ್ದ ಒಳಪಡಿಸಿದನು. 
ಆತ ಹೀಗೆ ಹೇಳಿದನು : “ನನಗೆ ವರ್ಣದ್ವೆ (ಷವಿಲ್ಲನೆಂದು ನಿಮಗೆ 
ಅಶ್ವಾಸನ ಕೊಡುತ್ತೇನೆ. ಆದರೆ ನನ್ನ ಗಿರಾಕಿಗಳು ಐರೋಸ್ಯ ಜನರು. 
ಭೋಜನಶಾಲೆಯ) ನೀವ ಊಟಮಾಡಲು ನಾನು ಅವಕಾಶ ಕೊಟ್ಟ ರೆ ನನ್ನ 
ಗಿರಾಕಿಗಳಿಗೆಲ್ಲ ಅಸಮಾಧಾನವಾಗಬಹುದು. ಅವರು ನನ್ನ ಹೋಟಲನ್ನು 
ಬಿಟ್ಟು ಹೋದರೂ ಹೋಗಬಹುದು”. 
' ರಾತ್ರಿ ಇಳಿದುಕೊಳು ) ವುದಕ್ಕಾದರೂ ನೀವು ಸ್ಥಳ ಕೊಟ್ಟುದ 
ಕ್ಳಾಗಿ ನಿಮ್ಮನ್ನು, ವಂದಿಸುತ್ತೆ ಕೆ. ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ಪೆಚ್ಚು 
ಕಡಿಮೆ, ನನಗೆ ಗೊತಾ ಗಿದೆ. ನಿಮ್ಮ ಕಷ್ಟ, ನನಗೆ “ಅರ್ಥವಾಗಿದೆ: 
| ಫು ನನ್ನ ಕೊಠಡಿಯಲ್ಲಿಯೇ ನನ್ನ ಭೋಜನವನ್ನು ಏರ್ಪಡಿಸುವುದು 
ನನಗೆ ಅಸಮಾಧಾನವಿಲ್ಲ. ತನು ನಾಳೆ ಬೇರೆ ಏರ್ಪಾಡನ್ನು ಮಾಡಿ 


೧೯೦ ಗಾಂಧೀ ಗ್ರಂಥಮಾಲೆ 


ಕೊಳ್ಳ ಲು ಸಾಧ್ಯವಾಗಬಹುದೆಂದು ನಂಬುಕೆ ಕೇನ” ಎಂದು ನಾನು ಪ್ರತ್ಯು 


ತ್ರರವಿತ್ತಿ ನು. 
ನಾನು ಕೊಠಡಿಯಲ್ಲಿ ಹೋಗಿ ಆಲೋಚಿಸುತ್ತಾ ಒಬ ನಂಟಿಗನಾಗಿ 


ಕುಳಿತೆನು. ಹೋಟಲಿನಲ್ಲಿಯೂ ಬಹಳ ಜನ ಇ ಇರಲಿಲ್ಲ. 
ಪರಿಚಾರಕನು (ವೇಟರ್‌) ನನ್ನ ಊಟವನ್ನು ತೆಗೆದುಕೊಂಡು ಬೇಗ - ಒರುವ 
ನೆಂದು ನಿರೀಕ್ಷಿಸುತ್ತಾ ನಾನು ಕುಳಿತಿದ್ದೆ ನು. ಅದರ ಬದಲು ಜಾನ “ಸನ್ನ ನೇ 
ಬಂದನು. “ನಿಮ್ಮ ಊಟವನ್ನು ನೀವು ಇಲ್ಲಿಯೇ ಮಾಡಬೇಕೆಂದು ನಿಮ್ಮಗೆ 
ಷೀಳಿದುದಕ್ಕೆ ನನಗೆ ನಾಚಿಕೆಯಾಯಿತು. ಆದುದರಿಂದ ನಾನು ನನ್ನ 
ಇತರ ಗಿರಾತಿಗಳೊಂದಿಗೆ ಮಾತನಾಡಿ ; ಭೋಜನ ಶಾಲೆಯಲ್ಲಿ ನೀವು 
ಊಟಮಾಡಿದರೆ ಅವರಿಗೇನಾದರೂ ಆಕ್ಷೇನಣೆಯುಂಟಿ ?” ಎಂದು ಕೇಳಿದೆ. 
ಅವರು “ನಮಗೇನೂ ಆಕ್ಷೇಪಣೆಯಿಲ್ಲ. ಆತನು ಬೇಕಾದಷ್ಟು ದಿನಗಳು 
ಇಲ್ಲಿ ಇರಲಿ” ಎಂದು ಹೇಳಿದರು. ಆದುದರಿಂದ ನಿಮಗೆ ಬೇಕಾದರೆ : ಭೋಜನ 
ಶಾಲೆಗೆ ಬನ್ನಿ. ಮತ್ತು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿಯೇ ಇರಿ” 
ಎಂದು ಹೇಳಿದನು 
ನಾನು ಅತನನ್ನು ವಂದಿಸಿ ಭೋಜನ ಶಾಲೆಗೆ ಹೋಗಿ ತೃಪ್ತಿ ಬ ಯಾಗಿ 
ಊಟಮಾಡಿದೆನು. 
ಮರು ದಿನ ಬೆಳಗ್ಗೆ ನಾನು ವಕೀಲರನ್ನು ನೋಡಿದೆನು. ಅವರ 
ಹೆಸರು ಎ. ಡಬು ಕಿ ಬೇಕರ್‌ ಎಂದು. ಅಬ್ದುಲ್ಲಾ ಸೇಠರು ಅವರೆ ವಿಚಾರ 
ವನ್ನು ನಮಗೆ ತಕ್ಕ ಮಟ್ಟಿ ಗೆ ತಿಳಿಸಿದು ದರಿಂದ ಅವರ” ಆದರದ ಸಾ ಿಗತದಿಂದ 
ನಾನು ಆಶ ರ್ಯಗೊಳ್ಸ'್ಲ. ಅವರು ನನ ನ್ನು ತುಂಬ ವಿಶ್ವಾಸದಿಂದ 
ಬರಮಾಡಿಕೊಂಡು ನನ್ನ ಯೋಗಕ್ಷೇಮವನ್ನು. "ನಿಚಾರಿಸಿದರು. ನಾನು 
ನನ್ನ ನಿಷಯವನ್ನೆ ಲ್ಲ ತಳೆಸಿಜಿನು. ಅನಂತರ” ಅವರು ಹೀಗೆ ಹೇಳಿದರು : 
“ಈಗ ಬ್ಯಾರಿಸ್ಟ್ರ ರ್‌ ಆಗಿ ನೀವು ಮಾಡಬಹುದಾದ ಕೆಲಸ ಯಾವುದೂ ಇಲ್ಲ. 
ಏಕೆಂದರೆ ನಾವು ಉತ ತ್ರಮರಾದ ವಕೀಲರನ್ನು ಗೊತ್ತು ಮಾಡಿದ್ದೇವೆ. 
ಮ ಮೊಕದ್ದ ಮೆ ತುಂಬ ದಿನಗಳಿಂದ ಎಳೆಯುತ್ತಿದೆ ಮತ್ತು ಪಾಂಡಾ 
ದುದು. ನಮಗೆ ಬೇಕಾದ ವಿಷಯಗಳನ್ನು ತಿಳಿಸುವುದಕ್ಕೆ ಮಾತ್ರ ಫಿ 
ಸಹಾಯವನ್ನು ನಾನು ತೆಗೆದುಕೊಳ್ಳುತ್ತ ಶ್ಮೇನೆ. ನಮ್ಮ” ಕಕ್ಷಿಗಾರೆನೊಂದಿಸೆ 


ಆತ್ಮಕಥೆ ೧೯೧ 


ನಮ್ಮೆ ನಿಚಾರನಿನಿಮಯ ಇನ್ನು ಸುಲಭ. ಏಕೆಂದರೆ ಅವರು ನಮಗೆ 
ತಿಳಿಸಬೇಕಾದ ವಿಷಯಗಳನ್ನೆಲ್ಲ ಇನ್ನು ನಿಮ್ಮ ಮೂಲಕ ತಿಳಿದುಕೊಳ್ಳುತ್ತೇನೆ. 
ಇದರಿಂದ ನಿಜವಾಗಿ ಅನುಕೂಲವಾಯಿತು. ನಾನು, ನೀವು ಇಳಿದುಕೊಳ್ಳಲು 
ಇನ್ನೂ ಕೊಠಡಿಯನ್ನು ಗೊತ್ತು ಮಾಡಿಲ್ಲ. ನಿಮ್ಮನ್ನು ನೋಡಿ ಅನಂತರ 
ಮಾಡೋಣ ಎಂದು ಯೋಚಿಸಿದೆ. ಇಲ್ಲಿರುವ ವರ್ಣದ್ವೇಷ ಭಯಂಕರ 
ವಾದುದು. ಆದುದರಿಂದ ನಿಮ್ಮಂತೆಹವರಿಗೆ ಇಳಿದುಕೊಳ್ಳಲು ವಸತಿ 
ದೊರಕುವುದು ಕಷ್ಟ. ಆದರೆ ನನಗೆ ಒಬ್ಬ ಬಡ ಹೆಂಗಸು ಗೊತ್ತು. ಆಕೆ 
ಒಬ್ಬ ರೊಟ್ಟಿ ಮಾಡುವವನ ಹೆಂಡತಿ. ಅವಳ ಮನೆಯಲ್ಲಿ ನೀವು ಇರಲು 
ಆಕ ಒಪ್ಪಬಹುದು. ಇದರಿಂದ ಅವಳ ಉತ್ಪನ್ನ ಸ ಲ್ಪ ಅಧಿಕವಾಗುವುದು. 
ಬನ್ನಿ ಅವಳ ಮನೆಗೆ ಹೋಗೋಣ.” 

ವಕೀಲರು ನನ್ನನ್ನು ಅವಳ ಮನೆಗೆ ಕರೆದುಕೊಂಡು ಹೋದರು. 
ಅಲ್ಲಿ ಆಕೆಯೊಡನೆ ಏಕಾಂತವಾಗಿ ಸ್ವಲ್ಪ ಹೊತ್ತು ನನ್ನ ವಿಷಯವನ್ನು 
ಮಾತನಾಡಿದರು. ನಾನು ವಾರಕ್ಕೆ ೩೫ ಹಿಲಿಂಗ್‌ ಕೊಡುವುದಾದರೆ ತನ 
ಮನೆಯಲ್ಲಿ ಊ ಟಮಾಡಿಕೊಂಡಿರಲು ಆಕೆ ಒಪ್ಪಿದಳು. 


ಮಿ. ಬೇಕರ್‌ ಅವರು ನಕೀಲರಾಗಿದ್ದುದು ಮಾತ್ರವಲ್ಲದೆ ಶ್ರದ್ಧಾ 
ವಂತೆರಾದ ಲೌಕಿಕ ಧರ್ಮೋಸದೇಶಕರಾಗಿದ್ದರು (ಪಾದರಿಗಳು, ಧರ್ಮೋನ 
ದೇಶಕರು. ಅದು ಅವರ ಕಸಬು). ಅವರು ಇನ್ನೂ ಜೀವಂತರಾಗಿದ್ದಾರೆ. 
ಈಗ ವಕೀಲ ವೃತ್ತಿಯನ್ನು ಪೂರ್ಣವಾಗಿ ಬಿಟ್ಟು, ಕೈಸ್ತ ಧರ್ಮಜಬೋಧನೆ 
ಯಲ್ಲಿ ಮಾತ್ರ ಕೊಡಗಿದ್ದಾರೆ. ಅವರು ಧನಿಕರು. ಈಗಲೂ ನನ್ನೊಂದಿಗೆ 
ಪತ್ರವ್ಯ ಚ ನಡೆಸುತ್ತಿ ದ್ದಾ ರೆ. ಅವರ ಪತ್ರಗಳಲ್ಲಿ ಅವರು ಮತ್ತೆ ಮತ್ತೆ 
ಅರ ವಿಸಯವನೆ ಸೇ ಪ್ರಸ್ತಾ ಭಿಸುತ್ತಾ ಕೆ. ಜೀರೆ ಜೀರೆ ದೃಷ್ಟಿ ಕೋನದಿಂದ 
ಕೆ ತೆ] ಧರ್ಮದ ಉತ್ತ ಶೃತೆಯನ್ನು, ಪ್ರತಿಪಾದಿಸಿ, ಏಸು ho ವೇ ದೇವರ 
ಒಬ್ಬನೇ ಮಗನೊದೂ ೨ ಮನುಷ್ಯ ಕುಲದ ಉದಾ ರಕನೆಂದೂ ಅವರು 
ವಾದಿಸುತ್ತಾ ರೆ. 


| ನಮ್ಮ ಮೊದಲನೆಯ ಭೆಟ್ಟಿಯ ಕಾಲದಲ್ಲಿಯೇ ಮಿ. ಬೇಕರೆರು 
| ಸನ್ನ ಧಾರ್ಮಿಕ ಅಭಿಪ್ರಾಯಗಳೀನೆಂಬುದನ್ನು ಕೇಳಿದರು. ನಾನು ಹೀಗೆ 


೧೯೨ ಗಾಂಧೀ ಗ್ರಂಥಮಾಲೆ 


ಹೇಳಿದೆನು : “ನಾನು ಜನ್ಮದಿಂದ ಹಿಂದೂ, ಆದರೆ ನನಗೆ ಹಿಂದೂ ಧರ್ಮದ 
ವಿಷಯ ಹೆಚ್ಚಾಗಿ ತಿಳಿಯದು. ಇತರ ಧರ್ಮಗಳ ವಿಷಯ ತಿಳದಿರುವುದು 
ಇನ್ನೂ ಕಡಿಮೆ. ಧರ್ಮದ ವಿಷಯದಲ್ಲಿ ನನ ಒಲುವೇನು? ನನ್ನ ನಂಬಿಕೆ 
ಯೇನು? ಏನನ್ನು ನಂಬಬೇಕು ಒಂದೂ ನನಗೆ ತಿಳಿಯದು. ನನ್ನ ದರ್ಮ 
ನನ್ನೂ ಸಾಧ್ಯವಾದ ಮಟ್ಟಿಗೆ ಇತರ ಧರ್ಮಗಳನ್ನೂ ಕುರಿತು ಎಚ್ಚರಿಕೆಯಿಂದ 
ಅಧ್ಯಯನ ಮಾಡಬೇಕೆಂಬುದು ನನ್ನ ಉದ್ದೇಶ.” 


ಇದನ್ನೆಲ್ಲ ಕೇಳಿ ಬೇಕರರಿಗೆ ಸಂಶೋಷವಾಯಿತು. ಅವರು ಹೀಗೆ 
ಹೇಳಿದರು ; “ದಕ್ಷಿಣ ಆಫಿ ಕಾ ಜನರಲ್‌ ಮಿಸನ್ಸಿನ ಡೈರಕ್ಟ್ರರುಗಳ ಪೈಕಿ 
ನಾನೊಬ್ಬ. ನಾನು ನನ್ಸ್ನ ಸ್ವಂತ ವೆಚ್ಚದಿಂದ ಒಂದು ಚರ್ಚ್‌ ಕಟ್ಟಿದ್ದೇನೆ. 
ಅಲ್ಲಿ ಕ್ಲಿಪ್ತವಾಗಿ ಧರ್ಮಬೋಧನೆಯನ್ನು ಮಾಡುತ್ತೇನೆ. ನನ್ನಲ್ಲಿ 
ವರ್ಣದ್ವೇಷವಿಲ್ಲ.. ನನ್ನ್ನ ಸಹೋಮ್ಯೋಗಿಗಳೂ ಕೆಲವರು ಇದ್ದಾರೆ. 
ನಾನೆಲ್ಲ ಪ್ರತಿದಿನವೂ ಮಧ್ಯಾಹ್ನ ಒಂದು ಗಂಟಿಗೆ ಒಬ್ಬಾಗಿ ಸೇರಿ ಆತ್ಮ 
ಶಾಂತಿಯನ್ನೂ ಬೆಳಕನ್ನೂ ಕರುಣಿಸಬೇಕೆಂದು ಕೆಲವು ನಿನಿ:ಷ್ರ ದೇವನನ್ನು 
ಪ್ರಾರ್ಥನೆ ಮಾಡುತ್ತೇವೆ. ನೀವೂ ಅಲ್ಲಿ ಬಂದು ನಮ್ಮ ಜತೆ ಸೇರಿದರೆ ನನಗೆ 
ಸಂತೋಷ. ನಿಮ್ಮನ್ನು ನನ್ನ್ನ ಸಹೋದ್ಯೋಗಿಗಳಿಗೆ ಪರಿಚಯ ಮಾಡಿಸು 
ತ್ತೇನೆ. ನಿಮ್ಮೊಡನೆ ಸೇರಲು ಅವರಿಗೆ ಸಂತೋಷವಾಗುವುದು. ಅವರ 
ಸಹವಾಸ ನಿಮಗೂ ಇಷ್ಟವಾಗುವುದರಲ್ಲಿ ಸಂದೇಹವಿಲ್ಲ. ನಾನು ನಿಮಗೆ 
ಓದಲು ಕೆಲವು ಧಾರ್ಮಿಕ ಗ್ರಂಥಗಳನ್ನೂ ಕೊಡುತ್ತೀನೆ. ಆನರೆ ಗ್ರಂಫ 
ಗಳಲ್ಲೆಲ್ಲ ಗ್ರಂಥರತ್ನ್ನ ಪವಿತ್ರ ಬೈಬಲ್‌. ಅದನ್ನು ನೀವು ಓದಬೇಕೆಂದು 
ನಾನು ಒತ್ತಿ, ಒತ್ತಿ ಹೇಳುತ್ತೇನೆ.” 

ನಾನು ಬೇಕರ್‌ರನರನ್ನು ವಂದಿಸಿ, ಸಾಧ್ಯವಾದಷ್ಟು ತಪ್ಪದೆ ಕ್ಲ ಪ್ಮವಾಗಿ 
ಒಂದು ಗಂಟಿಯ ಪ್ರಾರ್ಥನಾ ಸಜೆಗೆ ಹೋಗಲು ಒಪ್ಪಿಕೊಂಡೆನು. 

“ಹಾಗಾದರೆ ನಾಳೆ ಇಲ್ಲ ಒಂದು ಗಂಟಿಗೆ ನೀವು ಬರುವುದನ್ನು ನಾನು 
ಕಾಯುತ್ತಿರುತ್ತೇನೆ. ಇಬ್ಬರೂ ಒಟ್ಟಿಗೆ ಪ್ರಾರ್ಥನೆಗೆ ಹೋಗೋಣ”? ಎಂಬು 
ದಾಗಿ ಹೇಳಿ ಅವರು ನನ್ನಿಂದ ಬೀಳ್ಕೊಂಡರು. 


ಹೆಚ್ಚು ವಿಚಾರ ಮಾಡಲು ನನಗೆ ಅವಕಾತ ದೊರೆತಿರಲಿಲ್ಲ. 


ಆತ್ಮಕಥೆ ೧೯೩ 


ನಾನು ಮಿ. ಜಾನ್‌ಸನ್‌ರ ಹೋಟಿಲಿಗೆ ಹೋಗಿ ಅವರಿಗೆ ಕೊಡ 
ಬೇಕಾದ ಹಣವನ್ನು ಕೊಟ್ಟು ನನ್ನ ಸಾಮಾನುಗಳ ನ್ನು ನನ್ನ್ನ ವಸತಿಗೆ ತಂದು 
ಹಾಕಿಕೊಂಡು, ಊಟವನ್ನು, ಪೂರೈಸಿವನು. ಮನೆಯ ಯಜಮಾನತಿ 
ಒಳ್ಳೆಯ ಹೆಂಗಸು. ನನಗಾಗಿ ಆಕೆ ಶಾಕಾಹಾರ ಭೋ "ಜನವನ್ನು ಏರ್ಪಡಿಸಿ 
ದ್ಹಳು. ನಾನು ಆ ಸಂಸಾರಕ್ಕೆ ಹೊಂದಿಕೊಳ ಲು ನನಗೆ ಹೆಚ್ಚು ಕಾಲ 
ಬಡಿಯಲಿಲ್ಲ. 


ಆನಂತರ, ದಾದಾ ಅಬ್ದುಲ್ಲಾರವರು ತಮ್ಮ ಸ್ನೇಹಿತನಿಗಾಗಿ ಕೊಟ್ಟಿ ದ್ದ 
ಸತ್ರವನ್ನು ತೆಗೆದುಕೊಂಡು ಅವರನ್ನು ನೋಡಲು ಹೋದೆನು. ದಕ್ಷಿಣ 
ಆನಿ ಕಾದಲ್ಲಿ ಭಾರತೀಯರ ಕಷ ಗಳನ್ನು ಕುರಿತು ಅವರಿಂದ ನನಗೆ ಇನ್ನೂ 
ಅನೇಕ ವಿಷಯಗಳು ತಿಳಿದುವು. “ಖಿ ತಮ್ಮ ಮನೆಯಲ್ಲಿಯೇ ಇರಜೇಕೆಂದು 
ಅವರು ಬಹಳ ಒತ್ತಾಯ ಮಾಡಿದರು. ತಾ ಅವರನ್ನು ವಂದಿಸಿ ಆಗಲೇ 
ಬೇರೆ ಏರ್ನೂಡು ಮಾಡಿಕೊಂಡಿರುವುದಾಗಿ ತಿಳಿಸಿದನು. ನನಗೆ ಏನಾದರೂ 
ಬೇಕಾದರೆ ಅವರನ್ನು ಕೇಳಲು ಸಂಕೋಚನಡಬಾರಜೆಂದು ಅವರು ಆಗ್ರಹ 
ಪೂರ್ವಕವಾಗಿ ಹೇಳಿದೆರು. ಸ 


ಈ ವೇಳೆಗೆ ಕತ್ತಲೆಯಾಯಿತು. ಮನೆಗೆ ಹಿಂದಿರುಗಿ ಊಟಿ ಮುಗಿಸಿ 
ನನ್ನ ಕೊಠಡಿಯಲ್ಲಿ ಹೋಗಿ ಯೋಚಿಸುತ್ತಾ ಮಲಗಿಕೊಂಡಿನು. ನಾನು 
ಸದ್ಯದೆಲ್ಲಿಯೇ ಮಾಡಬೇಕಾದ ಕೆಲಸ ಯಾವುದೂ ಇರಲಿಲ್ಲ. ಆ ವಿಚಾರ 
ನನ್ನು ಅಬ್ದುಲ್ಲಾ ಸೇಶರಿಗೆ ಬರೆದು ತಿಳಿಸಿದೆ. “ಬೀರೆರಗೆ ನನ್ನಲ್ಲಿ 
ಇಷ್ಟೊಂದು ಮಿತ ತೈವುಂಬಾಗಿರುವುದರೆ ಅರ್ಥವೇನು? ಆವರ ಜತೆಯ 
ಸನಾ ಸಹೋದ್ಲೋಗಿಗಳಿದ ನನಗೆ ದೊರೆಯುವ ಲಾಭವೇನು? 
ಕೈಸ್ತ ಧರ್ಮವನ್ನು ನಾನು ಎಷ್ಟರ ಮಟ್ಟಿಗೆ ಅಭ್ಯಾಸ ಸ ಮಾಡಬಹುದು? 
ಹಿಂದೂ ಧರ್ಮವನ್ನು ಕುರಿತ ಪುಸ್ತಕಗಳು ನನಿಗೆ ಸಿಕು ವುದು ಹೇಗೆ? ನನ್ನ 
ಸ್ವಂತ ಧರ್ಮವನ್ನು “ಡಿನಾಗಿ dacs ಜ್‌ ಜೌ ಸ ಸ ಧರ್ಮವನ್ನು. 
ಸರಿಯಾಗಿ ಕಿಂದುಕೊಳ್ಳಲು ಸಾಧ್ಯವೆ? ಎಂದೆಲ್ಲ ಯೋಚಸಿ ಕೊನೆಗೆ ಒಂದೇ 
ತೀರ್ಮಾನಕ್ಕೆ ಬಂದೆನು. ನಾನು ನಿಷ್ಪಕ್ಷಪಾತವಾಗಿ ಎಲ್ಲದರ ವ್ಯಾಸಂಗನನತ್ಸಿ 
TN ಅನಂತರ ಬೇಕರರ ಗುಂಪಿನೊಂದಿಗೆ ಪರಮಾತ್ಮನ ಪ್ರೇರಣೆ 


೧೯೪ ಗಾಂಧೀ ಗ್ರಂಥಮಾಲೆ 


ಯಂತೆ ನಡೆಯಬೇಕು. ನನ್ನ ಧರ್ಮವನ್ನು ಪೂರ್ಣವಾಗಿ ಅಧ್ಯಯನ 
ಮಾಡಿ ತಿಳಿದುಕೊಂಡಲ್ಪದೆ ಮತ್ತೊಂದು ಧರ್ಮವನ್ನು ಆಲಿಂಗನಿ ಮಾತಿ 
ಕೊಳ್ಳುವ ವಿಷಯವನ್ನು ಯೋಚಿಸಕೂಡದು. 


ಹೀಗೆ ವಿಚಾರ ಮಾಡುತ್ತಾ ನಾನು ನಿದ್ರೆ ಹೋದೆನು. 


೧೧ 
ಕ್ರೈಸ್ತಮತ ಸಂಪರ್ಕಗಳು 


ಮರುದಿನ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಶ್ರೀ ಬೇಕಂ”ರವರ 
ಪ್ರಾರ್ಥನಾ ಸಭೆಗೆ ಹೋದೆನು. ಅಲ್ಲಿ ನನಗೆ ಮಿಸ್‌ ಹ್ಯಾರಿಸ್‌, ಮಿಸ್‌ 
ಗ್ಯಾಬ್‌, ಮಿಸ್ಟರ್‌ ಕೋಟ್‌ ಮತ್ತು ಇತರರ ಪರಿಚಯವಃಯಿತು. 
ಪ್ರಾರ್ಥನೆಗಾಗಿ ಎಲ್ಲರೂ ಮಂಡಿಯೂರಿ ಕುಳಿತರು. ನಾನೂ ಹಾಗೆಯ್ಕೆ 
ಮಾಡಿದೆನು. ಆ ಪ್ರಾರ್ಥನೆಗಳು, ಪ್ರತಿಯೊಬ್ಬರೂ ತಮ್ಮ ತಮ್ಮ ಬಯಕೆ 
ಗಳು ಈಡೇರಲೆಂದು ಭಗವಂತನನ್ನು ಕೇಳಕೊಳ್ಳುವುದಾಗಿದ್ದವು. “ಈ ದಿನ 
ವನ್ನು ಶಾಂತವಾಗಿ ಕಳೆಯೋಣ. ದೇವರೇ ನಮ್ಮ ಕೃದೆಯದ ಬಾಗಿಲು 
ನಿನಗಾಗಿ ಕೆರೆಯಲಿ” ಎಂಬುದೇ ನಿತ್ಯದ ವಾಡಿಕೆಯ ಪ್ರಾರ್ಥನೆ ಯಾಗಿದ್ದಿ ತು. 
| ನಾನು ಹೋದ ಮೇಲೆ ನನ್ನ ಕ್ಷೇಮಕ್ಕಾಗಿಯೂ ಒಂದು ಪ್ರಾರ್ಥನೆ 
ಯನ್ನು ಸೇರಿಸಿಕೊಂಡರು. *ಬೇವರೇ ನಮ್ಮೊ.ದಿಗೆ ಬಂದು ಸೇರಿರುವ 
ಈ ಹೂಸ ತಮ್ಮನಿಗೆ ದಾರಿಯನ್ನು ತೋರಿಸು. ನಮಗೆ ಕರುಣಿಸಿರುವ 
ಶಾಂತಿಯನ್ನು ಅವನಿಗೂ ಕರುಣಿಸು. ನಮ್ಮನ್ನು ಸಂರಕ್ಷಿಸಿರುವ ಕ್ರಿಸ್ತ 
ಪ್ರಭುವು ಈತನನ್ನೂ ಸಂರಕ್ಷಿಸಲಿ, ನಾವು ಏಸುವಿನ ೫ ಸರಿನಲ್ಲಿ ಇವೆಲ್ಲ 
ನನ್ನೂ ಬೇಡುತ್ತೇವೆ” ಸಭೆಯಲ್ಲಿ ಕೀರ್ತನೆ ಭಜನೆ ಹಾಡು ಮುಂತಾದುವು 
ಇನೂ ಇರಲಿಲ್ಲ. ಪ್ರತಿದಿನವೂ ಬೇರೆ ಬೇರೆ ವಿಶೇಷವಾಗಿ ೬ ಇದರೊಂದನ್ನು 
ಬೇಡಿಕೊಂಡನಂತರ ಅದು ಮಧ್ಯಾಕ್ಮ್‌ ಊಟದ ಸಮಯವಾದಂದರಿಂದ್ಯ 


ಊಟಕ್ಕೆ ಹೋಗುತ್ತಿದ್ದೆವು, ಪ್ರಾರ್ಥನೆ, ಐದು ಫಿವಿಸಿಷಗಳಿಗಿಂತ ಹೆಚ್ಚು 
ಕಾಲವನ್ನು ಹಿಡಿಯುತ್ತಿರಲಿಲ್ಲ, 


ಆ ತ್ಮಕ ಥೆ ೧೯೫ 


ಮಿಸಸ್‌ ಹ್ಯಾರಿಸ್‌ ಮತ್ತು ಗ್ಯಾಬ್‌, ಇಬ್ಬರೂ ವಯಸ್ಸಾದ 
ಅವಿವಾಹಿತ ಮಸಿಳೆಯರಾಗಿದ್ದರು. ಮಿ. ಕೋಟ್ಸ್‌ ಕ್ಷೇಕರ್‌ ಗುಂಪಿಗೆ 
ಸೇರಿದವರು (ಕ್ರಿಸ್ತಮತದೆ ಒಂದು ಒಳ ಪಂಗಡ). ಆ ಇಬ್ಬರು ಮಹಿಳೆ 
ಯರೂ ಒಟ್ಟಿಗೆ ವಾಸಿಸುತ್ತಿದ್ದರು. ನಾನು ಪ್ರತಿ ಭಾನುವಾರವೂ ನಾಲು 
ಗಂಟಿಗೆ ಚಹಾಸಾನಕ್ಕೆ ಅವರ ಮನೆಗೆ ಹೋಗಬೇಕೆಂದು ಅವರು ನನಗೆ 
ಅಹ್ವಾನ ಕೊಟ್ಟರು. 

ಪ್ರತಿ ಭಾನುವಾರವೂ ನಾನು ಕೋಟ್‌ ರನ್ನು ಸಂಧಿಸಿದಾಗ ಆವರಿಗೆ 
ನಾನು ನನ್ನೆ ವಾರದ ಧಾರ್ನಿಕ ದಿನಚರಿಯನ್ನು ಕೊತುತ್ತಿದ್ದೆನು, ನಾನ: 
ಓದಿದ ಗ್ರಂಥಗಳು ಅವುಗಳಿಂದ ನನ್ನ ಮೇಲೆ ಉಂಟಾದ ಪರಿಣಾಮ ಇವು 
ಗಳನ್ನು ಕುರಿತು ನಾವು ಚರ್ಚಿಸುತ್ತಿದ್ದೆವು. ಆ ಇಬ್ಬರು ಮಹಿಳೆಯರೂ 
ತಮ್ಮ ಆನಂದದ ಅನುಭನಗಳನ್ನೂ ತಾವು ಪಡೆದ ಶಾಂತಿಯನ್ನೂ ಕುರಿತು 
ಮಾತನಾಡುತ್ತಿದ್ದರು. 

ಮಿ. ಕೋಬ್ಸ್‌ರು ಸರಳ ಹೃದೆಯದ ಯುನಕರೂ ದೈಢಮನಸ್ಸುಳ 
ವರೂ, ಆಗಿದ್ದರು. ನಾನು ನಿತ್ಯ ಒಟ್ಟಾಗಿ ತಿರುಗಾಡಲು ಹೋಗುತ್ತಿದ್ದೆವು. 
ಅವರು ಇತರ ಕೈ ಸ ಮಿತ್ರರ ಬಳಿಗೂ ನನ್ನನ್ನು ಕೆರೆದುಕೊಂಡು ಹೋಗು 
ತ್ತಿದ್ದರು. 

ನಮ್ಮ ಮಿತ್ರತ್ವ ಹೆಚ್ಚಾಗಿ ಬೆಳೆದಂತೆ, ಅವರು ತಮಗೆ ಒಪ್ಪಿಗೆ 
ಯಾದ ಪುಸ್ತಕಗಳನ್ನೇ ನನಗೆ ಕೊಡಲಾರಂಭಿಸಿದರು. ನನ್ನ ಬೀರು ಅವು 
ಗಳಿಂದಲೇ ತುಂಬಿದ್ದಿ ತು. ಅವರು ನನ್ನ್ನ ೬ಮೇಲೆ ಪುಸ್ತಕದ ಹೊರೆಯನ್ನೆ ೇ 
ಹೊರಿಸಿದರೆನ್ನ ಬಹುದು. ನಾನು ಅವುಗಳನ್ನೆಲ್ಲ ಓದಲು ಶ್ರಜ್ಞಿಯೊಡನೆ 
ಒಪ್ಪಿ ದನು. ಓದಿದಂತೆಲ್ಲ ಅವರೊಡನೆ ಅವುಗಳ ವಿಷಯವನ್ನು ಚರ್ಚಿಸು 
ತ್ತಲೂ ಇದ್ದೆ ನು. 

೧೮೯೩ರಲ್ಲಿ ನಾನು ಅಂತಹ ಅನೇಕ ಪುಸ್ತಕಗಳನ್ನು ಓದಿದೆನು. 
ಅವುಗಳ ಹೆಸರೆಲ್ಲ ನನಗೆ ಜ್ಞಾ ಪಕವಿಲ್ಲ. ಆದರೆ ಅವುಗಳಲ್ಲಿ ಸಿಟಿ ಟಿಂಪಲಿನ 
(ದೇವಸ್ಥಾನ) ಪಾರೈರರ ವ್ಯಾಖ್ಯಾನ, ಬಿಯರ್‌ ಸನ್‌ರವರ “ಮೆನಿ ಇನ್‌ 
ಫಾಲಿಯಬಲ್‌ ಪ್ರೂಪ್ಸ್‌ (ಸ ಸೈತೇಸಿದ್ಧ ಸಿದ್ಧಾಂತ) ಮತ್ತು ಬಟ್ಲರ್‌ರವರ 
ಅನಾಲಜಿ (ಸಾಮ್ಯ) ಮುಂತಾದ ಪುಸ್ತ ಕಗಳಿದ್ದ ವು. ಆ ಪುಸ್ತಕಗಳ 


೧೯೬ ಗಾಂಧೀ ಗ್ರಂಥಮಾಲೆ 


ಕೆಲವು ಭಾಗಗಳು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವುಗಳಲ್ಲಿ ಕೆಲವು 
ವಿಷಯಗಳು ನನಗೆ ಇಷ್ಟೆ ವಾದವು ; ಕೆಲವು 'ಆಗಲಿಲ್ಲ. ಮೆನಿ ಇನ್‌ 
ಫಾಲಿಯಬಲ್‌ ಪ್ರೂಪ್ಸ್‌ ಎಂಬ ಗ್ರಂಥ ಅದು ಲೇಖಕರು ಅರ್ಥಮಾಡಿ 
ಕೊಂಡಿದ್ದ ಬೈಬಲ್‌ a ಸಮರ್ಥನೆಯಾಗಿದ್ದಿತು. ನನ್ನ ಮೇಲೆ 
ಆ ಗ್ರಂಥದ ಪರಿಣಾಮವೇನೂ ಆಗಲಿಲ್ಲ. ಪಾರೈರ್‌ರವರೆ ವ್ಯಾಖ್ಶಾ ವ್ಯ 
ಸೀತಿ ವರ್ಧಕವಾಗಿದ್ದು ದಾದರೂ, ಪ್ರಚಲಿತ ಕ್ರ ಸ್ತ ಧರ್ಮದಲ್ಲಿ ನಂಬಿಕೆ 
ಯಿಲ್ಲದವರಿಗೆ ಅದರಿಂದ ಲಾಭವಾಗುತ್ತಿ ರಲಿಲ್ಲ. ವಟ ಂಕವರ ಅನಾಲಜಿ 
ಗಂಭೀರವಾದ ಮತ್ತು ಕ್ಲಿಸ್ಟವಾದ ಗ್ರಂಥವಾಗಿ “ನಗೆ ತೋರಿತು. 
ಅದನ್ನು ನಾನು ಕ ಅರ್ಥಮಾಡಿಕೊಳ್ಳಿ ಲು ಾಲ್ಫೈೈದು ಬಾರಿ 
ಯಾದೆರೂ ಓದಬೇಕಾಗಿದ್ದಿತು. ದೇವರು ಇದ್ದಾನೆ ಎಂಬುದನ್ನು ಸಾಧಿ 
ಸುವುದಕ್ಕಾಗಿ ಅದರಲ್ಲಿ ಮಂಡಿಸಿದ್ದ ವಾದಗಳು ನನ್ನ ಮಟ್ಟಿಗೆ 'ಅಕಗತೇ 
ವಾಗಿದ್ದುವು. ಏಕೆಂದರೆ ನನ್ನ ನ ನಾಸ್ತಿಕತೆ ಆವೆ ನೇತಿ ಗಲೇ ಕಳೆದು 
ಹೋಗಿದ್ದಿತು. ಆದರೆ “ಏಸುವೆ ಬ್ಬ ನೇ ಜೀವರ ಅವತಾರ, ಮನುಷ್ಯನಿಗೂ 
ದೇವರಿಗೂ ನಡುವೆ ಅವನೇ ರಾಯಭಾರಿ ; ಅವನೊಬ್ಬನನ್ನು ಮರೆ 
ಹೋಗುವುದರಿಂದ ಮಾತ್ರವೇ ಭಗವಂತನ ಕರುಣೆ ಸಾಧ್ಯ? ಎಂಬ ವಾದ 
ನನ್ನ್ನ ಮನಸ್ಸಿಗೆ ಹಿಡಿಸಲಿಲ್ಲ. 

ಆದರೆ ಮಿ. ಕೋಟ್ಸಿರು ಸೋಲನ್ನು ಸುಲಭವಾಗಿ ಒಪ್ಪುವವ 
ರಾಗಿರಲಿಲ್ಲ. ನನ್ನಲ್ಲಿ ಅವರ "ವಿಶ್ವಾಸ ಅಧಿಕವಾಗಿದ್ದಿತು. ನನ್ನ ಕಕ್ತಿ ನಲ್ಲಿದ್ದ 
ವೈಷ್ಣವ ಚಿನ್ಹೆ ಯಾಕ ತುಳಸೀ ವೈಹಿಯ ಹಾರವನ್ನು ಅವರು ನೋಡಿ 
ದೆರು. ಅದೊಂದು ಮೂಢ ನಂಬಿಕೆ ಎಂದು ಅವರಿಗೆ ಭಾನಿವಾಗಿ ಅದರಿಂದೆ 
ನೋವಾಯಿತು. “ನಿಮ್ಮ ಂತಹನರಿಗೆ ಇಂತಹ ಮೂಢ ನಂಬಿಕೆ ತರವಲ್ಲ. 
ಎಲ್ಲಿ ಅದನ್ನು ಕಿತ್ತು ಎಸೆಯುತೆ ಕ್ರೇನೆ” ಎಂದರು. 

“ಬೇಡ. 'ಅದಾಗದ್ಳು “ಆತಿ ನಮ್ಮ ತಾಯಿ ಕೊಟ್ಟಿ ರುವ ಒಂದು 
ಪವಿತ್ರ ವಸ್ತು” ಎಂದನು. 

“ಆದರೆ ನಿಮಗೆ ಆದರಲ್ಲಿ ನಂಬಿಕೆಯಿದೆಯೇ ?” 

“ನನಗೆ ಇದರ ಗೂಢಾರ್ಥ ತಿಳಿಯದು. ಇದನ್ನು ಧರಿಸದಿದ್ದಲ್ಲಿ 


ನನಗೇನಾದರೂ ಅಪಾಯ ಸಂಭವಿಸುವುದೆಂದು ನಾನು ಭಾವಿಸುವುದಿಲ್ಲ. 


ಆತ್ಮಕಥೆ ೧೯೭ 


ಆದರೆ ನನ್ನ ಸ್ಲೇಮವನ್ನು ಸಾಧಿಸುವುದೆಂಬ ನಂಬಿಕೆಯಿಂದಲೂ ಪ್ರೇಮ 
ದಿಂದಲೂ ನಮ್ಮ ತಾಯಿ ನನ್ನ ಕುತ್ತಿಗೆಗೆ ನೇತುಹಾಕಿದೆ ಈ ಹಾರವನ್ನು 
ನಾನು ಸರಿಯಾದ ಕಾರಣವಿಲ್ಲದೆ ತೆಗೆದು ಹಾಕಲಾರೆ. ಕಾಲ ಕಳೆದಂತೆ ಅದು 
ಜೀರ್ಣವಾಗಿ ತನ್ನನ್ನ ಕೈ ತಾನು ಬಿದ್ದು ಹೋದರೆ ಇನ್ನೊಂದು ಹೊಸದನ್ನು 
ಮಾಡಿಸಿ ಹಾಕಿಕೊಳ್ಳ ಲು ನಾನು ಬಯಸುವುದಿಲ್ಲ. ಆದರೆ ಈ ತುಳಸೀ 
ಮಣಿಯನ್ನು ಕಿತ್ತು ಹಾಕಲಾಗುವುದಿಲ್ಲ. ಆ | 

ಮಿ. ಕೋ ಟ್ರರಿಗೆ ನನ್ನ ಧರ್ಮದಲ್ಲಿ ಆದರನಿಲ್ಲಡುದರಿಂದೆ ನನ್ನ ವಾದ 
ಅವರಿಗೆ ಒಪ್ಪಿಗೆಯಾಗಲಿಲ್ಲ. ಅಜ್ಞಾನ ಕೂಸದಿಂದ ನನ್ನನ್ನು ಉದ್ದೆ ರಿಸುವ 
ಕಾಲಕ್ಕಾಗಿ ಅವರು ನಿರೀಕ್ಷಿಸುತ್ತಿದ್ದರು. ಇತರ ಧರ್ಮಗಳಲ್ಲಿ ಸ್ವಲ್ಪ ಸತ್ಯ 
ಇದ್ದರೂ ಇರಬಹುದು. : ಅದರಿಂಜೀನಾಯಿತು? ಕ್ರೈಸ್ತ ಧರ್ಮವೇ ಸತ್ಯದ 
ಪ್ರ ತೀಕ. ಅದನ್ನು ಅಂಗೀಕರಿಸದವರಿಗೆ ಮುಕ್ತಿ ಯಿಲ್ಲ. ಏಸುವಿನ ಮಧ್ಯಸ್ಥಿಕೆ 

ಯಿಲ್ಲದೆವರು ಪಾಪಗಳನ್ನು ತೊಳೆದುಕೊಳ " ಲಾಗುವುದಿಲ್ಲ. ಇವಿಲ್ಲದ ಎಲ್ಲ 
ಪ್ರುಃ ಗನ ವ್ಯರ್ಥ ಎಂಬುನನ್ನು” ನನಗೆ ಮನದಟ್ಟು ಮಾಡಲು 
ಅವರು ಅಸಪೇಕ್ಷಿಸುತ್ತಿ ದ್ದೆ ರು. 

ನನಗೆ ಅನೇಕ ಪ್ರಸ್ತಕಗಳ ಪರಿಚಯ ಮಾಡಿಸಿದಂತೆ ಅವರು, ತಮ್ಮ 
ಗಣನೆಯಲ್ಲಿ ನಿಷ್ಕಾವಂತ `ಸ ರೆನಿಸಿಕೊಂಡ ಅನೇಕ ಮಿತ್ರರ ಪರಿಚಯವನ್ನೂ 
ಮಾಡಿಸಿದರು. ಇಂತಹ ಒಂದು ಪರಿಚಯ್ಯ ಕ್ತ ಧರ್ಮೆದ ಒಂದು ಬಳ 
ಪಂಗಡವಾದ ಪ್ಲಿಮತ ಬ್ರದರ್‌ ೃ ಗುಂಪಿಗೆ ಸೇರಿದ ಒಂದು ಸಂಸಾರದೊಡನೆ 
ಆಯಿತು. 

ಮಿ. ಕೋಟ್ಸ್‌ ರು ಪರಿಚಯ ಮಾಡಿಕೊಟ್ಟವರಲ್ಲಿ ಅನೇಕರು ಒಳ್ಳೆ 
ಯವರಾಗಿದ್ದರು. “ತ್ವ ರನಲ್ಲಿ ಭಯಭಕ್ತಿ ಯುಳ್ಳ ವರಾಗಿದ್ದ ರು... ಆದರೆ 
ವ್ಲಿಮತ್‌ ಬ್ರದರ್‌ ಸಂಸಾರದೊಡನೆ ನನ್ನ್ನ ಪರಿಚಯವಾದಾಗ ಅವರಲ್ಲಿ 
ಒಬ್ಬ ನನ್ನ ಮುಂಜಿ ಒಂದು ವಾದವನ್ನು ಒಡ್ಡಿದ. ಆ ವಾದಕ್ಕೆ ನಾನು 
ಸಿದ್ಧನಾಗಿರಲಿಲ್ಲ. 
.. “ನಮ್ಮ ಧರ್ಮದ ಸ್ವಾರಸ್ಯ ನಿಮಗೆ ತಿಳಿಯುವುದಿಲ್ಲ. ನೀವು 
p ಹೇಳುವುದನ್ನು ಕೇಳಿದರೆ ನೀವು ಯಾವಾಗಲೂ ನಿಮ್ಮ ತಪು ಎಗೆಳನ್ನು 


೧೯೮ ಗಾಂಧೀ ಗ್ರಂಥಮಾಲೆ 


ಕುರಿತು ಯೋಚಿಸುತ್ತಿರುವಿರೆಂದೊ ಅವುಗಳನ್ನು ತಿದ್ದಿಕೊಳ್ಳುತ್ತಲೂ 
ಪಶಾತ್ತಾಸ ಪಡುತ್ಮಲೂ ಇರುವಿರೆಂದೂ ತೋರುತ್ತದೆ. ಈ ಅವಿರತ 
ಕರ್ಮ ಚಕ್ರದಿಂದ ನಿಮಗೆ ಮುಕ್ತಿ ಡೊರೆಯುವುಜಿಂತು ? ನಿಮಗೆ 
ಎಂದಿಗೂ ಶಾಂತಿ ದೊರೆಯುವುದಿಲ್ಲ. ನಾವೆಲ್ಲ ಪಾಪಿಗಳು ಎಂದು ನೀವು 
ಒಪ್ಪುತ್ತೀರಿ. ಈಗ ನಮ್ಮ ನಂಬಿಕೆಯ ಪರಿಪೂರ್ಣತೆಯನ್ನು ನೋಡಿ 
ತಿದ್ದಿಕೊಳ್ಳುವುದು, ಪ್ರಾಯಶ್ಚಿತ್ತ ಇವುಗಳಿಗಾಗಿ ನಾವು ಮಾಡುವ 
ಪ್ರಯತ್ತ ವ್ಯರ್ಥ. ಆದರೂ ನಮಗೆ ಮುಕ್ತಿ ಬೇಕು. ನಾವು ಪಾಪದ 
ಹೊರೆಯನ್ನು ಸಹಿಸುವುದಾಡದರೂ ಎಂತು? ಅದನ್ನು ಏಸುನಿನ ಮೇಲೆ 
ಹಾಕುವುದೊಂದೇ ಸಾಧ್ಯ. ಅತನೊಬ್ಬ ಮಾತ್ರ ಜೀವರ ಪಾಪರೆಹಿತೆ 
ಪುತ್ರ. ಏಸುಮೇ ಹೇಳಿದ್ದಾನೆ: “ಸನ್ನ ನ್ನ್ನ ನಂಬಿದವರು ಅಮೃ ತತ ವನ್ನು 
ಹೊಂದುತ್ತಾರೆ ಎಂದು. ಅದು ಜೀವರ ಅಪಾರ ಕರುಣ ವಸುವಿನ 
ಪ್ರಾಯಶ್ಚಿತ್ತವನ್ನು ನಾವು ನಂಬುವುದರಿಂದ, ನಮ್ಮ ಪಾಸಗಳು ನಮ್ಮನ್ನು 
ಬಂಧಿಸುವುದಿಲ್ಲ. ಪಾಪವನ್ನು ನಾವು ಮಾಡಿಯೇ ಮಾಡುತ್ತೇವೆ. ಪಾಪ 
ರಹಿತರಾಗಿ ಈ ಜಗತ್ತಿನಲ್ಲಿ ಬದುಕುವುದು ಸಾಧ್ಯವಿಲ್ಲ. ಆದುದರಿಂದಲೇ 
ಇಷ Re ಅನುಭವಿಸಿ ಮನುಷ್ಯ ಪ್ರಪಂಚದ ಪಾಪಕ್ಕೆಲ್ಲ 

ತ್ತ ಮಾಡಿಕೊಂಡನು. ಆದುದರಿಂದೆ ಏಸುವಿನ ಮಹಾ ಬಲಿದಾನ 
ತ pe ವವರು ಮಾತ್ರನೇ ಶಾಶ್ವತ ಶಾಂತಿಯನ್ನು ಹೊಂದಬಲ್ಲರು. 
ಯೋಚಿಸಿ ತೋಡಿ: ನಮ್ಮದು A ಅಶಾಂತ ನೀವ, ನಮ್ಮದು 
ಎಂತಹ ಶಾಂತಿಯ ವರ?” 

ಆ ವಾದ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ನಾನು ನಮ್ರನಾಗಿ ಹೀಗೆ 
ಹೇಳಿದೆ : 

"ಎಲ್ಲ ಕ್ಲೈಸ್ತ ರೂ ಮನ್ನಣೆ ಈಯುವ ಕೆ ಸ ಸ್ತ ಧರ್ಮ ಇದೇ ಆದರೆ 
ನಾನು ಅದನ್ನು ಅಂಗೀ ಕರಿಸಲಾಕೆ. ನನ್ನ ಪಾಪದ ಪರಿಣಾಮವನ್ನು 
ತಪ್ಪಿಸಿಕೊಳ್ಳುಲು ಇಷ್ಟಪಡುವುದಿಲ್ಲ. ನಾನು ಬಯಸುವುದು. ಪಾಪ 
ದಿಂದಲೇ ಬಿಡುಗಡೆ ; ಪಾಸಕಾರ್ಯದಿಂದ್ಕ ಪಾಪಪ್ರವ ತ್ಲಿಯಿಂದ 
ಬಿಡುಗಜಿ. ಆ ಗುರಿ ಸಾಧಿತವಾಗುವವರೆಗೆ ಅಶಾಂತನಾಗಿರುವುದೇ ನನಗೆ 
ತಕ, 

೪ 


ಆತ್ಮಕಥೆ ೧೯೯ 


ಇದಕ್ಕೆ ಪ್ಲಿಮತ್‌ ಬ್ರದರ್ಸ್‌ ಮಿತ್ರ ಮತ್ತೆ ಹೀಗೆ ಹೇಳಿದ : “ನನ್ನ್ನ 
ಮಾತನ್ನು ಕೇಳಿ, ನಿಶ್ರ ಯವಾಗಿ ಹೇಳುತ್ತೇನೆ. ನಿಮ್ಮ ಪ ಪ್ರಯತ್ನ 
ತಿಪ್ಟ್ರಯೋಜನ. ನನ್ನ್ನ ಮಾತನ್ನು ನಿಧಾನವಾಗಿ ಆಲೋಚಿಸಿ. ನೋಡಿ? 


ಆ ಮಿತ್ರ ತನ್ನ ಮಾತಿಗೆ ಅನುಸಾರವಾಗಿಯೇ ನಡೆದನು. ತಿಳಿದೂ 
ತಿಳಿದೂ ಅಕೃತ್ಯವನ್ನು ಮಾಡಿದನು. ಆ ಅಕೃತ್ಯದ ಯೋಚನೆಯಿಂದ ತನ್ನ 
ಶಾಂತಿ ನಾಶವಾಗಲಿಲ್ಲವೆಂಬುದನ್ನೂ ನನಸಿನ. 


ಆದರೆ ಈ ಮಿತ್ರರನ್ನು ನೋಡುವುದಕ್ಕೆ ಮುಂಚೆಯೇ ಎಲ್ಲಕೆ ಸ್ತ ಸರೊ 
ಈ ವಿಧವಾದ ಪಾಪದ ಪ್ರಾಯಶ್ಚಿ ತ್ರ ನನ್ನ ಯಲ್ಲಿ ನಂಬಿಕೆಯುಳ್ಳ ವರಾಗಿಲ್ಲ 
ವೆಂಬುದು ನನಗೆ ಗೊತ್ತಿದ್ದಿತು. `ಕೋಟ್ಸಿ ರು ದೇವಭೀರುವಾಗಿಯೇ 
ನಡೆಯುತ್ತಿ ದ್ದ ರು. ಅವರ ಹೃ ಸ್ಯ ಪರಿಶುದ್ಧ ವಾಗಿದ್ದಿ ತು. ಆತ್ಮಶುದ್ದೀ 
ಕರಣ ಸಾಧ್ಯನೆಂಬುದು ಅವರ "ನಂಬಕೆಯಾಗದ್ದಿ ತು. pA ಇಬರು ಮಹಿಳೆ 
ಯರೂ ಇದೇ ನಂಬಿಕೆಯುಳ್ಳ ವರಾಗಿದ್ದ ರು. ನನ್ನ ಕಿಗೆ ದೊರೆತ ಅನೇಕ 
ಪುಶ್ತಕಗಳು ಭಕ್ತಿ ಭಾವನೆಯಿಂದ ಪೂರಿತವಾಗಿದೆ. ಪ್ರ: ನನ್ನ ಈ ಕೊನೆಯ 
(ಬ್ಲಿಮತ್‌ ಬ್ರದರ್‌ ಪರಿಚಯದ) ಅನುಭವದಿಂದ ಕೋಟ್ಸ್‌ ರಿಗೆ ತುಂಬ 
3 ಉಕೆಯಾಮಿತು. ಆದರೆ ನಾನು ಅವರಿಗೆ, ಒಬ್ಬ ಬ್ರಮೆ ಬ್ರದರ್‌ 
ಕ್ರಿಸ್ಪ್ನನ ಅನುಚಿತ ನಂಬಿಕೆಯು, ಕ್ರೈಸ್ತಧರ್ಮದ ನಿಷಯದಲ್ಲಿ ನನಗೆ 
ಅನಾದರಣೆಯನ್ನು ಹುಟ್ಟಿಸಲಾರದೆಂದು ಸಮಾಧಾನ ಪಡಿಸಿದೆನು. 


ನನಗೆ ಸಂದೇಹವಿದ್ದುದು ಬೇರೆ ಕಡೆ. ಬೈಬಲ್‌ ಮತ್ತು ಅದಕ 
ಸಂಬಂಧದ ಅಂಗೀಕೃತ ಅರ್ಥಗಳಲ್ಲಿ. 
೧೨ 
ಭಾರತೀಯರೊಂದಿಗೆ ಪರಿಚಯ 


ಕೆ ಸ್ಮರ ಸರಿಚಯವನ್ನು ಕುರಿತು ಮುಂದೆ ಬರೆಯುವುದಕ್ಕೆ ಮುಂಚಿತ 
ಹಾಗಿ ಅದೇ ಕಾಲದ ಇತರ ಕೆಲವು ಅನುಭವಗಳನ್ನು ಹೇಳಬೇಕು. 


ಕ್‌ 


೨೦೦ ಗಾಂಧೀ ಗ್ರಂಥಮಾಲೆ 


ನೆಬಾಲ್‌ನಲ್ಲಿ ದಾದಾ ಅಬ್ದು ಲ್ಲಾರವರು ಹೊಂದಿದ್ದೆ ಸಾ ಎನವನ್ನ 
ಸ್ರಿಟಬೋರಿಯಾದಲ್ಲಿ ಸೇಠ್‌ ತೆಯ್ಯಾಬ್‌ ಮ ಹೊಂದಿದ್ದ. ರು. 
ಯಾವ ಸಾರ್ವಜನಿಕ ಕಾರ್ಯವೂ ಅವರ ಸಂಪರ್ಕವಿಲ್ಲದೆ ಸಾಧ್ಯವಿ ರಶಿಲ್ಲ. 
ನಾನು ಅಲ್ಲಿಗೆ ಕೋದ ಮೊದಲನೆಯ ವಾರವೇ ಅವರನ ಕಂಡು 
ಏಟಬೋರಿಯಾದ£ೇರುವ ಪ್ರತಿಯೊಬ ಭಾರತೀಯನ ಪರಿಜಯವನ್ನೂ 
ಮಾ ಭಡಿಸೂಕೃಬೆಳೊದು ಅವರಿಗೆ ತಿಳಿಸಿದೆವು... ಅಲ್ಲಿರುವ ಭಾರತೀಯರ 

ಸಿತಿಗತಿಗಳನ್ನು ಅರಿಯುವುದು ನನ್ನ್ನ ಉದ್ದೇಶವೆಂದೂ ಈ ಕಾರ್ಯದಲ್ಲಿ 
ಸಹಾಯ ನನಗೆ ಬೇಕೆಂದೂ ಹೇಳಿದೆನು. ಆ ಸಹಾಯವನ್ನು ಕೊಡಲು 
ಅವರು ಸಂತೋಷದಿಂದ ಒಪ್ಪಿದರು | 

ನನ್ನ ಮೊದಲನೆಯ ಕಾರ್ಯವಾಗಿ, ನಾನು ಪ್ರಿಟೋರಿಯಾದಲ್ಲಿರುವ 
ಎಲ್ಲ ಭಾರತೀಯರನ್ನೂ ಒಂದು ಸಭೆ ಕೂಡಿಸಿ, ಟ್ರಾನ್ಸ್‌ ವಾಲ್‌ ನಲ್ಲಿ ಅವಶ 

ಸಿತಿಗತಿಗಳನ್ನು ಕುರಿತ ಚಿತ್ರವನ್ನು ಅವರ ಮುಂದೆ ಇಟ್ಟನು. ಸಚಿ 
ನಡೆದುದು ಸೇಠ್‌ ಹಾಜೀ ನುಹಮ್ಮ ರ ಹಾಜೀ ಭೂತಾ ಮನೆಯಲ್ಲಿ. 
ಅವರಿಗೆ ನಾನು ಒಂದು ಪರಿಚಯ ಕಾಗದವನ್ನು ತಂದಿದ್ದೆನು. ಆ ಸಭೆಗೆ 
ಮುಖ್ಯವಾಗಿ ಬಂದಿದ್ದವರು ಮೆಮನ್‌ ವ್ಯಾಪಾರಿಗಳೇ, ಅಲ್ಲಿ ಕೆಲವು 
ಹಿಂದೂಗಳೂ ಇದ್ದರು, ವಾಸ್ತವವಾಗಿ ನ್ರಿಟೋರಿಯಾದಲ್ಲಿ ಹಿಂದೂಗಳ 
ಸಂಖ್ಯೆ, ಬಹಳ ಕಡಿಮೆಯಾಗಿದ್ದಿತು. 

ಆ ಸಭೆಯಲ್ಲಿ ನಾನು ಮಾಡಿದ ಭಾಷಣ, ನನ್ನ್ನ ಜೀವನದ ಮೊದಲ 
ನೆಯ ಸಾರ್ವಜನಿಕ ಭಾಸಣನೆಂದು ಹೇಳಬಹುದು ಭಾಷಣದ ವಿಷಯ 
ವನ್ನು ನಾನು ತಕ್ಕ ಮ! ಟ್ರಗೆ ಸಷ ನಸ್ಧಾಡಿತ ಎಡ ಹೋಗಿದ್ದೆನು. ವ್ಯಾಪಾರ 
ದಲ್ಲಿ ಸತ್ಯ ವನ್ನು” A AR ಎಂಬುದೇ ನನ್ನ್ನ ಭಾಷಣದ ವಿಷಯ 
ವಾಗಿದ್ದಿತು. ವ್ಯಾಪಾರದಲ್ಲಿ ಸತ ೈವನ್ನು ಆಚರಿ ಸುವುದು ಸಾಧ್ಯ ವಿಲ್ಲ ಎಂದು 
ವರ್ತಕರು ಹೇಳಿದುದನ್ನು ಇತ ದೀ ಪದೇ ಕೇಳಿದ್ದಿನು. ಅದು ಸರಿ 
ಎಂದು ಆಗ ನಾನು ಯೋಚಿಸಲಿಲ್ಲ! ಈಗಲೂ "ಯೋಚಿಸುವುದಿಲ್ಲ. 
ಈಗಲೂ ನನ್ನ ಅನೇಕ ವ್ಯಾಪಾರೀ ಮಿತ್ರರು, ವಾ ್ಯಪಾರವೂ ಸತ್ಯವೂ 
ಒಟ್ಟಾ ಗಿ ಇರುವುದಿಲ್ಲವೆಂದು ವಾದಿಸುತ್ತಾ ಕೆ «ವ್ಯಾಪಾರ ವ್ಯಾವಹಾರಿಕ 


೫; ಸತ್ಯ, ಧಾರ್ಮಿಕ ವಿಷಯ, ವ್ಯಾವಹಾರಿಕ ವಿಷಯವೇ 


ಆತ್ಮಕಥೆ ೨೦೯ 


ಜೀರೆ ಧಾರ್ಮಿಕ ವಿಷಯವೇ ಬೇರೆ. ಶುದ್ಧ ಸತ್ಯಕ್ಕೆ ವ್ಯಾಪಾರದಲ್ಲಿ ಸಳ 
ವಿಲ್ಲ. ಸಾಧ್ಯವಾದಸ್ಟು ಮಾತ್ರ ಸತ್ಯವನ್ನು ಹೇಳಬಹುದು” ಎಂದು ಅವತು 
ವಾದಿಸುತ್ತಾರೆ. ನನ್ನ ಭಾಷಣದಲ್ಲಿ ಈ ವಾದವನ್ನು ನಾನು ತೀವ್ರವಾಗಿ 
ವಿರೋಧಿಸಿ ವರ್ತಕರಲ್ಲಿ ಕರ್ತವ್ಯ ಜ್ಞಾ ನವನ್ನು ಎಚ್ಚರಗೊಳಿಸಿದೆರು. ಅಮೆ 
ದ್ವಿಮುಖವಾಗಿದ್ದಿ ಶು. ನೀವು ಪರನೇಶದಲ್ಲಿ ಸತ ವನ್ನು ಅನುಸರಿಸುವುದು 
ಲತ ಂತ ಅವಶ್ಯಕ. ನಿಮ್ಮ ಜವಾ ಬ್ಹಾರಿ ಅಧಿಕ. 'ಏಕೆಂದಕೆ ಇಲ್ಲಿರುವ ಕೆಲವು 
ಭಾರತೀಯರ ನಡತೆಯೇ, ಸ ದೇಶದಲ್ಲಿ ರುವ ಕೋಟ್ಯಾ ತರ ಜನರ ನಡತೆಯ 
ಅಳತೆಗೋಲಾಗುತ್ತದೆ.? ತ್‌ ಹೇಳಿದೆನು. 


ಅವರೆ ಸುತ್ತಮುತ್ತಲಿನ ಆಂಗ್ಲೇಯರಿಗೆ ಹೋಲಿಸಿದರೆ ನನ್ಮು 
ಭಾರತೀಯರ ಸ ಭಾವ, ಪದ್ಧತಿಗಳು ಬಹಳ ಅನಾರೋಗ್ಯಕರವಾಗಿ ನನಗೆ 
ಕೋರಿದ್ದಿತು. ಡಿ ಅದರ ಕಡೆಗೆ ಭಾರತೀಯೆರ ಗಮನವನ್ನು ಸೆಳಿದೆನು. 
ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಗುಜರಾತೀ, ಮದರಾಸ್ಕೀ 
ಪುಜಾಬೀ, ಸಿಂಧೀ, ಕಚ್ಚಿ, ಸೂರತಿ ಮುಂಶಾದ ಜಾತಿ ಭೇವವನ್ನೆಲ್ಲ 
ಮರೆಯಬೇಕೆಂದೂ ನಾನು ಒತ್ತಿ ಹೇಳಿದೆನು. 


ಕೊನೆಯಲ್ಲಿ “ನೀವು ಒಂದು ಸಂಘವನ್ನು ಸ್ಥಾವಿಸಿಕೊಳ್ಳಿ. ಅದರ 
ಮೂಲಕ, ಸಂಬಂಧಪಟ್ಟಿ ಅಧಿಕಾರಿಗಳಿಗೆ, ಭಾರತದಿಂದ ವಲಸೆ ಬಂದ 
ವರ ಕಷ್ಟಗಳನ್ನು ನಮೂನಿಸಿ, ನಿವೇದನ ಪತ್ರಗಳನ್ನು ಸಲ್ಲಿಸಬಹುದು. 
ನಿಮ್ಮ ಈ ಎಲ್ಲ ಕಾರ್ಯಗಳಲ್ಲಿ ನನ್ನಿಂದ ಸಾಧ್ಯವಾದಷ್ಟು ಸೇವೆಯನ್ನೂ 
ಕಾಲವನ್ನೂ ನಿಮಗೆ ಅರ್ಪಿಸುತ್ತೇನೆ” ಎಂದು ಹೇಳಿದೆನು. 

ನನ್ನ ಭಾಷಣದಿಂದ ಸಭೆಯಲ್ಲಿ ನೆರೆದಿದ್ದವರ ಮೇಲೆ ಶಕ ಮಟ್ಟಿನ 
ಸಂಣಾಮವಾಯಿತೆಂದು ನನಗೆ ತೋರಿತು. 


ನನ್ನ ಭಾಷಣದ ಅನಂತರ ಚರ್ಚೆ ಪ್ರಾರಂಭವಾಯಿತು. ಕೆಲವರು 
ನನಗೆ ಅಲ್ಲಿಯ ಸ್ಥಿತಿಗತಿಗಳನ್ನು ಕುರಿತು ವಿಷಯಗಳನ್ನು ಸಂಗ್ರಿಸಿ 
ಕೊಡುವುದಾಗಿ ಹೆಣಿದರು. ನನಗೆ ಉತ್ಕಾ ) ಹವುಂಟಾಯಿತು.. ಸಭೆಯಲ್ಲಿ 
ಇಂಗ್ಲಿಷ್‌ ಬಲ್ಲವರು ಬಹಳ, ಕಡಿಮೆ ಜನ ಇದ್ದು ದು ನನಗೆ ಕಂಡಿತು. ಆ 
ವೇಶದಲ್ಲಿ ಇಂಗ್ಲಿಷ್‌ ಭಾಷೆಯ ಜ್ಞಾ ನದಿಂದ ಪ್ರಯೋಜನವಾಗುವುಜಿಂದು 


೨೦೨ ಗಾಂಧೀ ಗ್ರಂಥಮಾಲೆ 


ಫನಗೆ ತೋರಿದುದರಿಂದ ನಾನು ಇಂಗಿ ಸನ್ನು ಕಲಿಯಬೇಕೆಂದು ಅವರಿಗೆ 
$ಿಳಿಸಿದೆನು. “ವಯಸ್ಸಾದ ಮೇಲೆ ಸಹ, ಭಾಷೆಗಳನ್ನು ಕಲಿಯುವುದು 
ಸಾಧ್ಯ? ಎಂದು ಹೇಳಿ ಕಾಗೆ *ಲಿತವರ ಉದಾಕರಣೆಯನ್ನು ತಿಳಿಸಿದನು. 
“ಓಂದು ತರಗತಿಯನ್ನು ಪ್ರಾರಂಭಿಸಿ, ಅದರ ಮೇಶ್ವಿ ಚಾರಣೆ ನಾನು 
ಸೋಡಿಕೊಳ್ಳು ತ್ರೀನೆ. ಅಥವಾ ಇಷ್ಟ ವುಳ ವ್ಯಕ್ತಿ ಗಳಿಗೆ ಬ ಇಂಗ್ಲಿಷ” 
ಭಾಷೆಯನ್ನು ಕಹಇ ನೆ? ಎಂದೂ ಹನನ 
ಇಂಗ್ಲಿಷ್‌ ಪಾಠದ ತರಗತಿ ಪಾ ಕೊಭವಾಗಲನ್ನ ಆದರೆ ಮೂರು 
ಜನ ಯುವಕರು ಇಂಗ್ಲಿಷ್‌ ಕಲಿಯುವ ಅಪೇಕ್ಷೆಯನ್ನು ಸೂಚಿಸಿದರು. 
ಕ್ರಾಸ ಅನರಿದ್ದ ಗೆ ಜೋನಿ ಆವರಿಗೆ ನ, ಕಾಲದ ಪಾಠ 
ನ್ನ ಹೇಳಿಕೊಡುವದಾದರೆ ಸಾಧ್ಯ ಎಂದು ಅವರು ಷರತ್ತು ಕಾಕಿದರು. 
ಕ ಇಬ್ಬ ರು. ವಮಿಸಲಾ ಒನದು-ಒಬ್ಬ ಕ್ಷೌಂಕ ; ಇನ್ನೂಬ್ಬ. ಗುವರಾ ಕಾಸ ; 
ಮಕ್ರೊಬ 'ಹಂದೊ- ಇಹ ಆಂಗಡಿಯ ಮಾಲಕ. ಎಲ್ಲರಿಗೊ ಆವರವರ 
ಸಾ ಕರ್ಯಕ್ಷ ನುಗಣವಾಗಿ ನರೆಯಬು ನಾನು ಒಪ ಬನು ಪಾಠ ಹೇಳುವ 
ಶಕ್ತಿ, ನನ್ನಲ್ಲಿ ವಿಶೇಷವಾಗಿದ್ದಿ ತು. ನನ್ನ ವಿದಾ ರ್ಭಿಗಳಿಗ ಶ್ರಮವಾಗ 
ಒಹುದೇ ವೊರತು ನನಗ ಆಗುತ್ತಿ ರಲ್ಲಿ: ನಾನು ಪಾಠ ಹೇಳಿಕೊಡಲು 
ಅವರ ವಸತಿಗೆ ಹೋದಾಗ, ಆವರು ತಮ್ಮ ಕೆಲಸಗಳ; ತೊಡಗಿರು 
ತ್ತಿದ್ದರು. ಆದರೂ ನಾನು ತಾಳ್ಮೆ” ದಲ್ಲಿ. ಆ ಮೂವರಲ್ಲಿ ಯಾರಿಗೂ 
ಇಂಗ್ಲಿಸನ್ನು ಆವಾಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕೆಂಬ ಇಷ್ಟವಿರಲಿಲ್ಲ. 
ಆದರ ಆವರ ಪೈಕಿ ಇಬ್ಬರು, ಎಂಟು ಕಂಗಳು ಪಾಠ ಕಲಿಯುವ ದರ ಗಾಗಿ 
ತಕ್ಕ ಮಲ್ಟಿ ನ ಇಂಗ್ಲಿಷ್‌ ಜ್ಞಾನವನ್ನು ಸಂಪಾದಿಸಿದರೆಂದು ಹೇಳಬಹುದು. 
ಇಂಗ್ಲಿ ಹಲ್ಲಿ ಲೆಕ್ಕ ಗಳನ್ನು ಇಡುವದ್ದು ಕರ ಇ ಕಾಗದಪ್ರೂ ಗನ್ನ್ನು 
ಬರೆಯುವುದು ಇನ್ನು ಆನರಿಗೆ ಒಂದಿತು. ಕೌರಿಕಸಿಗೆ ತನ್ನಲ್ಲಿ ಒರುವ 
ಗಿರಾಕಿಗಳೊಂದಿಗೆ 'ಇಗ್ಲಿ ಷಿನಲ್ಲಿ ತಾತುಕತೆಂಬಾರವನ್ನು ಇಂಗಿ ಸನ್ನು 
ಕಲಿಯುವುದಷ್ಟೇ ಅಸೆಯಾಗಿದ್ದಿ ಕು; ಹೀಗೆ ಆವರು ವ್ಯಾಸಂಗ ಐರಾಓಿದುವ 
ರಿಂದ ಇಬ್ಬ ರ ಸಂಪಾದನ ತಕ್ಕ ಮಟ್ಟ ಗೆ ವೃದಿ ಗೊಂಡಿತು. 
ವಾಪಾ ರಿಗಳ ಸಭೆಯ ನಂನ86 ಯದ ನನಗೆ ತೃಪ್ತಿಯಾಗಿದ್ದಿಕು; 
ಆಂತಹ ಸಭಗಳನ್ನು ತಿಂಗಳಿಗೆ ಒಂದತಿ ಸಲ ಆಥವಾ. ವಾಠಕ್ಕ ಬದು ಸಲ 


ಅತ್ಮಕಥೆ ೨೦೩ 


ಲ್‌ 


ಸೇರಿಸಬೇಕೆಂದು ತೀರ್ಮಾನವಾದಂತೆ ಜ್ಞಾ ಪಕ.  ಸಜೆಗೆಳು ತಸ್ಪದೆ ನಡೆಯು 
ತ್ತಿದ್ದವು ಆ ಸಭೆಗಳಲ್ಲಿ ಮುಚ್ಚು ಮರೆಯದೆ ಅಭಿಪ್ರಾ 4 ವಿನಿಮಯ 
ವಾಗುತ್ತಿದ್ದಿ ಶು. ಇದರ ಫಲವಾಗಿ ನನಗೆ ಪ ಪರಿಚಯವಿಲ್ಲದ ಯಾವೆ ಭಾರೀ 
ಯನೂ ಪ್ರಿಟೋರಿಯದಲ್ಲಿ ಇರಲೇ ಇಲ್ಲ. ಎಲ್ಲರ ಸ್ಮಿತಿಗತಿಗಳೂ ನನಗೆ 
ಗೊತ್ತಾಗಿದ ವು. ಇದರಿಂದ ನಾನು ಮುಂಜಿ ನಿಿಟೋರಿಯ ನದಲ್ಲಿರುವ 
ಬ್ರಿಟಿಷ್‌ ಎಜೆಂಟಂಾಡ ಮೀ. ಜಾಕೊಬಸ್‌ ಡಿಪೆಬ್‌ರ ಪರಿಚಯ ಮಾ 
ಕೊಳ್ಳ ಬೇಕೆಂಬ ಪ್ರೇರಣೆ ನನ್ನಲ್ಲಿ ಉಂಟಾಯಿತು. ಆತನಿಗೆ ಭಾರತೀ ಯುಶಲ್ಲಿ 
ಸಹಾನುಭೂತಿಯಿದಿ ತು. ಆದರೆ ಆತನ ಮಾತು ಎಲ್ಲಿಯೂ ನಡೆಯುತ್ತಿರೆ 
ಲಿಲ್ಲ ಆದರೂ ನಮಗೆ ತನಗೆ ಸಾಧ್ಯೂವದನ್ನು ಸಹಾಯ ಮಾಡಲು ಆತನು : 
ಒಸ್ಪಿದನು. ನಾವು ಯಾವಾಗ ಚೇಕಾದರೂ ತನ್ನ ನ್ಸು ಬಂದು ಕಾಣಬಹು 
ದೆಂಮ ಒಪ್ಪಿದನು. 

ಅನೆಂತರ ನಾನು ಜ್‌ ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ 
ಮಾಡಿದೆನು. “ನಿಮ್ಮ ನಿಯಮಗಳಂಕೆಯೊ ಸಹ ನೀವು ಭಾರತೀಯರ 
ವಿಷಯದಲ್ಲಿ ಮಾಡಿರುವ ಅನ್ಯಾಯ ಸರಿಯಾದುದಲ್ಲ” ಎಂದು ತಿಳಿಸಿದೆನು. 
ಅವರಿಂದ ನನಗೆ ಒಂದು ಪ್ರತ್ಯುತ್ತ ರೆ ಬಂದಿತು. ಭಾರತೀಯಖು' ಸರಿಯಾದ 
ಉಡುಸನ್ನು ಥರಿಸಿ ಪ್ರಯಾಣ ಮಾಡುವುದಾದರೆ ಅವರಿಗೆ ರೈಲಿನಲ್ಲಿ 
ಮೊನಲಸಿಯ ಮತ್ತು ಎರಡನೆಯ ದರ್ಜೆಯ ಬಕೆಟ್ಟುಗಳನ್ನು ಕೊಡುವು. 
ದಾಗಿಯೂ ತಿಳಿಸಿದ್ದೆ ರು. ಇದರಿಂದೆ ಪೂರ್ಣವಾದ ನ್ಯಾಯ ದೊರೆತಂತೆ 
ಆಗಿರಲಿಲ್ಲ. ಏಕೆಂದರೆ, ಯಾಯ ಸರಿಯಾದ' ಉಡುಪನ್ನು ಧರಿಸಿದ್ದಾ ರೆ 
ಯಾರು ಧರಿಸಿಲ್ಲ ಎಂಬುದನ್ನು ತೀರ್ಮಾನಿಸುವುದು ಸ್ಟೇಷನ್‌ ಮಾಸ್ಟರಿಗೆ 
ಬಿಟ್ಟುದಾಗಿದ್ದಿ ತು. 


ಬ್ರಿಟಷ್‌ ಏಜೆಂಟರು, ಭಾರತೀಯರಿಗೆ ಸಂಬಂಧಪಟ್ಟಿ ತಮ್ಮಲ್ಲಿದ್ದ 
ಕಾಗದಪತ್ರಗಳನ್ನು ನನಗೆ ತೋರಿಸಿದರು. ತಯ್ಯಾಬ” ಸೇಠರೂ ಅಜಿ: 
ಬಗೆಯ ಕೆಲವು ಕಾಗದಗಳನ್ನು ನನಗೆ ಕೊಟ್ಟಿದ್ದರು. ಅವುಗಳನ್ನು 
ಒದಿದುದರಿಂದ ಭಾರತೀಯರನ್ನು. ಎಷ್ಟು ಕ್ಸ್‌ ರ್ಯದಿಂದ ಆರೆಂಜ್‌ 
ಪಿಸ ಫೇಟ್‌ನಿಂದ ಹೊರಕ್ಕೆ ಓಡಿಸಿದ್ದ ಕೊಬುದು ನನಗೆ ಗೊತ್ತಾ ಯಿತು. 


3೦೪ ಗಾಂಧೀ ಗಂಥಮಾಲೆ 


ಸಂಕ್ಷೇಪವಾಗಿ ಹೇಳಬೇಕಾದರೆ, ನಾನು ನ್ರಿಟಬೋರಿಯಾದಲ್ಲಿ ಉಳಿದುವ 
ರಿಂದ, ಟ್ರಾನ್ಸ್‌ ವಾಲ್‌ ಮತ್ತು: ಆರೆಂಜ್‌ ಫ್ರೀಸ್ಟೇಓನಲ್ಲಿದ್ದ ಭಾರತೀಯರ 
ಸಾವರಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಿ ತಿಯನ್ನು ಕುರಿತು ಆಳವಾಗಿ 
ಅಧ್ಯಯನ ಮಾಡಲು ನನಗೆ ಅವಕಾಶವಾಯಿತು. ಮುಂದೆ ಈ ಅಧ್ಯಯ. 
ದಿಂದ ನನಗೆ ಅಮೌಲ್ಯವಾದ ಸಹಾಯವಾಗುವುರಂಬುದು ಆಗ ನನಗೆ 
ಸಲವೂ ಹಳಯಲಿಲ್ಲ. ಏಕೆಂದರೆ ನಾನು ಒಂದು ವರುಷ ಕಳೆಯು 
ವ್ರದಕೊಳಗಾಗಿ ಆಥವಾ ಮೊಕದ್ದಮೆ ಮುಗಿದುಹೋದ ಇನ್ನೂ 
ಪುಂಚಿತವಾಗಿಯೇ - ಭಾರತಕ್ಕೆ ಹಿಂದಿರುಗುವ ಆಲೋಚನೆಯನ್ನು 
ಇಟ್ಟ್ರಕೊಂಡಿದ್ದೆನು. 


ಆದರೆ ಈಶ್ವರ ಸಂಕಲ  ಬೇರೆಯಾಗಿದಿ ತು. 
ವ ಬ ಎ 


೧೩ 
“ಕೂಲಿ”ಯಾಗಿರುವುದರ ಅನುಭವ 


ಬಾನ್ಸ್‌ವಾಲ್‌ನ್ಲಿಯೂ ಆರೆಂಜ್‌ ಫ್ರೀಸ್ಟೇಟ್‌ ನಲ್ಲಿಯೂ ಇರುವ 
ಫಾರತೀಯೆರ ಸ್ಥಿತಿಗತಿಗಳನ್ನು ವಿವರಿಸಲು ಇದು ಸ್ಥಳವಲ್ಲ. ಆ ಕಥೆ 
ಯನ್ನು ವಿಸ್ತಾರವಾಗಿ ತಿಳಿಯ ಬಯಸುವವರು ನನ್ನ “ದಕ್ಷಿಣ ಆಫ್ರಿಕ 
ದಲ್ಲಿ ಸತ್ಯಾಗ್ರಹ? ಎಂಬ ಪುಸ್ತಕವನ್ನು ಓದಬೇಕೆಂದು ಸೂಚಸುತ್ತೀನೆ. 
ಅದರೂ ಅದರ ವಿಷಯವನ್ನು ಇಲ್ಲ ಸಂಕ್ಷೇನವಾಗಿ ಹೇಳುವುದು ಅವಶ್ಯಕ. 

ಆರೆ'ಂಜ್‌ ಫ್ರೀಸ್ಟ್ರೇಟ್‌ನಲ್ಲಿ ೧೮೮೮ರಲ್ಲಿ ಅಥವಾ ಅದಕ್ಕೆ ಮುಂಚೆಯೇ 
ಅಂಗೀಕೃತವಾದ ಒಂದು ವಿಶೇಷ ಕಾನೂನು, ಭಾರತೀಯರ ಎಲ್ಲ ಅಧಿಕಾರ 
ನ್ನ್ನ ಕಸಿದುಕೊಂಡಿತ್ತು. ಆವರು ಆ ಒೀಶದಲ್ಲಿ ಉಳಿಯಲು ಇಷ 
ಪಟ್ಟರೆ ಹೋಟಲುಗಳಲ್ಲಿ “ವೇಟಂ*ಗಳಾಗಿ ಆಥವಾ ಅದೇ ಬಗೆಯ 
ತುತ್ತಾವ್ರದಾದರೂ ಸೇನಕವೃತ್ತಿಯಲ್ಲಿ ಮಾತ್ರ ಉಳಿಯಬಹುದಾಗಿದ್ದಿ ತು. 
ತ್ಯಾಪಾರಗಳಿಗೆಲ್ಲ, ನಾಮಮಾತ್ರದ ಪರಿಹಾರಕೊಟ್ಟು ಓಡಿಸಿಬಿಟ್ಟರು. 
ಸ್ಯಾಪಾರಿಗಳು ಅರ್ಜಿಗಳನ್ನೂ ಪ್ರಾರ್ಥನಾ ಪತ್ರ ಗನ್ನೂ ಸರ್ಕಾರಕೆ 
ಸಲ್ಲಿಸಿದರು. ಆದರೆ ಅವ್ರಗಳಂದ ಏನೂ ಪ್ರಯೋಜನವಾಗೆಲ್ಲಿಫ್ಲ. ? 


ಆತ್ಮಕಥೆ ೨೦೫ 


೧೮೮೫ ರಲ್ಲಿ ಟ್ರಾ ನ್ಸ್ಸ್‌ ವಾಲ್‌"ನಲ್ಲಿ ಒಂದು ಅತಿ ಕಠಿಣವಾದ ಕಾನಡಿ 
ನನ್ನು ಜಾರಿಮಾಡಿದೆರು. ಹಾ ಆ ಕಾನೂನಿಗೆ ಒಂದು ಸಣ್ಣ ತಿದ್ದು 
ಡಿಖುನ್ನು ಸೇರಿಸಿದರು. ಆ ತಿದ್ದುಪಡಿಗೆ ಅನುಸಾರವಾಗಿ, ಟ್ರಾನ್ಸ್‌ 
ವಾಲನ್ನು ಪ್ರವೇಶಿಸುವ ಭಾರತೀಯರೆಲ್ಲ ತಲೆಗೆ ಮೂರು ಪೌಂಡು ತೆರಿಗೆ 
ಯನ್ನು ಕೊಟ್ಟು ಅಲ್ಲಿಗೆ ಪ್ರವೇಶಿಸಬೇಕಾಗಿದ್ದಿ ತು. ಅವರಿಗೆಂದೇ ಬೇಕಿ 
ಗೊತು ಮಾಡಿರುವ ಪ್ರದೇಶಗಳಲ್ಲಿ ಹೊರತು ಉಳಿದ ಕಡೆ ಅವರು 
ಜಮೀನಿನ ಮಾಲಿಕರಾಗುವಂತೆ ಇರಲಿಲ್ಲ. ಆಚರಣೆಯಲ್ಲಿ ಆಗಲೂ ಕೂಡ 
ಅವರು ಭೂಮಿಯ ಒಡೆಯರಾಗುತ್ತಿರಲಿಲ್ಲ. ಅವರಿಗೆ ಮತವನ್ನು 
ಚಲಾಯಿಸುವ ಹಕ್ಕು ಇರಲಿಲ್ಲ. ಈ ಕಷ್ಟಗಳೆಲ್ಲ ಅವರಗೆ, ಏಸ್ಯಾದವರಿ 
ಗಾಗಿ ಮಾಡಿದ್ದ ವಿಶೇಷ ಕಾನೂನಿನ ರೀತಿಯಾಗಿ ಉಂಬಾಗುತ್ತಿದ್ದವು. 
ಇದತ ಜತೆಗೆ ಬಣ್ಣ ದವರೆ ವಿರುದ್ಧ ವಾಗಿ ಮಾಡಿದ್ದ ಕಾನೂನುಗಳೂ 
ಭಾರತೀಯರಿಗೆ ಅನ್ವ 'ಯವಾಗುತ್ತಿ ದ ವು. ಬ: ನ್‌ ದವರ ಗೆ ವಿಮದ್ಧವಾಗಿ 
ಮಾಡಿದ್ದೆ ಕಾನೂನಿ ನಂತೆ, ಭಾರತೀಯರು ಕಾಲುದಾರಿಗಳಲ್ಲಿ (ಫುಟ್‌ ಸೌತ್‌) 
ನಡೆಯಲು ಅಧಿಕಾಂವಿಶಲಿಲ್ಲ. ರಾತ್ರಿ ಒಂಬತ್ತು ಗಂಟೆಯಾದನಂತರೆ 
ಪ:ವಾನಗಿಯಿಲ್ಲನ ಅವರು ಹೊರಗೆ ಸಂಚರಿಸುವಂತಿರಲಿಲ್ಲ. ಈ ಕೊನೆಯ 
ನಿಯಮವನ್ನು ಭಾರತೀಯರ ವಿಷಯದಲ್ಲಿ ಸ್ವಲ್ಪ ಸಡಿಲವಾಗಿ ಪ್ರಯೋ 
ಗಿಸು3,ದ್ದರು. ಅರಬ ೭ ಎಂದು ನನಾ ಆವರ ಮೇಲೆ 
ರೊಡ್ಡ ಕೃಪೆ ಪೆಯೋ ಎಂಬಂತೆ ಈ ಕಾ ನಿನಿಂದ ವಿನಾಯಸಿದ್ದರು. ಹೀಗೆ 
ಆ ವಿನಾಯಿತಿ ಪೊಲೀಸಿನವರ ಸ, ರ ಮೇಲೆ ಸ್ವಾಭಾವಿಕವಾಗಿ 
ಅವಲಂಬಸುತ್ತಿ ದ್ರಿತು. 

ಈ ಎರೆಡು ಕಾನೂನುಗಳ ಪರಿಣಾಮವನ್ನೂ ನಾನು ಅನುಸರಿಸ 
ಬೇಕಾಯಿತು. ನಾನು ಮಿ. ಕೋಟ್ಸ್‌ ರೊಡನೆ, ಅನೀಕ ವೇಳೆ ತಿರೆಗಾಡಲು 
ಹೋಗುತ್ತಿದ್ದನು. ಹಿಂದಿರುಗುವುದು ಸಾಧಾರಣವಾಗಿ ಹತ್ತು ಗಂಟಿಯಾಗು 
ತ್ತಿದ್ದಿತು. ಪೊಲೀಸರು ನನ್ನನ್ನು ಬಂಧಿಸಿದರೇ ಹೇಗೆ?! ಈ ವಿಷಯದಲ್ಲಿ 
ನನಗಿಂತ ಮಿ. ಕೋಟ್ಟಿರಿಗೆ ಯೋಚನೆ ಹೆಚ್ಚಾಗಿದ್ದಿತು. ಅವರು ತಮ್ಮ 
ನೀಗ್ರೋ ಸೇವಕರಿಗೆ ಅನುಮತಿ ಚೀಟಿಯನ್ನು ಕೊಡೆಬಹುದಾಗಿದ್ದಿತು. 
ಆದರೆ ಅವರು ನನಗೆ ಅಂತಹ ಚೀಟಿಯನ್ನು ಕೊಡುವುದು ಹೇಗೆ? 


೨೦೬ ಗಾಂಧೀ ಗೃಂಥಮಾಲೆ 


ಯಜಮಾನರು ಮಾತ್ರ ಸೇವಕರಿಗೆ ಚಿ:ಟಿಯನ್ನು ಕೊಡಬಹುದಾಗಿದ್ದಿ ತು. 
ನನಗೆ ಒಂದು ಚೀಟ ಬೇಕಾಗಿದ್ದರೆ ಮಿ. ಕೋಟ್ಸ್‌ ರು ಒಂದನ್ನು ಕೊದಲು 
ಸಿದ್ಧರಾಗಿದ್ದರೂ ಅವರು ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಆದು 
ಮೋಸವಾಗುತ್ತಿ, ದಿ ತು. 

ಆದುದರಿಂದ ಕೋಟ್ಸ್‌ರೋ ಅಥವಾ ಅವರ ಸ್ನೇಹಿತರೊಬ್ಬರೋ 
ನನ್ನ್ನ ನ್ನು ಸರ್ಕಾರಿ ೀಟಾನ ಡಾಕ ರ್‌ ಕೌ)ಸ್‌ ಅ ವರಲ್ಲಿಗ ಕರೆದುಕೊಂಡು 
ಹೋದರು. ಹೋಗಿ ನೋಡುವಿ ನಾನೂ ಅವರೂ ಒಂದೇ ಇನ್‌ 
(ಶಾಲೆ)ನಿಂದೆ ತೇರ್ಗಡೆ ಹೂಂದಿದ ಬ್ಯಾರಿಶ್ಟರ ರ್‌ಗಳೆಂಬುದು ಗೊತ್ತಾಯಿತು. 
ಇತ್ರಿ ೯ ಗಂಟೆಯನಂತರ ಹೊಗೆ ತಿರು ಇಡಬೇಕಾದರೆ ನನಗೆ ಒಂದು 
ಪರವಾನಗಿ ಬೇಉಗಿದೆ ಎಂಬುದನು ಕೇಳಿ ಅವರಿಗೆ ಕೋನ ಬಂದಿತು. 
ನನ್ನಲ್ಲಿ ಅವರು ಸಹಾನುಭೂತಿಂ ಯನ್ನು ಕೋರಿಸಿದೆವು. ನನಗೆ ಒಂದು 
ಪರವಾನಗಿಯನ್ನು ಕೊಸುವುದರ ಬದಲು ಅವರು, : ನಾನು ಯಾವಾಗ 
ಬೇಕಾದರೂ ಪೋಲೀಸ: ಪ್ರತಿಬಂಧಕವಿಲ್ಲಜೆ ಹೊಸಗಡೆ ತಿರುಗಬಹುದೆಂದು 
ಒಂದು ಅಪ ಣೆ ಕಾಗದನನ್ನು ಬರೆದು ಕೊಟ್ಟಿ ರು. ನಾನು ಹೊ:ಗಡ್ರಿ 
ತಿರುಗಲು ಹೋದಾಗಲೆಲ್ಲ ಆ ನ ಜಕಿಯಲ್ಲಿಯೇ ಇಟ್ಟುಕೊಂಡಿು 
ತ್ರಿದ್ದೆನು. ಆದರೆ ನಾನು ಅದನ್ನು ಸಯೋಗಿಸಬೇಕಾದ ಜೀ 
ಬರಲಿಲ್ಲನೆಂಬುದು ನನ ಚ ಸುಯೋಗ. ೆ 

ಡಾಕ್ಟರ" ಕೌಸ್‌ರವರು ನನ್ನನ್ನು ತಮ್ಮಲ್ಲಿಗೆ ಆಹಾ ಸರಿಸಿದರು, 
ನಾವಿಬ್ಬರೂ ಮಿಕ್ರರಾದೆವೆಂಬೀ ಹೇಳಬಹುದು. “ನಾನು ಆಜಾ! 
ಅವರಲ್ಲಿ ಹೋಗುತ್ತಿಸ್ಸೆನು,.. ಅವ ನನ್ನ ನ್ಹಾ ಅವರಿಗಿಂತ ಹೆಚ್ಚು 
ಪ್ರಸಿದ ರಾದ ಅವರ ಅಣ್ಣಂದಿರಿಗೆ ಪರಿಚಯ ಮಾಡಿಸಿದರು. ಆಗೆ 
ಇವರ ಅಣ್ಣಿಂದಿರು ಜೊಹಾನ್ಸ್‌ ಬರ್ಗ್‌ನಲ್ಲಿ ಪ್ರಸಿದ ರಾದ ಪಬ್ಲಿಕ್‌ ಪ್ರಾಸಿ 
ಕ್ಯೂಟರ್‌ ಆಗಿದ್ದರು. ಬೋಯರ್‌" ಯುದ್ಧದ ಕಾಲದಲ್ಲಿ, ಒಬ. ಇಂಗ್ಲಿಷ್‌ 
ಅಧಿಕಾರಿಯನ್ನು . ಖೂನಿಮಾಡುವ ನಿತೂರಿಯಲ್ಲ ಅವರು ಸೇರಿದ ರೆಂದು 
ಸೈನ್ಯದ ಕಾನೂನಿನ ಪ್ರಕಾರ ವಿಚಾರಣೆಯಲ್ಲಿ” ಅವರಿಗೆ ಎಳು ವರುಷ 
ಕಾರಾಗೃಹ ತಿಕ್ಲೆಯನ್ನು ವಿಧಿಸಲಾಯಿತು. ಅವರ: 'ವಕೀಲ ಸನ್ನೆ ದನ್ನೂ 
ಕಿತ್ತುಕೊಂಡರು. ಯುದ್ಧ ಮುಗಿದನಂತರೆ ಅವರಿಗೆ ಕಾರಾಗ್ಯ ಹದಿಂದ 


ಆತ್ಮಕರ್ಕಿ ೨೦೭ 


ಬಿಡುಗಡೆಯಾಯಿತು. ಟ್ರಾನ್ಸ್‌ ವಾಲ್‌ ವಕೀಲ ವೃಂದ ಇವರನ್ನು ಮರ್ಯಾದೆ 
ಯಿಂದ ಮತ್ತೆ ತಮ್ಮಲ್ಲಿ ಸೇರಿಸಿಕೊಂಡಿತು. ಅವರು ಅಲ್ಲಿಯೇ ತಮ್ಮ 
ವಕೀಲಿ ವೃತ್ತಿಯನ್ನು ಮುಂದುವರಿಸಿದರು. 

ಈ ನಂಸರ್ಕಗಳೆಲ್ಲ ಮುಂದೆ ನನ್ನ್ನ ಸಾರ್ವಜನಿಕ ಜೀವನದಲ್ಲಿ ತುಂಬ 
ಪ್ರಯೋಜನ ರೆವಾದುವು. ಅವುಗಳಿಂದ ನನ್ನ ಕಾರ್ಯ ಬಹುಮಟ್ಟಿಗೆ 
ಸುಲಭವಾಯಿತು. ಕಾಲು ದಾರಿ (ಫುಟ್‌ ಪಾತ್‌)ಯಲ್ಲಿ ಭಾರತೀಯರು 
ತಿರೆ ಗಾಡಬಾರೆನೆಂಬ ಕಾನೂನಿನ ಪರಿಣಾಮದಿಂದ ನನಗೆ ತೊಂದರೆಯೇ 
ಆಯಿತು. ನಾನು ಯಾವಾಗಲೂ ಪ್ರೆಸಿಡೆಂಟ್‌ ೩ ಟ್ರೀಟ್‌ ಎಂಬ ರಸ್ತೆಯನ್ನು 
ದಾಟಿ ಬಯಲು ಪ್ರಬೇಶಕ್ಕೆ ತಿರುಗಾಡಲು ಹೋಗುತ್ತಿದ್ದನು. ಈ ಬೀದಿ 
ಯಲ್ಲಿ ಪ್ರೆಸಿಡೆಂಟ್‌ ಕ್ರೂಗೆರ್‌ರೆ ಮನೆ ಇದ್ದಿತು. ಅದು ಆಡಂಬರವಿಲ್ಲದ 
ಸಾಮಾನ್ಯ ಮನೆ, ಸುತ್ತ ಪೋಟ ಇರಲಿಲ್ಲ. ಮನೆ ಯಾವ ರೀತಿಯಲ್ಲಿಯೂ 
ವಿಶೇಷ ತರಹದ ಮನೆಯಾಗಿರಲಿಲ್ಲ. ಆ ಸುತ್ತಮುತ್ತಲ ಇತರ ಮನೆಗಳಿಂದ 
ಚಿದು ಯಾವ ರೀತಿಯಿಂದಲೂ ಬೇರೆಖರ್ಶಾರೆಲಿಲ್ಲ. ವ್ರಿಟೋರಿಯದಲ್ಲಿದ್ದ 
ಅನೇಕ ಲಕ್ಸಾ ಧಿಸತಿಗಳ ಮನೆಗಳು, ಅದಕ್ಕಿಂತ ಕೆಚು ಆದಂಬರವುಳ್ಳಿ ವು 
ಗಳ.ಗಿ ಉಸವನದಿಂದ ಸು: ಲ್ಫಕ್ಟಿದ್ದವ್ರ. ಮನೆಯ ಮುಂದ ಇರುತ್ತಿದ್ದ 
ಪೊಲೀಸ್‌ ಕಾವಲಿನಿಂದ ಮಾತ, ಅದು ಯಾರೋ ಆರಿಕಾರಿಯ ಮನೆ 
ಎಂದು ಗೂಶ್ತಾಗುತ್ತಿದ್ದಿತು ನನು ಯಾವಾಗಲೂ ಮನೆಯ ಮುಂದಿನ 
ಕಾಲು ದಾರಿಯಲ್ಲಿ ಕಾವಲು ಪೊಲೀಸಿನವನನ್ನು ಜಾಓಕೂಂದು ಹೋಗು 
ತ್ತಿದೆ ನು. ನನ್ನನ್ನು ಯಾರೂ ಯಾವಾಗಲೂ ತಡೆಯಲಿ. 


ಅಲ್ಲಿಯ ಕಾವಲುಗಾರನನ್ನು ಆಗಿಂದಾಗ್ಗೆ ಬದಲಾಯಿಸುತ್ತಿದ್ದರು. 
ಒಂದು ಓನ ಒಬ್ಬ ಕಾವಲುಗಾರ, ನಾನು ಕಾಲು ಹಾದಿಯಲ್ಲಿ ಕೋಗು 


ತ್ರಿರುವಾಗ ಇದ್ದ ಕ್ರೈದಂತೆ ಬಂದು ನನ್ನನ್ನು ಕಡಿದು ರಸ್ತೈಗ ತಳ್ಳಿದನು. 
ಅವನು ನನಗೆ ಯಾವ 7 ಜನಯನ್ನೂ ಕೂರಲಿಲ್ಲ. ದಾರಿಯನ್ನು ಬಟ್ಟು 
ಹೋಗೆಂದು ಸಹ ಕೇಳಲ್ಲ. ನಾನು ಆಶ್ಚರ್ಯ ಮತ್ತು ಖೇದಜಿಂದ ಚಕಿತ 
ನಾ:ನು, ನಾನು ಕಾವಲಿನವನೊಂದಿಗೆ ಈ ವಿಷಯವನ್ನು ಪ್ರಸ್ತಾ ಫಿಸುವು : 
ದಕ್ಕೆ ಮುಂಚಿತವಾಗಿಯೇ, ಆದೇ ದಾರಿಯಲ್ಲಿ ಕುದುರೆಯ ಮೇಲೆ ಹೋಗು 
ತ್ರಿ ಬಾ ಕೋಟ್ಸ್‌ರು ನನ್ನನ್ನ ಕೂಗಿ ಹೀಗೆ ಹೇಳಿದರು : 


೨೦೮ ಗಾಂಧೀ ಗ್ರಂಥಮಾಲೆ 


“ಗಾಂಧೀ, ನಾನು ಎಲ್ಲವನ್ನೂ ನೋಡಿದೆ. ಈ ಮನುಷ್ಯನ ಮೇಲೆ 
ನೀವು ಮೊಕದ್ದಮೆ ಹೂಡಿದರೆ ನಾನು ಸಂತೋಷದಿಂದ ನಿಮ್ಮ ಪರವಾಗಿ 
ಸಾಕ್ಷಿ ನುಡಿಯುತ್ತೇನೆ. ನಿಮ್ಮ ಮೇಲೆ ಅಂತಹ ಹಿಂಸೆ ನಡೆದುದಕ್ಕೆ ನನಗೆ 
ಬಹಳ ದುಃಖವಾಗಿದೆ.” 

ನಾನು, “ನೀವು ದುಃಖಿತೆರಾಗಬೇಕಾದುದಿಲ್ಲ ಈ ಬಡಪಾಯಿಗೇನು 
ಗೊತ್ತು? ಅವನಿಗೆ ಬಣ್ಣದವರೆಲ್ಲ ಒಂದೇ. ನನಗೆ ಮಾಡಿದಂತೆಯೇ 
ಅವನು ಎಲ್ಲ ನೀಗ್ರೊ ಗಳಿಗೂ ಮಾಡುತ್ತಾ ನೆಂಬುದಶಲ್ಲಿ ಯಾವ ಸಂನೀ 
ಪವೂ ಇಲ್ಲ. ನನಗೆ ಸಂಭವಿಸುವ ವೈಯಕ್ತಿಕ ಅನ್ಯಾಯಕ್ಕಾಗಿ ಯಾರ 
ಮೇಲೆಯೂ ಮೊಕದ್ದ ಮೆ ಹೂಡುವುದಿಲ್ಲವೆಂಬ ನಿಯಮವನ್ನು ನಾನು 
ಮಾಡಿಕೊಂಡಿಸ್ಹೇನೆ. *್ರಡೆದರಿಂದ ನಾನು ಇವನ ಮೇಲೆ ಮೊಕದ್ದ ಮೆ 
ನಡೆಸುವುದಿಲ್ಲ” ಎಂದೆನು. 

ಮಿ. ಕೋಟ್ಸರು “ನೀವು ಹೇಳುವುದು ನಿಮ್ಮ ಸ್ವಭಾವಕ್ಕೆ ಅನು 
ಗುಣವಾನ ಮಾತು. ಆದರೆ ಮತ್ತೊಮ್ಮೆ ಯೋಚಿಸಿ, ಎಂತಹ ಜನರಿಗೆ 
ನಾವು ಪಾಠ ಕಲಿಸಬೇಕು” ಎಂದು ಹೇಳಿದರು. ಅವರು ಪೊಲೀಸಿನವ 
ನೊಂದಿಗೆ ಮಾತನಾಡಿ ಆತನನ್ನು ಗೆದ್ದರಿಸಿದರು. ಅವರೆ ಸಂಭಾಷಣೆ 
ಡಚ್‌ ಭಾಷೆ ಸುಲ್ಲಿ ನಡೆದುದರಿಂದೆ ನನಗೆ ಅರ್ಥವಾಗಲಿಲ್ಲ. ಪೊಲೀಸ್‌ 
ನವನು ಬೋಯರ್‌ ಸಂಗಡಕ್ಕೆ ಸೇರಿದವನು. ಅವನು ನನ್ನ ಕ್ಷಮೆಯನ್ನು 
ಯಾಚಿಸಿದನು. ಅದೆ? ಅವಶ್ಯ ಕತೆಯು ಇರಲಿಲ್ಲ. “ನಾನು ಆಗಲೇ 
ಅವನನ್ನು ಕ್ಷಮಿಸಿ ಆಗಿದ್ದಿ ತು 

ಆದರೆ ನಾನು ಆನಂತರ ಆ ಬೀದಿಯಲ್ಲಿ ಹೋಗುವುದನ್ನು ಪೂರ್ಣ 
ವಾಗಿ ಬಿಟಿ ಬಿಟ್ಟೆ ನು. “ಆ ಪೊಲೀರ್ಸ ಕಾವಲಿನವನ ಸ್ಥಾನಕ್ಕೆ ಇತರ 
ಹೊಸ Ro SHEL ವಿಷಯ ಗೊತಿ ತಿ ಲ್ಲನೆ ಅವರೂ 
ಇವನಂತೆಯೇ ವರ್ತಿಸಬಹುದು ಅನಾವಶ್ಯಕವಾಗಿ ನಾನು ಏಕೆ ಮಕ್ಕೊಂದು 
ಹೊಡೆತವನ್ನು ನನ್ನ ವೇಲೆ ತುದುಕೊಳ ಸಬೇಕು 7” ಆದುದರಿಂದ ನನ್ನ್ನ 
ಜಂಚಾನಕ್ಕೆ ನಾನು RN ಮಾರ್ಗವನ್ನು ಆರಿಸಿಕೊಂಜಿನು. 

ನಾ ಟಕೆ ಯಿಂದ, ಅಲ್ಲಿಯ ಭಾರತೀಯ ನಿವಾಸಿಗಳಲ್ಲಿ ನನ್ನ ಅನು 
ಕಂಪ ಇನ್ನೂ ತೀವ್ರವಾಯಿತು. ಬ್ರಿಟಷ್‌ ಏಜೆಂಟರನ್ನು ಈ ಏನಯಂ ಲ್ಲ 


ಆತ್ಮಕಥೆ ೨೦೯ 


ಸಂಧಿಸಿದ ನಂತರ, ಒಂದು ಪ್ರಾಯೋಗಿಕ ಮೊಕದ್ದಮೆಯನ್ನು ಹಾಕ 
ಬಹುದೆ ? ಎಂಬ ವಿಷಯವಾಗಿ ನಾನು ಭಾರತೀಯರೊಂದಿಗೆ. ವಿಚಾರ 
ವಿನಿಮಯ ಮಾಡಿದೆನು. 


ಹೀಗೆ ನಾನು ಅಲ್ಲಿಯ ಭಾರತೀಯ ಸಗ ಸ್ಥಿತಿಗತಿಗಳನ್ನು 
ಕುರಿತು ಗ್ರಂಥಗಳನ್ನು ಓದುವುದರಿಂದ ಮಾತ್ರವಲ್ಲದೆ ಸ್ವಂತ ಅನುಭವ 
ದಿಂದಲೂ ಆಳವಾಗಿ ಅಧ್ಯಯನ ಮಾಡಿದೆನು. ವ ಆಫ್ರಿಕಾದಲ್ಲಿ ಆತ್ಮ 
ಗೌರವವುಳ್ಳೆ ಭಾರತೀಯರು ಇರಲು ಸಾಧ್ಯವಿಲ್ಲವೆಂಬುದು, ನನಗೆ ಜತೆ 
ಹೆಜ್ಜೆಗೂ ಗೊತ್ತಾ ಗತೊಡಗಿತು. ಈ ಸರಿಸ್ತಿ ತಿಯನ್ನು ಉತ್ತಮ ಪಡಿಸು 
ನದು ಹೇಗೆ ಎಂಬ ಪ್ರ ತ್ಲೆ ನನ್ನ ಮನಸ್ಸನ್ನು ಇನ್ನೂ ತೀವ್ರ ವಾಗಿ ಹಿಡಿಯಿತು. 

ಆದರೆ ನನ್ನ್ನ ತಾತ್ಕಾಲಿಕವಾದ ಘಾಜಿ ಕರ್ತವ್ಯ, ದಾದಾ ಅಬ್ದುಲ್ಲಾ 
ರವರ ಮೊಕದ್ದಮೆಯನ್ನು ಗಮನಿಸುವುದೇ. ಆಗಿದ್ದಿತು. 


೧೪ 
ಮೊಕದ್ದಮೆಗೆ ಸಿದ್ಧತೆ 


ಪ್ರಿಟೋರಿಯದಲ್ಲಿ ನಾನು ಒಂದು ವರುಷ ಕಳೆದುದು ನನ್ನ ಜೀವನ 
ದಲ್ಲಿ ಅಮೂಲ್ಯ ಅನುಭವವಾಯಿತು. ನಾನು ಸಾರ್ವಜನಿಕ ಕಾರ್ಯಗಳನ್ನು 
| ಮಾಡುವ ವಿಧಾನ ಕಲಿಯುವ ಅವಕಾಶ ಜೊರೆತುರೂ ಇಲ್ಲಿಯೇ. ಸೇವೆಗೆ 
' ತಕ್ಕಮಟ್ಟಿಗೆ ಯೋಗ್ಯತೆಯನ್ನು ಸಂಪಾದಿಸಿದುದೂ ಇ ಯೇ, ನನ್ನಲ್ಲಿ 
ಸುಪ್ತವಾಗಿದ್ದ ಧಾರ್ಮಿಕ ಚೇತನ, ಸಂಜೀವ ಶಕ್ತಿಯಾದುದೂ, ವಕೀಲ 
ವೃತ್ತಿ ಯ ನಿಜವಾದ ಜಾ ನ: ನನಗೆ ಸಂಪಾದನೆಯಾದುದೂ ಇಲ್ಲಿಯೇ. 
ಕೊಸದಾಗಿ ಬ್ಯಾರಿಸ್ಟರ್‌ ಆದವನು, ಅನುಭವವುಳ್ಳ ಬ್ಯಾರಿಸ್ಟ ;ರ್‌೮ವರ 
ಕಛೇರಿಯಲ್ಲಿ ಕಲಿಯುವುದನ್ನೆ ಲ್ಲ ನಾನು ಇಲ್ಲಿ ಕಲಿತೆನು ನಾನೂ ಕೂಡ 
ವಕೀಲನಾಗಿ ಜೀನನಮಾಡಬಹುದು ಎಂಬ ಆತ್ಮವಿಶ್ವಾಸ ನನಗೆ ಲ್ಲಿಯೇ 
ಥೊರಕಿದುದು. ವಕೀಲನಾಗಿ ಜಯವನ್ನು ಗಳಿಸುವ ಗನ ಸಹ ನಾನು 
ಕಲಿತುದು ಇಲ್ಲಿಯೇ. ಜ್ಯ | : 
14 ; 


ಕ ್‌ ಚ EE Se Pes ae 


A 


೨೧೦ ಗಾಂಧೀ ಗ್ರಂಥಮಾಲೆ 


ದಾದಾ ಅಬ್ದುಲ್ಲಾ ರವರ ಮೊಕದ್ದಮೆ ಸಣ್ಣ ಮೊಕದ್ದ ಮೆಯಾಗಿರ 
ಲಿಲ್ಲ. ಅದು ನಲವತ್ತು ಸಾವಿರ ಪೌಂಡಿನ ದಾವಾ ; ವ್ಯಾಪಾರಕ್ಕೆ ಸಂಬಂಧ 
ಪಟ್ಟ ಮೊಕದ್ದಮೆಯಾಗಿದ್ದುದರಿಂದ ಅದರಲ್ಲಿ ಲೆಕ್ಕದ ತೊಡಕುಗಳು 
ವಿಶೇಷವಾಗಿದ್ದು ವು. ಮೊಕದ್ದಮೆಯ ಒಂದು ಭಾಗ ವಾಗ್ದಾನ (ಸಾಲ) ಪತ್ರ 
(ಪ್ರಾಮಿಸರಿ ನೋಟ್‌)ಗಳ ಮೇಲೆ ಅವಲಂಬಿಸಿತ್ತು. ಮತ್ತೊಂದು ಭಾಗ 
ವಾಗ್ದಾನ (ಸಾಲ) ಪತ್ರಗಳನ್ನು ಬರೆದು ಕೊಡುವ ಒಪ್ಪಂದದ ಮೇಲೆ 
ಅವಲಂಬಿಸಿದ್ದಿತು. “ವಾಗ್ದಾನ (ಸಾಲ) ಪತ್ರಗಳನ್ನು ಮೋಸದಿಂದ 
ಪಡೆದಿದ್ದಾರೆ. ಇದಕ್ಕೆ ಪ್ರತಿಫಲ ನಮಗೆ ದೊಕಿತಿಲ್ಲ” ಎಂಬುದು ಪ್ರತಿವಾದಿ 
ಗಳ ವಾದವಾಗಿದ್ದಿತು. ಈ ತೊಡಕಾದ ಮೊಕದ್ದ ಮೆಯಲ್ಲಿ ಕಾನೂನು 
ಮತ್ತು ಸಂಗತಿಗಳಿಗೆ ಸಂಬಂಧಪಟ್ಟಿ ಪ್ರಶ್ನೆ ಗಳು ಬೇಕಾದಷ್ಟು ಇದ್ದವು 

ಎರಡು ಪಕ್ಷಗಳವರೂ ಅತ್ಯುತ ಮವಾದ ವಕೀಲರನ್ನು ಗೊತ್ತು 
ಮಾಡಿಕೊಂಡಿದ್ದ ಹ; ಅವರ ಕಾರ್ಯಕ ಶ್ರಮವನ್ನು. ಅಧ ಯನ ಮಾಡುವೆ 
ಅವಕಾಶ ನನಗೆ ಹೀಗೆ ದೊರಕಿದ್ದಿ ತು. ವಾಡಿಯ ಪಕ್ಷದ ವಾದವನ್ನು 
ಸಿದ್ಧ ಮಾಡಿ ವಕೀಲರಿಗೆ ಒದಗಿಸುವುದು. ಮತ್ತು ಅದಕ್ಕೆ. ಪೋಷಕಗಳಾದ 
ಸಂಗತಿ, ಅಂಶಗಳ "ನು ಆರಿಸಿ ಇಡುವುದು ನನ್ನ್ನ ಪಾಲಿಗೆ ಬಿದ್ದಿದ್ದಿತು. ನಾನು 
ಸಿದ್ಧ ಮಾಡಿಕೊಟ್ಟ "ಭನ ರಣಿಯೆಲ್ಲಿ, ವಕೀಲರು ಎಸ ನ್ನು. ಒ್ಪುತ್ತಿ ದ್ದರು ; 
ಎಸ್ಸೆ ನ್ನು ತಿಂಸ್ಕರಿಶುತ್ತಿದ್ದರು. ಮತ್ತು ಸಲಹೆಗಾರರು ಸಿದ್ಧ ಪಡಿಸಿದ 
ಬ ಣಯ ವಕೀಲರು ಎಷ್ಟನ್ನು ಅೆಂಗೀಕರಿಸುತ್ತಿದ್ದರು ; ಇವನ್ನು 
ನೆನೀಿಡುವುದೆಂಕದಲೇ ಎಸ್ಟೋ "'ತಿಳಿಷಳಿಕೆಯುಂಟುಗುತ್ತಿದ್ದಿ ತು. ಧ್‌ 
ಮೊಕದ್ದ ಮೈಯ ಸಿದ್ದ ತೆಯಲ್ಲಿ, ನನ್ನ ಗ್ರಹಣಶಕ್ತಿ ಮತ್ತು. ನಿಷಯಗಳನ್ನು 
ಸುವ್ಯ ವ ತವಾಗಿ ಒಟ್ಟು ಗೂಡಿಸಿ "ಸ "ಶಕ್ತಿ ಇವುಗಳನ್ನು ನಾನ 
ಅಂತಕ ಲು ಸಾಧ್ಯವಾಗುವುದಿಂದು ತಿಳಿದನು. 

ಮೊಕದನೆ ಸ ಮೆಯಲ್ಲಿ ನನಗೆ ಅತ್ಯಂತ ಉತ್ಸಾಹಪುಂಟಾಯಿತು. . ನಾನು 
ಅದರಲ್ಲಿಯೇ "ತಲ್ಲೀನನಾದೆನು. ಆ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ 
ಕಾಗದಸತ ಗಳನ್ನು ನಾನು ಓದಿಸಿನು. ನನ್ನ ಕಕ್ಷಿಗಾರರು ದಕ್ಷರೂ 
ಬುದ್ಧಿ ನಂತರೂ "ಆಗಿದ್ದರು. ಅವರು ನನ್ನಲ್ಲಿ. ಆರಂ ನಂಬಿಕೆ 
ಯನ್ನ ಬ್ರ ದ್ದರು, ಇದರಿಂದ ನನ್ನ ಕೆಲಸ ಸುಲಭವಾಯಿತು. ನಾನು 


| 


ಆತ್ಮಕಥೆ ೨೧೧ 


ಬುಕ್‌ ಕೀಪಿಂಗ್‌ (ಜಮಾಖರ್ಚು ಲೆಕ್ಕ)ನ ಸೂಕ್ಷ್ಮ ಅಧ್ಯಯನವನ್ನು 
ಮಾಡಿದೆನು. ಅಲ್ಲದೆ ಗುಜರಾತಿಯಲ್ಲಿದ್ದ ಬಹು ಭಾಗ ಪತ್ರ ವ್ಯವಹಾರವನ್ನು 
ನಾನು ಇಂಗ್ಲಿ ಹಿಗೆ ಭಾಷಾಂತರಿಸಬೇಕಾಗಿದ್ದಿ ತು. ಇದರಿಂದ ಭಾಷಾಂತರಿಸುವ 
ನನ್ನ ಶಕ್ತಿಯೂ ವೃದ್ಧಿ ಗೊಂಡಿತು. 


ಮೊದಲೇ ಹೇಳಿದಂತೆ, ಧಾರ್ಮಿಕ ವಿಷಯಗಳಲ್ಲಿಯೂ ಸಾರ್ವ 
ಜನಿಕ ವಿಷಯಗಳಲ್ಲಿಯೂ ನನಗೆ ಸ್ವಲ್ಪ ಶ್ರದ್ಧೆ ಯಿದ್ಧ ರೊ ಆ ಕಾಲದಲ್ಲಿ 
ಅವು ನನ್ನ ಮುಖ್ಯ ಕಾರ್ಯರೆಂಗವಾಗಿರಲಿಲ್ಲ. ಕದ್ದೆ ಮೆಗೆ ಸಿದೆ ಅತನು 
ವುದು ನನ್ನ್ನ ಅತ್ರ ೦ತ ಪ್ರಾಮುಖ್ಯವಾದೆ ಕಾರ್ಯವಾಗಿದ್ದಿತು. ಕಾನೂನು 


ವ್ಯಾಸುಗ, ಗ್‌ ಇತರೆ ಮೊಕದ್ದಮೆಗಳ ವ್ಯಾಸಂಗ 
(ಲಾ ಕೇಸಸ್‌) ಇವುಗಳಿಗೆ ನನ್ನ ಕಾಲ ವಿನಿಯೋಗದಲ್ಲಿ ಆದ್ಯತೆ ದೊರೆ 
ಯುತ್ತಿದ್ದಿತು. ಇದರೆ ಫಲವಾಗಿ, ಮೊಕದ್ದ ಮೆಯ ಎಲ್ಲ ಟಿಕೃಷ್ಟೂ 
ನನಗೆ ಸಂ ಪೂರ್ಣವಾಗಿ ಕರಗತವಾಯಿತು. ಎರಡೂ ಕಡೆಯ ಕಶ್ಷಿಗಾರರಿಗೆ 
ಶಮ್ಮ ಮೊಕದ್ದಮೆಯ ವಿಷಯ ಅಷ್ಟು ಅರ್ಥವಾಗಿರಲಿಲ್ಲವೆಂದು ಹೇಳ 
ಬಹುದು. ಏಕೆಂದರೆ ಎರಡು ಪಕ್ಷದವರ ಎಲ್ಲ ಪತ್ರವ್ಯವಹಾರವನ್ನೂ ನಾನು 


ಪೂರ್ಣವಾಗಿ ವ್ಯಾಸಂಗ ಮಾಡಿದ್ದೆನು. 


ದಿವಂಗತ ವಏಿನ್‌ಕಟ್‌ರು ಹೇಳಿದ್ದ “ಮೊಕದ್ದಮೆಯ ಸಂಗತಿಗಳು 
ಕಾನೂನಿನ ಮುಕ್ಕಾ ಲು ಭಾಗ” ಎಂಬ ಸಲಹೆ ನನಗೆ ಜ್ಞಾ ಪಕಕ್ಕೈ ಬಂದಿತು. 
ಅನಂತರ ಕೆಲವು ಉಂಡ ಮೇಲೆ ದಕ್ಷಿಣ ಆಫ್ರಿಕಾದ ಪ್ರಸಿದ್ಧ “ಬ್ಯಾರಿಸ್ಟರ್‌ 
ಆದ ಮಿ. ವಿನಿ ಆ ಹೇಳಿಕೆ? ಪೂರ್ಣ ಸಮರ್ಥನೆಯಾದರು. 
ನಾನು ನಡೆಸ ಸುತ್ತಿದ್ದ ಒಂದು ಮೊಕದ್ದಮೆಯಲ್ಲಿ, ನ್ಯಾಯ್ಕ ನನ್ನ ಕಕ್ಷಿಗಾರರ 
ಪರವಾಗಿದ್ದರೂ ಕಾನೂನು ಅವರಿಗೆ ವಿರುದ್ಧವಾಗಿದ್ದು ದು ನನಗೆ ಕಂಡಿತು. 
ನಾನು ನಿರಾಶನಾಗಿ ಮಿ. ಲಿಯೊನಾರ್ಡ್‌ರವರಲ್ಲಿ ಹೋಗಿ ಸಲಹೆಯನ್ನು 
ಕೇಳಿದೆನು. ಮೊಕದ್ದಮೆಯ ವಿದ್ಯಮಾನಗಳು ನನ್ನ್ನ ಕಕ್ಷಿಗಾರರಿಗೆ ಬಹಳ 
ಅನುಕೂಲವಾಗಿದೆಯೆಂಬುದು ಅವರಿಗೂ ತೋರಿತು. ಅವರು ಹೀಗೆ 
ಹೇಳಿದರು : “ಗಾಂಧೀ, ನಾನು ಒಂದು ವಿಷಯ ತಿಳಿದಿದ್ದೇನೆ. ಮೊಕ 
ದ್ಹಮೆಯ ಸಂಗತಿಗಳನ್ನು ನಾವು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡರೆ 


೨೧೨ ಗಾಂಧೀ ಗ್ರಂಥಮಾಲೆ 


ಅದಕ್ಕೆ ತಕ್ಕ ಕಾನೂನು ತಾನಾಗಿಯೇ ದೊರಕುತ್ತದೆ. ಮೊಕದ್ದಮೆಯ 
ವಿಷಯಗಳನ್ನೇ ನಾವು ಇನ್ನೂ ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಬೇಕು. 
ಈ ಸಾ ಭೂ ವಿಷಯಗಳನ್ನು ಇನ್ನೂ ಚಿನ್ನಾಗಿ ಓದಿಕೊಳ್ಳಿ. 
ಅನಂತರ ನ ನನ್ನು ಬಂದು ನೋಡಿ.” ಸಾನು ಮೊಕದ್ದ ಮೆಯ ಜಂಭ 
ಗಳನ್ನು ಮತ್ತಿ” ಅಧ್ಯಯನ ಮಾಡಿದೆನು. “ಅವು ನನಗೆ ಮತ್ತೊಂದು 
ಹೊಸ ಜಿಳಕಿನಲ್ಲಿ ಕಂಡವು. ಅದಕ್ಕೆ ಸಂಬಂಧಪಟ್ಟಿ ಮತ್ತೊಂದು ದಕ್ಷಿಣ 
ಆಫ್ರಿಕಾ ನ್ಯಾ ,ಯಸ್ಮಾನದ ಮೊಕದ್ದವೆ ಮೆ ನನ್ನ ಲಕ್ಷ್ಯ ನ ಸಂದಿತು. ನನಗೆ 
ಸಂತೋಷವಾಯಿತು. : : ನಾನು ನಿಯೋಸಾರ್ಡ್‌ರನ್ನು ಕಂಡು ವಿಷಯಗಳ 
ನಲ್ಲ ತಿಳಿಸಿದೆನು.. ಅವರು “ಸರಿ, ನಾವು ಮೊಕದ್ದಮೆಯನ್ನು ಗೆಲ್ಲುತ್ತೇವೆ. 
ಯಾವ ನ್ಯಾಯಾಧಿನತಿಯ ಮುಂದೆ ಇದು ಬರುವುದೆಂಬುದನ್ನು ನಾವು ಸ ಲ್ಪ) 
ಎಚ್ಚ ರಿಕೆಯಿಂದ ನೋ ಡಿಕೊಳ್ಳೆ ಬೇಕು” ಎಂದರು. 

ದಾದಾ ಅಬ್ದುಲ್ಲಾ ರವರೆ ಮೊಕದ್ದ ಮೆಗೆ ನಾನು ಸಿದ ತೆ ಮಾಡಿಕೊಳು 
ತ್ತಿರುವಾಗ, ಮೊಕದ್ದ ಮಯಲ ಸಂಗತಿಗಳು ಇಷ್ಟು ಪ್ರಾಮುಖ್ಯ ಎಂಬುದು 
ನನಗೆ ಅರ್ಥವಾಗಿರಲಿಲ್ಲ. ಸಂಗತಿ. ಅಥವಾ “ಷಯ ಎಂದರೆ ಸತ್ಯ 
ಸಂಗತಿಗಳು. ನಾವು ಸತ್ಯ ವನ್ನೇ ಅವಲಂಬಿಸಿದರೆ ಸ್ವಾಭಾವಿಕವಾಗಿಯೇ 
ಕಾನೂನು ನಮಗೆ ಸಹಾಯಕವಾಗುತ್ತದೆ. ದಾದಾ ಅಬ್ದುಲ್ಲಾ ರವರ 
ಮೊಳ ಮೆಯಲ್ಲಿ, ಸತ್ಯವಾದ ಸಂಗತಿಗಳಿಂದ ಆ ಮೊಕದ್ದ ಮೆಯಲ್ಲಿ 

ಸಿಷಣನು ಅವರಿಗನುಕೂಲವಾಗುವುದೆಂಬುದು ನನಗೆ ಸ್ಪಷ್ಟವಾಯಿತು. 
ನಳ ಮೊಕದ್ದ ಮೆಯನ್ನು ನ್ಯಾಯಸ್ಥಾನದಲ್ಲಿಯೇ ಮುಂದುವರಿಸುತ್ತಾ 
ಹೋದರೆ, ವಾದಿ ಪ್ರತಿವಾದಿಗಳಿಬ ರೂ ದಿವಾಳಿಯಾಗುವುದು ನಿಶ, ಯ. 
ಅವೆಂಬರೊ ಒಂದೇ ಧರ್ಮಕ್ಕೆ 'ಸೆಳಿಡವಾಗಿದ್ದರೆ ; ಬಂಧುಗಳಾಗಿತ್ದೆರು. 
ಮೊಕದ್ದ ಮೆ ಎಷ್ಟು ದಿವಸ ಹೀಗೆ ಎಳೆದಾಡಬಹುಬಿಂಬುದನ್ನು ಹೇಳುವಂತೆ 
ಇರಲಿಲ್ಲ. [a  ಹೂಕದ್ದ ಮೆಯನ್ನು ಮುಂದುವರಿಸಿ ಕೋರ್ಟನಲ್ಲಿಯೇ 
ಹೋರಾಡಜೀೇಕೆ ? ಯಾರಿಗೊ ಅನುಕೂಲವಾಗಿ ' ಇದು ಬಹುಕಾಲ 
ನಡೆಯಬಹುದು. ಆದುದರಿಂದ ಸಾಧ್ಯವಾದರೆ ಮೊಕದ್ದಮೆ ಆದಷ್ಟು 
ಬೇಗ ಮುಗಿದು ಹೋಗಬೇಕೆಂಬುದು ಎರಡು ಪಕ್ಷದವರ ಇಷ್ಟವೂ 
ಆಗಿದ್ದಿತು. 


ಆತ್ಮಕಥೆ ೨೧೩ 


ನಾನು ತೆಯಬ್‌ ಸೇಕರನ್ನು ಹೋಗಿ ಕಂಡು, ಎರಡು ಪಕ್ಷಗೆಳವಸೂ 
ತಮ್ಮ ವ್ಯಾಜ್ಯವನ್ನು ಸಂಚಾಯೆತಿಗೆ ಒಮಿ ಸಖೇ ಕೆಂದು ಪಾ )ರ್ಥಿಸಿ ಸಲಸೆ 
ಕೊಟ್ಟೆನು. “ನಿಮ್ಮ ವಕೀಲರ ಸಲಹೆಯನ್ನು ಕೇಳಿ, ಎರಡು ಪಕ್ಷ 
ಗಳಿಗೂ ಒಪ್ಪಿ ಗೆಯಾದ ಒಬ್ಬ ಪಂಚಾಯಿತಿದಾರರನ್ನು ನಿಯಮಿಸಿಕೊಂಡರೆ 
ಮೊಕದ್ದ ಮೆಯನ್ನು ಬೇಗ ಮುಗಿಸಬಹುದು? ಎಂದು ಹೇಳಿನೆನು. ಕಕ್ಷಿ 
ಗಾರರಿಬ್ಬರೂ ಧನಿಕ ವರ್ತಕರೇ ಆಗಿದ್ದರು. ಆದರೆ ವಕೀಲರಿಗೆ ತೆರಬೇಕಾದ 
ಶುಲ್ಕದ ಮೊತ್ತ, ಅವರ ಆಸ್ತಿಯನ್ನೆಲ್ಲ ನುಂಗಿಬಿಡುವಷ್ಟು ವೇಗವಾಗಿ 
ಏರುತ್ತಾ ಹೋಗುತ್ತಿದ್ದಿತು ಫೊಕದ್ದ ಮೆ ಅವರ ಅಕ್ಷನನ್ನೆಲ ಸೆಳೆದು 
ಕೊಳ ಬಿತ್ತಿದ್ದಿತು. ಇನ್ನಾವ ಕಾಯ ೯ಕ್ಕೂ ಅವರಿಗೆ ಒಂದು ಗಳಿಗೆಯೂ 
ಉಳಿಯುತ್ತಿ ರಲಿಲ್ಲ. ಈ ಮಧ್ಯೆ, ಒಬ್ಬರಲ್ಲಿ ಒಬ್ಬರಿಗೆ ಅಸಮಾಧಾನ 
ಬೆಳಯುತ್ತಲೇ ಹೋಗುತ್ತಿದ್ದಿತು. ನನಗೆ ನನ್ನ ವೃತ್ತಿಯಲ್ಲಿಯೇ ಬೇಸರಿಕೆ 
ಹುಟ್ಟಿತು. ಎರಡು ಕಡೆಯ ವಕೀಲರೂ ತಮ್ಮ ಕಕ್ಷಿಗಾರರ ಪರವಾಗಿ, 
ಎದುರು ಪಕ್ಷದ ತಿರುವು ಕಾನೂನು ಗಾರುಡಿಯನ್ನು ಎತ್ತುತ್ತಿದ್ದರು. 
ಜಯವನ್ನು ಗಳಿಸುವ ಪಕ್ಷ, ತಾನು ವೆಚ್ಚ ಮಾಡಿದ ಎಲ್ಲ ಹಣವನ್ನೂ 
ಎದುರು ಪಕ್ಷದಿಂದ ಹೊಂದುವುದು ಸಾಧ್ಯವಿಲ್ಲವೆಂಬುದು, ಅದು ನೊದಲಿ 
ನೆಯ ಸಲವಾಗಿ, ನನಗೆ ಗೊತ್ತಾಯಿತು. ಕೋರ್ಟಿನ ಕಾನೂನಿನಂತೆ, 
ಕಕ್ತಿಗಾರನು ವಕೀಲರಿಗೆ ಕೊಡಬೇಕಾದ ಶುಲ್ಕ ಇಸ್ಟೇ ಎಂದು ನಿಗದಿ 
ಯಾಗಿದ್ದಿತು. ಆದರೆ ವಕೀಲ ಕಕ್ಷಿಗಾರರಿಂದೆ ಅದಕ್ಕಿಂತ ಬಹಳ 
ಹೆಚ್ಚಾದ ಹಣವನ್ನು ತೆಗೆದುಕೊಳ್ಳು ತ್ತಿದ್ದರು. ಇದನ್ನು ಸಹಿಸಲು ನನ್ನಿಂದ 
ಆಗಲಿಲ್ಲ. ಎರಡು “ಸಡೆಯವರಿಗೂ, 'ಸ್ನೇಹಿತನಾಗಿದ್ದು "ಅವರಲ್ಲಿ ಸಮರಸವ 
ನ್ನು ಟುಮಾಡುವುದು ನನ್ನ್ನ ಕರ್ತವ್ಯವೆಂದು 'ನಾನು ಭಾವಿಸಿದೆನು. 
ಎರಡು ಪಕ್ಷಡನರಿಗೂ ರಾಜಿ ಮಾಡಿಸಲು ನನ್ನ ಸರ್ವ ಪ್ರಯತ್ನವನ್ನೂ 
ತಾಡಿಕೆತು. ಕೊನೆಗೆ ತಯಾಬ್‌ ಸೇಠರೂ ಒಪ್ಪಿದರು. ಒಬ್ಬ ಪಂಚಾಯಿತಿ 
ದಾರನನ್ನು. 'ನಿಯಮಿಸಿದುದಾಯಿತು. ಅವನ ಮುಂಡೆ ಮೊಕದ್ದಮೆಯನ್ನು 
ವಾದಿಸಿದರೆ. ದಾದಾ ಅಬ್ದುಲ್ಲಾ ಸೇಠರು ಗೆದ್ದರು. 

ಆದರೆ ಇಷ್ಟರಿಂದಲೇ ನನಗೆ ಸಮಾಧಾನವಾಗಲಿಲ್ಲ. ನನ್ನ ಕಕ್ಷಿಗಾರರು 
ತಮಗೆ ಗಾತ ಹಣವನ್ನೆಲ್ಲ ಒಟ್ಟಾಗಿ ವಸೂಲಿಮಾಡಲು ಪ್ರಯತ್ನಿಸಿ 


೨೧೪ ಗಾಂಧೀ ಗ್ರಂಥಮಾಲೆ 


ವ್ಹರೆ  ತಯಾಜ್‌ ಸೇಠ್‌ರಿಗೆ ಆ ಹಣವನ್ನೆಲ್ಲ ಕೊಡಲು ಸಾಧ್ಯವಾಗುತ್ತಿರ 
ಲಿಲ್ಲ. ದಕ್ಷಿಣ ಆಫ್ರಿಕಾದ ಮೆಮನ್‌ ವರ್ತಕರಲ್ಲಿ, ದಿವಾಳಿಯಾಗುವುದ 
ಕ್ಕಿಂತ ಸಾಯುವುದೇ ಉತ್ತಮವೆಂಬ ಧರ್ಮನಿಯಮವಿದ್ದಿತು. ತಾವು 
ಕೊಡಜೇಕಾದ ೩೭,೦೦೦ ಪೌಂಡುಗಳನ್ನೂ ಕೋರ್ಟ್‌ ವೆಚ್ಚ ವನ್ನೂ 
ಒಂದೇ ಗಂಟನಲ್ಲಿ ಕೊಡುವುದು ತಯಾಬ" ಸೇಠರಿಗೆ ಸಾಧ್ಯ `ರಲಿಲ್ಲ. 
ಒಂದು ಕಾಸೂ ಕಡಿಮೆಯಿಲ್ಲದಂತೆ ಎಲ್ಲ ಹಣವನ್ನೂ ಆ ಗಳತ 
ತಯಾರ್ಬ ಸೇಠರ ಉದ್ದೇಶವಾಗಿದ್ದಿತು. ದಿವಾಳಿಯಾಗುವುದು ಅವರ 
ಉದ್ದೇಶವಾಗಿರಲಿಲ್ಲ. ಇದಕ್ಕೆ ಇದ್ದುದು ಒಂದೇ ದಾರಿ. ಅವರು ಮಿತವಾಗಿ, 
ಕಂತುಗಳಲ್ಲಿ ಕೊಡಲು ದಾದಾ ಅಬ್ದುಲ್ಲಾ ಅವಕಾಶಕೊಡಬೇಕಾಗಿ 
ದ್ದಿತು. ದಾದಾ ಅಬ್ದುಲ್ಲಾ ಆ ಬಗೆಯ ಟದಾರ್ಯವನ್ನೇ ತೋರಿಸಿದರು. 
ದೀರ್ಫಕಾಲದ ಅನೇಕ ಅವಧಿಗಳಲ್ಲಿ ಸಾಲವನ್ನು ಹಿಂದಕ್ಕೆ ಪಡೆಯಲು 
ಅವರು ಒಪ್ಪಿ ದಣಿ, ಇಬ ರನ್ನೂ ಸಂಚಾಯಿತಿಯ ತೀರಾ ರ್ನಾಕಕ್ಕೆ ಒಪಿ 


ಬ 
ಸುವುದಕ್ಕಿಂತ, ಕಂತುಗಳಲ್ಲಿ ಹೊ ವಸೂಲಿಗೆ ಒಪ್ಪಿ ಸುವುದು” ನನಗೆ 
ಹೆಚ್ಚು ಕಷ್ಟವಾಯಿತು. ಕೊನೆಯ ಫಲಿತಾಂಶದಿಂದ ಇಬ ರಿಗೂ 


ಸಂತೋಷವಾಯಿತು ; ಸಾರ್ವಜನಿಕರ ದೃಷ್ಟಿಯಲ್ಲಿ ಇಬ್ಬ ರೆ ಗೌರವವೂ 
ಹೆಚ್ಚಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ವಕೀಲ ವೃತ್ತಿಯ 
ನಿಜವಾದ ಹಾದಿಯನ್ನು ನಾನು ಆ ಸಂದರ್ಭದಿಂದ ಕಲಿತೆನು. ಮನುಷ್ಯ 
ಸ್ವಭಾವದ ಉತ್ತಮ ಅಂಶಗಳನ್ನು ಗ್ರಹಿಸಿ ಅನರ ಹೃದಯವನ್ನು 
ಸ್ಫರ್ಶಿಸುವುದನ್ನು ನಾನು ಕಲಿತೆನು. ಎತೆಣೀಧನಿಕೆದ ಬೇಕಿ ಬೇಕೆಯಾನಿ 
ರುವ ಎರೆಡು ಪಕ್ಷದವರನ್ನೂ ಒಟ್ಟಿಗೆ ಕೂಡಿಸುವುದೇ ವಕೀಲರ ನಿಜವಾದ 
ಕಾರ್ಯವೆಂಬುದನ್ನು ನಾನು ಈ ಸಂದರ್ಭದಲ್ಲಿ ಅರಿತೆನು. ಈ ಪಾಠ 
ನನ್ನ ಮನಸ್ಸಿನಲ್ಲಿ ಎಂದಿಗೂ ಮರೆಯದಂತೆ ಅಚ್ಚು ಒತ್ತಿತು. ನಾನು 
ಆಫ್ರಿಕಾದಲ್ಲಿ ಈಲನಾಗ ಕೆಲಸ ಮಾಡಿದ ಇಪ್ಪತ್ತು “ವರುಷಗಳಲ್ಲಿ ಬಹು 
ಭಾಗವನ್ನು ನ್ಯಾಯಾಲಯದ ಹೊರಗೆ Ny ಮೊಕದ ಮೆಗಳನ್ನು 
ರಾಜಿ ಮಾಡಿಸುವುದರಲ್ಲಿಯೇ ಕಳೆದನು. ಅದರಿಂದ ನನಗೇನೂ. ನಷ್ಟವಾಗ 
ಲಿಲ್ಲ--ಹಣವಂತು ನಷ್ಟವಾಗಲಿಲ್ಲ, ಆತ್ಮ ಕಂತೂ ನಸ್ಟ್ಯ ಆಗಲೇ ಇಲ್ಲ. 


ಆತ್ಮಕಥೆ ೨೧೫ 
೧೫ 


ಧಾರ್ಮಿಕ ಮಂಥನ 


ಕ್ರೈಸ್ತ ಮಿತ್ರರೊಂದಿಗೆ ನನಗೆ ಉಂಟಾದ ಅನುಭವದತ್ತ ತಿರುಗಲು 
ಈಗ ಕಾಲ ಒದಗಿದೆ. 
ಮಿ. ಬೇಕರ್‌, ನನ್ನ್ನ ಭವಿಷ್ಯವನ್ನು ಕುರಿತು ಹೆಚ್ಚು ಹೆಚ್ಚಾಗಿ 
ಚಿಂತಿಸತೊಡಗಿದ್ದೆರು. ನನ್ನನ್ನು ಅವರು ವೆಲ್ಲಿಂಗ್ಟನ್‌ ಕನ್‌ವೆನಷನ್‌ 
(ಕ್ರೈಸ್ತರ ಸಭೆ)ಗೆ ಕರೆದುಕೊಂಡು ಹೋದರು... ಪ್ರಾಟಸ್ಟೆಂಟ್‌ ಕ್ರೈಸ್ತರು 
ತಮ್ಮಲ್ಲಿ ಧರ್ಮ ಜಾಗ್ರತಿ ಅಥವಾ ಆತ್ಮ ಶುದ್ಧಿ ಗಾಗಿ ಕಂತ್ರಿ ವರುಷಗಳಿ 
ಗೊಮ್ಮೆ ಇಂತಹ ಮೇಳಗಳನ್ನು ಕೂಡಿಸುತಾಕೆ, ಇದನ್ನು ಧರ್ಮದ ಪುನರ್‌ 
ಪ್ರತನೆ' ಅಥವಾ ಪುನರುದಾರ ಎಂದು ಕರೆಯಬಹುಡು. ವೆಲ್ಲಿಂಗ್ಟನ್‌ 
ಕನ್‌ವೆನ್‌ಷನ್‌ ಈ ಬಗೆಯದಾಗಿದ್ದಿತು... ಆ ಸ್ಮಳದ ಪ್ರಸಿದ್ಧ ಧರ್ಮನಿಷ್ಠ 
ಡಿವೈನ್‌ )ರಾದ ರೆವರೆಂಡ್‌ ಆಂಡ್ರು ಮಕ್ರಿರವರು ಆ ಸಮ್ಮೇಳನದ ಅಧ್ಯಕ್ಷ 
ರಾಗಿದ್ದರು. ಆ ಸಮ್ಮೇಳನದ ಧಾರ್ಮಿಕ ಔನ್ನತ್ಯದ ವಾತಾವರಣ, ಅದರಲ್ಲಿ 
ಬಂದು ಭಾಗವಹಿಸುತ್ತಿ ದ್ಹವರ ಉತ್ಸಾಹ, ಶ್ರದ್ಧೆ ಇವೆಲ್ಲ ನನನ್ನು ಅನಿವಾರ್ಯ 
೦ A 
ವಾಗಿ ಕ್ರೆೈ,ಸ ಸೆ ಮತವನ್ನು ಆಲಿಂಗಿಸಿಕೊಳ್ಳು' ವಂತೆ ಮಾಡುವುದೆಂಬುದು 
. ಬೇಕರೃವರ ನಂಬಿಕೆಯಾಗಿದ್ದಿ ತು. 
ಅದತ ಅವ ಕೊನೆಯ ಭರವಸೆ, ಪ್ರಾರ್ಥನೆಯ ಪರಿಣಾಮಕಾರಿ 
ಶಕ್ತಿಯ ದ್ಹಿತು. ಪ್ರಾರ್ಥನೆಲ್ಲಿ ಅವರಿಗೆ ಅನಂತ ಅಚಲವಾದ ವಿಶ್ವಾಸ 
ವಿದ್ದಿತು. ಅಂತಃಕರಣಪೂರ್ವಕವಾಗಿ ಮಾಡಿದ ಪ್ರಾರ್ಥನೆಯನ್ನು 
ಈಶ್ವರ ಕೇಳಿಯೇ ಕೇಳುತ್ತಾ ನೆಬುದು ಅವರ ವಿಶ್ವಾಸವಾಗಿದ್ದಿ ತು. ಅವರು 
ಸ್ಟ್‌ £ನ ಜಾರ್ಜ್‌ ಮುಲ್ಲರ್‌ (ಒಬ್ಬ ಭಾವುಕ ಈಸಾಯಿ) ಮುಂತಾದವರ 
ಭ್ಯ ಆತನೆ ಹೇಳುತ್ತಿದ್ದರು ಮ:ಲ್ಲರ್‌ ಅವರು ನಮ್ಮ ನಿತ್ಯ 
ವ್ಯವಹಾರಕ್ಕೆ ಸಸ ಪೂರ್ಣವಾಗಿ ಪ್ರಾರ್ಥನೆಯ ಮೇಲೆಯೇ kas. 
ಸುತ್ತಿದ್ದ ರು. ಪ್ರಾರ್ಥನೆಯ ಮಹಿಮೆಯನ್ನು ಕುರಿತ ಅವರ ಉಸನ್ಯಾಸ 
ವನ್ನು ನಾನು ತೆ3ದ ಮನಃ ನಿಂದ . ಆಲಿಸುತ್ತಿದ್ದೆನು. ನನ್ನ ಅಕ್ಕ A 
ನಾನು ಕ್ರೈಸ್ತ ಮತವನ್ನು ಅಪ್ಪಿ ಕೊಳ್ಳ ಜೀಕೆಂದು ಫ್ರೇರಿಸಿದಕೆ, ನಾನು ಕೈ 


೨೧೬ ಗಾಂಧೀ ಗ್ರಂಥಮಾಲೆ 


ನಾಗಲು ಯಾವ ಅಡ್ಮಿಯೂ ಬರಲಾರಬೆಂದು ಅವರಿಗೆ ಆಶ್ವಾಸನವಿತ್ತೆನು- 
ಅಂತರಾತ್ಮ] ಪ್ರೇರಣೆಯಂತೆ ನಡೆಯಲು ಬಕು ಕಾಲದಿಂದಲೇ ನಾನು 
ಅಭ್ಯಾಸಮಾಡಿಕೊಂಡಿದ್ದು ದಂದ ಈ ಆಶ್ಲಾಸನವನ್ನು ಕೊಡಲು ನಾನು 
ಹಿಂಜಿ ಗೆಯಲಿಲ್ಲ. ಆಂತರಂಗ ಧ್ವನಿಗೆ ಅಧೀನನಾಗಿ ನಡೆಯುವುದರಲಿ ನನಗೆ 
ಆನಂದನಿದ್ದಿತು. ಅದಕ್ಕೆ ವಿರೋಧವಾಗಿ ನಡೆಯುವುದೆಂದರೆ ನನಗೆ ಕಷ್ಕವೂ 
ನೋವೂ ಉಂಬಾಗುತ್ತಿದ್ದಿತು 


ಹೀಗೆ ನಾವು ವೆಲ್ತಿಂಗ್ಸೈನ್‌ಗೆ ಹೋದೆವು. ನನ್ನಂತಹ ಬಣ್ಣದ 
ಮನುಷ್ಯನನ್ನು ೩. ತನ್ನ ಒಡನಾಡಿಯಾಗಿ ಕರೆದುಕೊಂಡು ಶೋಗುವುದು 
ಮಿ. Bo ತುಂಬ ಕಷ್ಟೆ ಎಾಯಿತ . ನನ್ನ್ನ ಕಾರಣದಿಂದಲೇ ಅವರೈ 
ಅನೇಕ ವೇಳೆ ಅನೇಕ ಕೊಂಡರೆಗೆಳನ್ನು ಚ ಬ್‌ ಪ್ರಯಾಣದ 
ಮಧ್ಯೆ ನಾವು ಒಂದು ದಿನ ಪ್ರಯಾಣವನ್ನು ನಿಲ್ಲಿಸಬೇಕಾಯಿತು. ಏಕೆಂದರೆ 
ಭಾನುವಾರ (ಸಾಬತ್‌) ಮಿ. ಬೇಕರ್‌ ಮತ್ತು ಸಂಗಡಿಗರು ಪ್ರಯಾಣ 
ಮಾಡುತ್ತಿರಲಿಲ್ಲ. ನಾವು ಉಳಿದುಕೊಂಡ ಊರಿನ ಹೋಟಲ್‌ ಯಜಮಾನನು, 
ಬಹಳ ಚರ್ಚೆ ಮಾಡಿದನಂತರ, ನನಗೆ ಇಳದುಕೊಳ್ಳು ವುದಕ್ಕೆ ಅವಕಾಶ 
ಕೊಟ್ಟನು. ಆದರೆ ನನ್ನನ್ನು ಭೋಜನ ಶಾಲೆಗೆ ಸೇರಿಸಲು ಖಂಡಿತ 
ಒಪ್ಪಲಿಲ್ಲ. ಮಿ. ಬೇಕರರು ಆಷ್ಟು ಸುಲಭವಾಗಿ ಬಿಡುವವರಾಗಿರಲ್ಲಿ. 
ಭೋಜನ ಶಾಲೆಗಳಿಗೆ ಬರುವ ಅಃಥಿಗಳಿಗೆ ಈ ಹಕ್ಕು ಇದ್ದೇ ಇದೆಯೆಂದು 
ಅವರು ವಾದಿಸಿದರು. ಅವರ ಕಷ್ಟ ನನಗೆ ಅರ್ಥವಾಗುತ್ತಿದ್ದಿತು 
ವೆಲ್ಲಿಂಗ್ಟನ್‌ ನಲ್ಲಿ ಸಹ ನಾನು ಅವರ ಜತೆಯಲ್ಲಿಯೇ ಉಳಿದೆನು. ಇದರಿಂದ 
ಆವರಿಗೆ ಉಂಟಾದ ಕಿರುಕುಳಗಳು ನನ್ನ ಕಣ್ಣಿಗೆ ಬೀಳದಂತೆ ಅವರು ಎಸ್ಟ್ರೇ 
ಮರೆಮಾಡಿದರೂ ಅವೆಲ್ಲವೂ ನನ್ನ ಕಣ್ಣಿಗೆ ಬಿದ್ದವು. 


ಆ ಸಮ್ಮೇಳನ ಕೆ ಸು ಭಕ್ತರ ಒಂದು ಸಮ್ಮೇಳನವಾಗಿದ್ದಿತು. ಅವರ 
ಶ್ರದ್ಧೆ ಯನ್ನು ನೋಡಿ ನನಗೆ ತುಂಬ ಆನಂದವಾಯಿತು... ನಾನು ಅಲ್ಲಿ 
ರೆವಂಂಡ್‌ ಮರೆ ಫೈಯವರನ್ನು ಸಂಧಿಸಿರನು. ನನಗಾಗಿ ಆನೇಕರು ಪ್ರಾರ್ಥಿಸು 
ತ್ತಿದ್ದುದನ್ನ್ನ ನಾನು ನೋಡಿದೆನು. ೫ ಆವರ ಕೇವು ಭಜನೆ ಗೀತೆಗಳು ನನಗೆ 
ಪ್ರಿಯವಾದುವು. ಅವು ತುಂಬ ಇಂಪಾಗಿದ್ದುವು. 


ಆತ್ಮಕಥೆ ೨೧೭ 


ಸಮ್ಮೇಳನ ಮೂರುದಿನ ನಡೆಯಿತು. ಸಮ್ಮೇಳನಕ್ಕಾಗಿ ನೆರೆದಿದ್ದ ವಕ 
ಧಾರ್ಮಿಕ ಭಕ್ತಿ ಭಾವ ನನಗೆ ಅರ್ಥವಾಯಿತು. ನಾನು ಅದನ್ನು ಮೆಚ್ಚಿ ಬಿನು. 
ಆದಕೆ ನನ್ನ ನಂಬಿಕೆಯನ್ನೂ ನನ್ನ ಧರ್ಮವನ್ನೂ ಬದಲಾಯಿಸಲು ನನಗೆ 
ಎನೂ ಕಾರಣ ಕಾಣಲಿಲ್ಲ. ಕ್ಲೈಸ್ಮನಾಗುವುದರಿಂದೆ ಮಾತ್ರವೇ ಮನುಷ್ಯ 
ಸ್ವರ್ಗಕ್ಕೆ ಹೋಗಬಲ್ಲ ಮೋಕ್ಷವನ್ನು ಹೊಂದಬಲ್ಲ, ಎಂಬುದನ್ನು ನಂಬಲಕಿ 
ತನ್ಸ್ಟಿಂದ ಸಾಧ್ಯವಾಗಲಿಲ್ಲ. ನಾನು ಹೀಗೆ ಕೆಲವು ಕೈಸ್ತ ಮಿತ್ರರೊಂದಿಗೆ 
ಸ್ಪಷ್ಟವಾಗಿ ಹೇಳಿದಾಗ, ಅವರಿಗೆ ಆಶ್ಚರ್ಯವೂ ಖೇದವೂ ಉಂಟಾಯಿತು. 
ಆದರೆ ನಾನು ನಿರುಸಾಯನಾಗಿದ್ದೆ ಕು. 

ನನ್ನ್ನ ಕಷ್ಟಗಳು ಇನ್ನೂ ಆಳ ವಾಗಿದ್ದವು. “ಏಸು. ಒಬ ಕೇ ಪರೆ 
ಮಾತ್ಮನ ಅವತಾರ ಪುತ್ರ. ಅವನನ್ನು ನಂಬಿದವರಿಗೆ ಮಾತ ಪೇ ಅಮ್ಭ 
ತತ್ವ ಬೊರೆಯುತ್ತ ದೆ” ನನ್ನು ನಂಬುವುದು ನನ್ನಿ ೦ದ ಸಾಧ್ಯವಿರಲಿಲ್ಲ 
ದೇವರಿಗೆ ಮಕ್ಕಳು ಇರುವುದಾದರೆ ನಾನೆಲ್ಲ ಅವನ ಮಕ್ಕಳೇ. ಏಸುವು 
ದೇವರ ಹಾಗೆ ಇದ್ದಾನೆ ಅಥವಾ ಅವನೇ ದೇವರು ಎಂದನ ಹೇಳುವುದಾದಕ್ಕೆ 
ಮನುಸ್ಯರೆಲ್ಲ ದೇವರಂತೆ ಇದ್ದಾರೆ, ಆಥವಾ ಅವರೆಲ್ಲ ಜೀವರು ಎನ್ನ ಒಕುದು. 
ಏಸುವು ತನ್ನ ಮರಣದಿಂದಲೂ ರಕ ಕೃವನ್ನು ಚೆಲ್ಲಿಯೂ ಪ್ರಪಂಚದ 
ಪಾಃವನ್ನೆ ಲ್ಲ ಹಾರ ಮಾಡಿದನೆಂಬ ಮಾತನ್ನು ಆಕ್ಷರಶಃ ನಂಒಲು ನನ್ನ 
ತಿವೇಕ ಬುದ್ಧಿ ಒಪ್ಪಲಿಲ್ಲ. ಇದನ್ನು ರೂಸಕಾಲಂಕಾರವಾಗಿ ಪರಿಗಣಿಸಿದರೆ. 
ಸ್ವಲ್ಪ ಸತ್ಯ ಇರ ಜಪ. ನೌಡಕಯದಾಗಿ, ಕೈಸ್ತ ಮತಕ್ಕನುಸಾರ 
ವೌಗಿ, ಮನುಷ್ಯರಿಗೆ ಮಾತ್ರ ಆತ್ಮವುಂಟು; ಉಳಿದ ಪ್ರಾಣಿಗಳಿಗೆ ಇಲ್ಲ, 
ಅವುಗಳ ವಮರಣದೊಂದಿಗೆ ಅವುಗಳ ಸರ್ವಥಾ ನಾಕವಾಗತ್ತಜೆ. ನನ್ನ 
ನಂಬಕೆ ಇದಕ್ಕೆ ವಿರುದ್ಧೆ ವಾಗಿದ್ದಿತು. ಏಸುವು ತ್ಯಾಗಿ ಮಹಾತ್ಮ 
ರವ PE ಧನೋಗೇಪಬೀಶಕ ಹುತಾತ್ಮನೆಂದು ನಾನು ನಂಬಲು 

ನಾಗಿದ್ದೆನು. ಆದರೆ ಆತನು ಸೃಷ್ಟಿಯಲ್ಲ ಪುರುಕೋ್ರಮನಂದು 
A ಸಿದ ವಿರಲಿಲ್ಲ. ಆನು ಜೆ ಮೇಲೆ ಮೃತ್ಯುವನ್ನು 
ಶ.ಂದಿಂಯದು ಪ್ರೇಜಕ್ಕೆ ಒಂದು ರೂಡ್ಮ್ಮ ಆದರ್ಶ. ಆರರಲ್ಲಿ ಗುವಾಹ 
ಕಸ್ಯ ಜಮತ್ಸಾವಾಗಲಿ ಫವಾಡವಾಗಲೀ ಇದ್ದಿತೇಒದನ್ನು ನನ್ನ 
ಹೃದಯ ಒಪ್ಪಲಿಲ್ಲ. ಇತರ ಧ್ಯರಾವಲಂಬಿ ಸಾಧಿಸಿ ಸಂತರ ಫನಿತ್ರ 


೨೧೮ ಗಾಂಧೀ ಗ್ರಂಥಮಾಲೆ 


ಜೀವನದಲ್ಲಿ ದೊರಕದಿದ್ದ ಯಾವ ವ.ಹತ್ವವೂ, ಕ್ರೈಸ್ತಧರ್ಮದ ಸನಿ 
ಜೀವಿಗಳಿಂದ ನನಗೆ ಜೊರಕಲಿಲ್ಲ. ಕ್ರೈಸರಲ್ಲಿ, ಭಗವಂತನ ಕೃಪೆಯಿ 
ಉಂಟಾಗುತ್ತಿದ್ದ. ಪರಿವರ್ತನೆ, ಇತರ ಧರ್ಮಾನುಯಾಯಿಗಳ ೪ಲಿಯೂ 
ಭಗವಂತನ "ಕೃಪೆಯಿಂದ ಉಂಟಾಗುತ್ತಿ ದ್ದು ದಃ ಬ ಗೊತ ತಿದ್ದಿತು. 
ಸಿದಾ ತದ ದೃಷ್ಟಿಯಿಂದ ನೋಡಿದರೂ, ನನಗೆ ಕ್ರೈ ಸ ಂತೆದಲ್ಲಿ 
ಯಾವ Rs ಕಾಣಬರಲಿಲ್ಲ, ತ್ಯಾಗದೃಷ್ಟಿ ಸಾ ನೊ:ಡಿದರೆ. 
ಹಿಂದೂ ಧರ್ಮಾನುಯಾಯಯ ತ್ಯಾಗ, ಕ್ರೈಸ್ತ ರನ್ನ ಮೀರಿಸಿದುದಾಗಿ 
ನನಗೆ ತೋರಿತು. ಕ್ರೈಸ್ತಧರ್ಮ . ಸಂಪೂರ್ಣ ಧರ್ಮವೆಂದಾಗಲೀ 
ಸರ್ವೋತೃೃಷ್ಟ ಧರ್ಮವೆಂದಾಗಲಿ ಪರಿಗಣಿಸುವುದು ನನ್ನಿ ದೆ ಸಾಧ್ಯವಾಗಲಿ ಲಿಲ್ಲ. 

dh ಸಮಯ ದೂ:ಕಿದಾಗಲೆ ಲ್ಲ ನನ್ನ ಕೆ ಡಿ ಮಿತ್ರ ರನ್ನು ನನ್ನ್ನ = 
ಹೃದಯ ಮಂಥನದೊ-ನೆ ಭಾಗಿಯಾಗಿ AE, ಆಡ ಅವ: 
ಕೊಟ್ಟ ಸ್ರತ್ಯುತ್ತರದಿಂದ ನನಗೆ ಸ ಫಾರ; 


ತ್ರ 
ದ 


ನಾನು pe ಮತವನ್ನು ದು ಸಂಪೂರ್ಣ ಮತ, ಅತ್ಯುತ್ತಮ 
ಮತ ಎಂದು ನಂಬಲು ಹೇಗೆ ಮ ಇಗಲ್ಲೀವೋ, ಹಾಗೆಯೇ ಹಿಂದೂ 
ಧರ್ಮವೂ ಅಂತಹ ಧರ್ಮವೆಂದು ನಂಬಲಾಗಲಿಲ್ಲ. ಹಿಂದೂ ಧರ್ಮದ 
ದೋಷಗಣ ನನಗೆ ಎದ್ದು ಕಾಣುತ್ತಿದ್ದವು, ಒಂದು ವೇಳೆ ಅಸ್ಪೃಶ್ಯತೆ 
ಹಿಂದೂ ಧರ್ಮದ ಭಾಗವಾಗಿದ್ದ, ಅಬೂಂದು ಕೊಳೆತ ಅಥವಾ ಅನಾ 
ವಶ್ಯಕವಾದ ಭಾಗ. ಹಿಂದೊಗೆಳಲ್ಲಿ ಅಸಂಖ್ಯಾತ ಸಂಪ್ರದಾಯಗಳು 
ಜಾತಿಗಳು ಏಕೆ ಇವೆ ಎಂಬುದು ನನಗೆ ಆಥ: ವಾಗಲಿಲ್ಲ.. ವೇದಗಳು ಈಶ್ವರನ 
ವಾಕ್ಕು, ಅವನಿಂದಲೇ ಪ್ರಣೀತ್ಕ ಎಂದು ಹೇಳುವುದರ ಅರ್ಥವೇನು? 
ನೇದನು ಈಶ್ವರ ಪ್ರಣೇತವಾದರೆ ಕೊರಾನ್‌ ಎಕೆ ಅಲ್ಲ? ಬೈಬಲ್‌ 
ಏಕೆ ಅಲ್ಲ? 


ಕ್ರ ಸ್ಯ ಮಿತ್ರರು ನನ್ನ ನ್ಸ್ನು ತಮ್ಮ, ಮತಕ್ಕೆ ಸೇರಿಸಿಕೊಳ್ಳಲು 
ಸ್ಯಯತ್ತಿ ಸುತ್ತಿದ್ದಂತ್ರೆ ನಖಲ್ಮಾನ ಮಿತ್ರರೂ ತಮ್ಮ ಮಠಕ್ಕೆ ಸೇರಿಸಿ 
ಕೊ:ಲು ಪ್ರಯತ್ನಿ ಸುತ್ತಿದ್ದರು, ಆ ಕಿಲ್ಲಾ ಸೇೀಠರು ನನಗೆ ಯಾವಾಗಲೂ 
ಕೊರಾನನ್ನು ಓದಿ, ಅಧ್ಯಯನ ಡ ಎಂದು: ಹೇಳುತ್ತ ಲೇ ಇದ್ದರು; 


ಆತ್ಮಕಥೆ ೨೧೯ 


ಅವನು ಕೊರಾಸಿನೆ ಸೊಗಸು, ಮಹಿಮೆಗಳನ್ನು ಕುರಿತೂ ಆಗಾಗ ಹೇಳು 
ತ್ತೃಲೇ ಇದೆ ರು. 
ನಾನು ರಾಯಚಂದಭಾಯಿಯವರಿಗೆ ನನ್ನ ಕಸ ಗಳನ್ನೆಲ್ಲ ಕುರಿತು 
ಕಾಗದ ಬರೆ-ನು, ಭಾರತದನ್ಲಿದ್ದೆ ಇತರ "ಭರ್ಮಶಾಸ್ರ್ರಜ್ಞ ರೊಂದಿಗೂ 
ಷತ ವ್ಯವಹಾರ ನಡೆಸಿದೆನು. ನನಗೆ ಪ್ರತ್ಯುತ್ತರವೂ ನೊತೆಯಿತು. 
ರಾಯಚಂದಭಾಯಿಯವರೆ ಕಾಗೆದದಿಂದ ನನ್ನ ಮನಗೆ ಕೊಂಚ ಶಾಂತಿ 
ಯುಂಟಾಮಿತು ಅವರು “ಸ್ವಲ್ಪ ತಾಳ್ಮೆಯಿಂದ. ವರ್ತಿಸಿ ; ಹಿಂದೂ 
ಧರ್ಮವನ್ನು ಇನ್ನೂ ಚೆನ್ನಾಗಿ ಆಳವಾಗಿ ಅಧ್ಯಯನಮಾಡಿ? ಎಂದು 
ಬರೆದಿದ್ದ ರು. ಅವರ ಕಾಗದದಲ್ಲಿ ಒಂದು ವಾಕ್ಯ ಹೀಗೆ ಇದ್ದಿತು : 
“ನಿಷ್ಟ ಕ್ರಸಾತ ದೃಷ್ಟಿಯಿಂದ ವಿಚಾರ ಮಾಡಿದ ಮೇಲೆ ಹಿಂದೂ ಧರ್ಮ 
ಚಕ ಸೂಕ್ಷ್ಮ ಇಡ ಮತ್ತು ಮಹತ್ವದ ವಿಚಾರ, ಆತ ನಿರೀಕ್ಷಣ ಮತ್ತು 
ಯೆ ಇವು ಮತ್ತಾ ವ ಧರ್ಮದಲ್ಲಿಯೂ ಇಲ್ಲವೆಂಬುದು ನನಗೆ ದೃಢವಾಗಿ 
ee 
".. ಕೊರಾನಿಗೆ, ಸೇಲ್‌ ಎಂಬುನರು ಬರೆದಿರುವ ಭಾಷಾಂತರವನ್ನು 
ಕೊಂಡುಕೊ:ಡು ನಾನು ಓದತೊಡಗಿದೆನು. ಇಸ್ಲಾಂ ಧರ್ಮದ ಮೇಲಿನ 
ಇತರ ಗ್ರಂಥಗಳನ್ನು ತರಿಸಿಕೊಂಡೆನು. ಇಂಗೆ 'ಂಡಿನಲ್ಲಿದ್ದೆ ಕ್ರೈಸ್ತ ಮಿತ್ರ 
ಕೊಂದಿಗೆ ಪತ್ರವ್ಯವಹಾರ ನಡೆಸಿದೆನು. ಅವರ ಪೈಕಿ ಒಬ್ಬ ರು ನನ್ನನ್ನು 
ಎಡ್ವರ್ನ ಮೇಟ್‌ ಲ್ಯಾಂಡರಿಗೆ ಪರಿಚಯ ಮಾಡಿಸಿದರು. ಮೇಟ್ಸಾ ಂಡ 
ಕೊಂದಿಗೆ ನಾನು ಪತ್ರವ್ಯವಹಾರವನ್ನು ಪ್ರಾರಂಭಿಸಿದೆನು. ಅವರು, 
ತಾವೂ ಅನ್ನಾ ಕಿಂಗ್ಸ್‌ ಫರ್ಡ್‌ರೂ ಸೇರಿ ಬರೆದಿದ್ದೆ ದಿ ಪರ್‌ಫೆಕ್‌ ಟನೆ 
(ಉತ್ತಮೋತ್ತಮ ಮಾರ್ಗ) ಎಂಬ ಪುಸ್ತಕವನ್ನು ನನಗೆ ಕಳುಹಿಸಿದರು. 
ಆ ಪುಸ್ತಕ ಪ್ರಚಲಿತ ಈಸಾಯಿ ಧರ್ಮ ನಂಬಿಕೆಗಳ ಖಂಡನೆಯಾಗಿದ್ದಿತು. 
ಅವರು ನನಗೆ ಮತ್ತೊಂದು ಪುಸ ಸ್ತಕವನ್ನೂ ಕಳುಹಿಸಿದರು. ಅದರ ಹೆಸರು 
ಬೈಬಲ್ಲಿನ ಹೊಸ ಅರ್ಥ ಎಂದು. : ನಾನು ಈ ಎರಡು ಪುಸ್ತಕಗಳನ್ನೂ 
ಮೆಚ್ಚಿ ಜಿನು ಅವು ಹಿಂದೂ ಧರ್ಮನನ್ನು ಸಮರ್ಥಿಸುವಂತೆ ತೋರಿ 
ದಪು- ಟಾಲಸ್ಬ್ರಾಯ್‌ರವರು ಬರೆದ “ದಿ ಕಿಂಗ್‌ಡಂ ಆಫ್‌ ಗಾಡ್‌ ಈಸಿ 
ವಿಶಿನ್‌ ಯೂ”: "(ಪರಮಾತ್ಮ ಸಾಮ್ರಾಜ್ಯ ನಿನ್ನಲಿಯೇ ಇನೆ) ಎಂಬ 


೨೨೦ ಗಾಂಧೀ ಗ್ರಂಥಮಾಲೆ 


ಪುಸ್ತಕ ನನ್ನ ನ್ನು ಮುಗ ನನ್ನಾ ಗಿ ಮಾಡಿತು. ಅದು ನನ್ನ ಮನಸ್ಸಿನಲ್ಲಿ 
ಶಾಶ್ವ ತವಾದ ಸರಿಣಾಮದನ್ನು ಬಿಟ್ಟಿ ತು. ಈಪು ಸ್ಮಕದ ಸ ತಂತ್ರ ವಿಚಾರ 


ಲ. ಸ್ರಾಢನೀತಿ, ಸತ್ಯ ಪ್ರಜೆ ಇವುಗಳ ಎದುರಿನಲ್ಲಿ ತೋಟ್ಟ ರು 
ನನಗೆ ಕೊಬ್ಬ ದ್ದ ಹ ಕಗಳೆಲ್ಲ ಶುಸ್ಕವಾಗಿ ತೋರಿದುವು. 
ಹೀಗೆ ನನ್ನ ಧ್ಯಯನ ಕಿ ಸ ರು ಯೋಚಿಸದಿದ್ದೆ ದಾರಿಯಲ್ಲಿ 


ನನ್ನನ್ನು sks ತ ಎಡ್ವ ರ್ಡ್‌ ಮೇಟ್‌ ಲ್ಯಾಂಡ್‌ ರೊಂದಿಗೆ ನನ್ನ 
ಪತ್ರವ್ಯವಹಾರ ಅನೇಕ ವರುಷಗಳ. ವರಿಗೆ ನಡೆಯಿತು.  ರಾಯಚಂದ 
ಭಾಯಿಯವರೊಂದಿಗೆ ಅವರು ಸ್ವರ್ಗಸ ರಾಗುವವರೆಗೆ ನನ್ನ ಪತ್ರವ್ಯವ 
ಹಾರ ನಡೆದೇ ಇದ್ದಿತು. ಅವರು ಕಳುಹಿಸಿದ ಕೆಲವು ಪುಸ್ತಕಗಳನ್ನು 
ನಾನು ಓದಿದನು. . ಅವುಗಳ ಪೈಕಿ ಪಂಚೀಕರಣ, ಮಣಿರತ್ತಮಾಲಾ 
ಯೋಗ ವಾಸಿಷ್ಠದ ಮುಮುಕ್ಷು ಪ್ರಕರೆಣ್ಯ ಹರಿಭದ್ರಸೂರಿಯ ಷಡ್ಡರ್ಶನ 
ಸಮುಚ್ಛ ಯ ಇವು ಇದ ವು, 

ಸಾನು ಯಾವ ಹಾದಿಯನ್ನು ಹಿಡಿಯಬೇಕೆಂದು ನನ್ನ ಕೆ ಸ್ತ ಮಿತ್ರರು 
ಬಯಸಿದ್ದರೋ, ಆ ಹಾದಿಯನ್ನು ನಾನು ಹಿಡಿಯಲಿಲ್ಲವಾದರೂ, ನನ್ನಲ್ಲಿ 
ಧರ್ಮ ಜಿಜ್ಞ್ಞಾ ಸೆಯ ಬುದ್ಧಿಯನ್ನು ಜಾಗ್ರತಗೊಳಿಸಿದುದಕ್ಕಾಗಿ, ನಾನು 
ಅವರಿಗೆ ಎಂದೆಂದಿಗೂ ಕೃತಜ ನಾಗಿದ್ದೇನೆ. ನನಗೂ ಅವರಿಗೂ ಉಂಟಾದ 
ಈ ಬಾಂಧವ್ಯದ ನೆನಪನ್ನು ನಾನು ಯಾವಾಗಲೂ ಪೋಷಿಸುವೆನು. 
ಮುಂದಿನ ವರುಷಗಳಲ್ಲಿ ಈ ಬಗೆಯ ಹಿತವಾದ ಮತ್ತು ಪವಿತ್ರವಾದ 
ಸಂಬಂಧಗಳು ಕಡಿಮೆಯಾಗಲಿಲ್ಲ; ಹೆಚ್ಚು ತ್ಮಲೇ ಹೋದವು. 


೧೬ ' 
ನಾವೊಂದು ನೆನೆದರೆ ದೇವರು ಮತ್ತೊಂದನ್ನು ನೆನೆಯುತ್ತಾನೆ 


ಮೊಕದ್ದಮೆ ಮುಗಿದುಹೋಯಿತು. ಪ್ರಿಟೋರಿಯಾದಲ್ಲಿರಲು 
ನನಗೆ ಇನ್ನು ಕಾರಣವಿರಲಿಲ್ಲ. ಆದುದರಿಂದ ನಾನು ಡರ್ಬಾನಿಗೆ ಹಿಂದಿರುಗಿ 
ಭಾರತಕ್ಕೆ ಹೊರಡುವ ಸಿದ ತೆಗಳನ್ನು ಮಾಡತೊಡಗಿದೆನು. ಆದರೆ ಸೇಠ್‌ 
ಅಬ್ದುಲ್ಲಾ ನನಗೆ ಸರಿಯಾದ ಮರ್ಯಾಜಿಯನ್ನು ಮಾಡೆ ಬೀಳ್ಕೊಡುವ 


ಆತ್ಮಕ ಥೆ ೨೨೧ 


ಮೆನುಸ್ಯರಾಗಿರೆಲಿಲ್ಲ. ಅವರು ಸಿಡನ್‌ ಹ್ಯಾಂನಲ್ಲಿ ನನಗೆ ಒಂದೂ ಆದರದ 
ಔತಣ ಕೂಟವನ್ನು ಏರ್ಪಡಿಸಿದರು. 

ಆ ದಿನವನ್ನೆಲ್ಲ ನಾನು ಅಲ್ಲಿಯೇ ಕಳೆಯಬೇಕೆಂದು ಗೊತ್ತಾಗಿದ್ದಿತು. 
ಅಲ್ಲಿದ್ದ ವೃತ್ತಸತ್ರಿಕೆಗಳ ಪುಟಗಳನ್ನು ತಿರುವಿಹಾಕುತ್ತಿ ರುವಾಗ, ಒಂದೈ 
ಪುಟದ ಕೊನೆಯಲ್ಲಿ “ಭಾರತೀಯರಿಗೆ ಮತಾಧಿಕಾರ” ಎಂಬ ತಲೆಬರಹದ 
ವಾಕ್ಯವೃಂದ ನನ್ನ ಕಣ್ಣಿಗೆ ಬಿದ್ದಿತು. ಅದು ಆಗ ನೆಬಾಲ್‌ ಶಾಸನ ಸಭೆಯ 
ಮುಂದೆ ಇದ್ದ ಒಂದು ಮಸೂದೆಗೆ, ಸಂಬಂಧಪಟ್ಟುದ್ದಾಗಿದ್ದಿತು. ನೆಟಾಲ್‌ 
ಶಾಸನ ಸಭೆಗೆ ಸದೆಸ್ಯರನ್ನು ಚುನಾಯಿಸಿಲು ಭಾರತೀಯರಿಗೆ ಇದ್ದ ಹಕ್ಕನ್ನು 
ಕಸಿದುಕೊಳ್ಳು ವುದೇ ಆ ಮಸೂದೆಯ ಉದ್ದೇಶವಾಗಿದ್ದಿತು. ಆ ಮಸೂದೆಯ 
ವಿಷಯ ನನಗೆ ಗೊತ್ತಿರಲಿಲ್ಲ! ಹಾಗೆಯೇ ಅಲ್ಲಿ ನೆರೆದಿದ್ದ ಇತರ ಯಾರಿಗೂ 
ಕಿಳಿದಿರಲಿಲ್ಲ. 

ನಾನು ಅಬ್ದುಲ್ಲಾ ಸೇಠರನ್ನು “ಏನು ಈ ವಿಷಯ?” ಎಂದು 
ಪ್ರಸ್ಥಿಸಿದೆನು. “ಈ ಸಂಗತಿಗಳೆಲ್ಲ ನಮಗೇನು ಗೊತ್ತಾಗುತ್ತವೆ? ನಮ್ಮ 
ವ್ಯಾಪಾರಕ್ಕೆ ಸಂಬಂಧಪಟ್ಟಿ ಸಮಾಚಾರಗಳು ಮಾತ್ರ ನಮಗೆ ಗೊತ್ತಾಗು 
ತ್ತವೆ. ನಿಮಗೆ ತಿಳಿದಿರುವಂತೆ, ಆರೆಂಜ್‌ ಫ್ರೀಸ್ಟೇಟ್‌ ನಲ್ಲಿ ನಮ್ಮ 
ವ್ಯಾಪಾರ, ಪೂರ್ಣವಾಗಿ ನಾಶವಾಗಿದೆ. ಅದೆಕ್ಕಾಗಿ ನಾವು ಚಳುವಳಿ 
ನಡೆಸಿದೆವು. ಏನೂ ಪ್ರಯೋಜನವಾಗಲಿಲ್ಲ. ನಮಗೆ ಓದುಬರಹ 
ಬಾರೆನುದರಿಂದ ನಾವು ಎಸ್ಟೇ ಆಗಲಿ ಕುಂಟಿರು. ನಾವು ವರ್ತಮಾನ 
ಪತ್ರಿಕೆಗಳನ್ನು ಕೊಂಡುಕೊಳ್ಳುವುದು, ವ್ಯಾಪಾರದ ಏರಿಳಿತ ಧಾರಣೆ 
ವಾಸಿಗಳನ್ನು ತಿಳಿದುಕೊಳ್ಳು ವುದಕ್ಕೆ ಮಾತ್ರ. ಶಾಸನಗಳ ವಿಚಾರ ನಮ 
ಗೇನು ಗೊತ್ತು ? ಇಲ್ಲಿರುವ ಐರೋಪ್ಯ ವಕೀಲರೇ ನಮ್ಮ ಕಣ್ಣು ಕಿವಿಗಳು.” 
ಎಂದರು. 

ನಾನು ಹೇಳಿದೆ: “ಆದರೆ ಇಲ್ಲಿಯೇ ಹುಟ್ಟಿ ವಿದ್ಯಾವಂತರಾಗಿರುವ 
ಅನೇಕ ಭಾರತೀಯ ಯುವಕರು ಇರುವರಲ್ಲ, ಅವರು ನಿಮಗೆ ಸಹಾಯ 
ಮಾಡುವುದಿಲ್ಲನೆ ? 

ಅಬ್ದುಲ್ಲಾ ನಿರಾಸೆಯಿಂದ ಹೇಳಿದರು. : “ಅವರೇ! ಅವರು ನಮ್ಮ 
ಹತ್ತಿರಕ್ಕೇ ಸುಳಿಯುವುದಿಲ್ಲ. ನಿಜ ಹೇಳಬೇಕಾದೆರಿ ಅವರು ನನ್ಮುವರೆಂದು 


೨೨.೨ ಗಾಂಧೀ ಗ್ರಂಥಮಾಲೆ 


ಹೇಳಿಕೊಳ್ಳಲು ನಮಗೂ ಬೇಕಿಲ್ಲ. ಅವರೆಲ್ಲ ಕ್ರೈಸ್ತ ಮತಾನುಯಾಯಿ 
ಗಳು. ಆದುದರಿಂದ ಆವರು ಬಿಳಿಯ ಪಾದರಿಗಳ ಹಡಿತದಲ್ಲಿದ್ದಾರೆ. ಆ 
ಪಾದರಿಗಳು ಸರಕಾರದ ಅಧೀನದೆಲ್ಲಿದ್ದಾರೆ.” 

ಇದನ್ನು ಕೇಳಿ ನನ್ನ ಕಣ್ಣು ತೆರೆ ಸತು. ಆ ಜನರನ್ನು ನಾವು 
ನಮ್ಮನರನ್ನಾ ಗಿ ಮಾಡಿಕೊಳ ಬೇಕೆಂದು ನನಗೆ ತೋರಿತು. ಕ್ರೈ ಧರ್ಮದ 
ಅರ್ಥ ಇದೇ ಏನು? ಕ್ರೈಸ್ತ ರಾದ ಮಾತ್ರಕ್ಕೆ ಅವರು ಭಾರತೀಯಲಲ್ಲವೆ ? 


ಆದಕೆ ನಾನು ಭಾರತಕ್ಕೆ ಹಿಂದಿರುಗುವ ಸಿದ್ಧ ತೆಯಲ್ಲಿ ದ್ದು ದರಿಂದ 
ಈ ವಿಷಯದಲ್ಲಿ ನನ್ನ್ನ ಅಭಿಪ್ರಾಯಗಳನ್ನು ವ್ಯಕ್ತಪ ಪಡಿಸಲು ಹಿಂದೆಗೆವ ನು. 
ನಾನು ಸೇಠ್‌ ಅಬ್ದುಲ್ಲಾ ರವರಿಗೆ ಇನ್ಟನ್ನು ಮಾತ್ರ ಶೇಳಿನಿನು: "ಈ 
ಮಸೂದೆ ಏನಾದರೂ ಕಾನೂನು ಆದರೆ ನಮ್ಮ ಸಿತಿ ಇನ್ನೂ ಕೆಡುವುದು. 
ಭಾರತೀಯರ ನಾಶಕ್ಕೆ ಇದು. ಮೊದಲನೆಯ ಹೆಜ್ಜೆ. ಇದು ನಮ್ಮ ಆಶ 
ಗೌರವದ ಮೂಲಕ್ಕೆ ಕೊಡಲಿ ಪೆಟ್ಟು.” 


"ಇರಬಹುದು. ನಾನು ನಿಮಗೆ ಈ ಫಾ )ಂಚ್ಛೈ ಸ್‌ ಸ ಹೂವನ್ನು 
ಹೇಳುತ್ತೇನೆ. (ಅಲ್ಲಿ ಫ್ರಾಂಚ್ಛೈಸ್‌ ಎಂಬ ಇಂಗ್ಲಿಷ್‌ ಪದವನ್ನೇ ಹೇಳು 
ತ್ತಿದ್ದರು. ಮತಾಧಿಕಾರವೆಂದರೆ. ಯಾರಿಗೂ ಅರ್ಥವಾಗುತಿ ತ್ರಿ ರಲಿಲ್ಲ. 
ಇಂತಹ ಅನೇಕ ಇಂಗ್ಲಿಷ್‌ ಪದಗಳು ದೇಶಭಾಷೆಯಲ್ಲಿ ಸೇರಿಹೋಗಿದ್ದ ವು.) 
ನಮಗೆ ಇದರ ವಿಷಯ ಏನೂ ತಿಳಿಯದು. ಆದರೆ ನಮ್ಮ ಅತು ಸತ್ತಮ 
ವಕೀಲರ ಪೈಕಿ ಒಬ್ಬರಾದ ಮಿ. ಎಸ್ಕೊಂಬ್‌ರವರು, ಈ ವಿಷಯ ವನ್ನು 
ನಮಗೆ ತಿಳಿಯ ಹೇಳಿದರು, ಅವರು ನಿಮಗೂ ಗೊತ್ತು. ಅದು ನಡೆದುದು 
ಹೀಗೆ ಅವರು ಒಳ್ಳೆಯ ಹೋರಾಟಗಾರರು. ಇಲ್ಲಿಯ ಬಂದರಿನ ಎಂಜಿನೀ 
ಯರಿಗೊ ಅವರಿಗೂ ಆಂತಹ ಮಿತ್ರತ ಶ್ರ ತೈವೇನೂ ಇಲ್ಲ. ಎಂಜನೀಯೆರು 
ಚುನಾವಣೆಯಲ್ಲಿ ತಮಗೆ ಬರಬಹುದಾದ ಮತಗಳನ್ನು ಕಡಿಮೆಮಾಡಿ 
ತಮ್ಮನ್ನು ಸೋಲಿಸಬಹುದೆಂಬ ಭಯ ಎನೊ ೀಂಬ್‌ ಅವರಿಗೆ ಉಂಟಾ 
ಯಿತು. ಆದುದರಿಂದ ಅವರು ವಿಷಯಗಳನೆ ಲ್ಲ ನಮಗೆ ತಿಳಿಸಿದರು. 
ಅನರ ಸಲಹೆಯಂತೆ ನಾವೆಲ್ಲರೂ ನೆಮ್ಮ ಹೆಸರುಗಳನ್ನು ಮತದಾರರ 
ಸಟ್ಟಯಲ್ಲಿ ಬರೆಸಿದೆವು. ನಮ್ಮ ಮತಗಳನ್ನೂ ಅವರಿಗೇ ' ಕೊಟ್ಟೆವು. 


ಆತ್ಮಕಥೆ ೨.೨೩ 


ಈಗ ನಿಮಗೆ ಗೊತ್ತಾಗುತ್ತದೆ. ಈ ಮತಾಧಿಕಾರಕ್ಕೆ ನೀವು ಕೊಡುವೆ ಬೆಲೆ 
ಯನ್ನು ನಾವು ಎಕೆ ಕೊತುನುದಿಲ್ಲನೆಂಬುದು. ಆದರೆ ನೀವು ಹೇಳುವುದು 
ನಮಗೆ ಗೊತ್ತಾಗುತ್ತದೆ... ಈಗ ನಿಮ್ಮ ಸಲಹೆಯೇನು ?” 
ನೆರೆದಿದ್ದ ಇತರೆ ಅತಿಥಿಗಳು ಈ ಸಂಭಾಷಣೆಯನ್ನು ಗನುನವಿಟ್ಟು 
ಕೇಳು ದ ರು ಒಬ್ಬರು ಹೀಗೆ ಹೇಳಿದರು: “ನಾನು ಹೇಳುತ್ತೇನೆ, ಕೇಳಿ, 
ತು ಹಡಗಿನಲ್ಲಿ ನೀವು ಪ್ರಯಾಣ ಮಾಡುವುದನ್ನು ನಿಲ್ಲಿಸಿ ಒಂದು ತಿಂಗಳು 
ಇಲ್ಲಿಯೇ ಇರಿ. ನೀವು ಹೇಳಿದಂತೆ ನಾವು ಹೋರಾಟ ಮಾಡುತ್ತೇವೆ.? 
ಎಲ್ಲರೂ ಒಟ್ಟಾಗಿ “ಸ, ಅವೇ ಸರಿ. ಅಬ್ದುಲ್ಲಾ ಸೇಠರೇ ನೀವು 
ಗಾಂಧಿ ಭಾಯಿಯೆನ್ನುು ನಿಲ್ಲಿಸಬೇಕು.” 
ಸೇಠುು ಚುರುಕು ಬುದ್ಧಿಯುಳ್ಳೆ ವರು. ಅಮರು ಹ ಇವನ್ನು 
ನಿಲ್ಲಿಸಲು ನನಗೆ ಅಧಿಕಾರವಿಲ್ಲ. ಅಥವಾ ನನಗೆಷ್ಟು ಅ ಅಧಿಕಾರವಿಜಿಯೊ। 
ಅಸ್ಟೇ ನಿವಗೂ ಇದೆ. ಆದರೆ ನೀವು ಹೇಳುವುದು ಸರಿ. ನಾವೆಲ್ಲ ಸೇರಿ 
ಇವರನ್ನು ಇಲ್ಲಿ ನಿಲ್ಲುವುದಕ್ಕೆ ಒಪ್ಪಿಸೋಣ. ಆದರೆ ಅವರು ವತೀಲರೆೊಬು 
ದನ್ನು ಮರೆಯಬೇಡಿ. ಅನರೆರುಸುಮು?” 


ರುಶುಮಿನ ವಿಸಯ ಕೇಳಿ ನನಗೆ ದುಃಖನಾಯಿಶು ನಾನು 
“ಅಬ್ದುಲ್ಲಾ ಸೇಠರೇ ೧ಸುಮಿನ ಪ ಶ್ನೆಯೇ ಇಲ್ಲ. ಸಾರ್ವಜನಿಕ ಕಾರ್ಯಕ್ಕೆ 
ಸಮು ಕೊಡಬೇಕಾದುದಿಲ್ಲ. ನಾನು ನಿಲುವುದಾದಕೆ ನಿಮ್ಮ ಸೇವಕ 
We ಮಾತ್ರ. ನಿಮಗೆ ತಿಳಿದಿರುವಂತೆ ನನಗೆ ಈ ಮಿತ್ರರ ಪರಿಚಯವೂ 
ಇಲ್ಲ ಆಸರೆ ಅವರ್ಲಿ ಈ ಕಾರ್ಯದಲ್ಲಿ ಸಸಕರಿಸುನರೆಂಬುನು ನಿಮ್ಮ 
ನಂಬಿಕೆಯೂದರೆ ಇನ್ನೂ ಒಂದು 18ಿಗೆಳು ಇ ಇರಲು ನಾನು ಸಿದ್ಧ ಇಗ 
ದ್ದೇನೆ. ಆದರೆ ಒಂದು ವಿಷಖಾ ಜ್ಞಾ ಪಕವಿರಲಿ. ಫೀವು ನನಗೆ ರು? ತಿವಿ 
ಏನನ ಸ್ಲಾ ಕೊಡದಿದ್ದರೂ, ನಾವು “ಯೋಚಿಸಿರುವ ಸಾವೆ; ಜನಿಕ ಕಾರ್ಯ 
ವನ್ನು eS ಸಲ್ಪ ಹಣವನ್ಹಿಟ್ಟುಕೊಳ್ಳದೆ ಪ್ರಾರಂಭಿಸಲು ಸಾಧ್ಯ ಏಲ್ಲ. 
ನಾವು ಯಾರಿಗಾದರೂ ತಾರನ್ನು Sudo ks, ಕೆಲವು 
ಸಾಹಿತ್ಯವನ್ನು ಮುದ್ರಣ ಮಾಡಿಸಬೇಕಾಗಬಹುದು ; ಎಲ್ಲಿಗಾದರೂ ಹೋಗಿ 
ಬರೆಜೇಕಾಗಬಹುನು. ಸೈಳದೆ ವಕೀಲರ ಸಲಹೆಯನ್ನು ಪಡೆಯಬೇಕಾಗ 


೨೨೪ ಗಾಂಧೀ ಗ್ರಂಥಮಾಲೆ 


ಬಹುದು ; ನನಗೆ ನಿಮ್ಮ ಕಾನೂನುಗಳು ಗೊತ್ತಿಲ್ಲದುದರಿಂದೆ, ಕೆಲವು 
ಕಾನೂನು ಪುಸ್ತಕಗಳನ್ನು ಕೊಳ ಬೇಕಾಗಬಹುದು. ಇವೆಲ್ಲವೂ ಹಣವಿಲ್ಲದೆ ' 
ಸಾಧ್ಯವಿಲ್ಲ... ಈ ಕಾರ್ಯ ಒಬ ) ನಿಂದ ಸಾಧ್ಯವಿಲ್ಲನೆಂಬುದೂ ಸ್ಪಷ್ಟ. 
ಅವನಿಗೆ ಅನೇಕರು ಮುಂದೆ ಬಂದು ತು ನೀಡಬೇಕು.” 


ಎಲ್ಲರೂ ಒಟ್ಟಾ ಗಿಯೇ, “ಅಲ್ಲಾ, ದೊಡ ವನು, ದಯಾಶಾಲಿ, ಹಣ 
ಬಂದೇ ಬರುತ್ತದೆ; ನಿಮಗೆ ಬೇಕಾದಷ್ಟು ಔಲಸಗಾರರೂ ಸಿಕ್ಕುತ್ತಾರೆ. 
ನೀವು ನಿಲ್ಲುವುದಕ್ಕೆ ಮೊದಲು ಸಮ್ಮತಿಸಿ. ಎಲ್ಲ ಸರಿ ಹೋಗುತ್ತದೆ" ಎಂದರು. 

ಹೀಗೆ ನನ ನ್ನು ಬೀಳ್ಕೊ ಡಲು ನೆರೆದಿದ್ದ ಕೂಟಿ, ಕಾರ್ಯಕಾರಿ 
ಸಮಿತಿಯಾಗಿ ದು. “ಊಟ ಮುಂತಾದುವನ್ನು ಬೇಗ 
ಮುಗಿಸಿ ಮನೆಗಳಿಗೆ ಹೋಗೋಣ? ಎಂದು ನಾನು ಸೂಚಿಸಿಸಿನು. ''ಮನಸ್ಸಿ 
ನಲ್ಲಿ ಮುಂದಿನ ಹೋರಾಟದ ರೂಪಿ: ೇಖೆಗಳನ್ನು ಚಿತಿ ಿ)ಸಿಕೊಂಡೆನು. ಎ8 
ದಾರರ ಪಟ್ಟಿ ಯಲ್ಲಿ ಯಾರ ಯಾರ ಹೆಸರುಗಳಿವೆ. ಎಂಬುದನ್ನೂ ನಾನು ತಿಳಿದು 
ಕೊಂಡು, 'ಇನ್ನೂ ಒಂದು ತಿಂಗಳು ಅಲ್ಲಿ ನಿಲ್ಲಬೇಕೆಂದು ನಿಶ್ವ 'ಯಿಸಿದೆನು. 


ಹೀಗೆ ನಾನು ದಕ್ಷಿಣ ಆಫಿ ಕಾದಲ್ಲಿ ಬಹುಕಾಲ ವಾಸಿಸುವುದರ 
ತಳಹದಿಯನ್ನು ದೇವರೇ ಹಾಕಿದನು. ಆತ್ಮಗೌರವದ ಸ ಸಮರಕ್ಕೆ ಬೀಜ 
ವನ್ನೂ ಅವನೇ ಬಿತ್ತಿದನು, 


೧೬ 
ನೆಬಾಲ್‌ನಲ್ಲಿ ನೆಲೆಸಿದುದು 


೧೮೯೩ ರಲ್ಲಿ, ಸೇಠ್‌ ಹಾಜೀ ಮೊಹವ: ದ್‌ ಹಾಜೀದಾದಾ, ನೆಟಾಲಿನ 
ಭಾರತೀಯರ ಪೆ ಪೈಕಿ ಆಗೆ 'ಗಣ್ಯರೆಂದು ಪರಿಗಣಿತರಾಗಿದ್ದ ರು. ಆದರೆ ಸಂಪತ್ತಿನ 
ದೈಷ್ಟ್ರಿಯನ್ಲಿ ಸೇಠ್‌ ಅಬ್ದುಲ್ಲಾ ಹಾಜೀ ಆದಮ್‌” ಅವರಲ್ಲಿಲ್ಲ ಪ್ರಮುಖ 
ರಾಗಿದ್ದ ರು. Wu ಅವರೂ "ಉಳಿದ ಎಲ್ಲರೂ ಸಾರ್ವಜನಿಕ. ವಿಷಯಗಳಲ್ಲಿ 


ಎಡರು 


ಆತ್ಮಕಥೆ ೨೨೫ 


ಯಾವಾಗಲೂ ಸೇಠ್‌ ಹಾಜಿ ಮೊಹಮ್ಮದ್‌ರಿಗೆ ಪ್ರಥಮ ಸ್ಥಾನವನ್ನು 
ಕೊಡುತ್ತಿದ್ದ. ಆದುದರಿಂದ ಸೇಠ್‌ ಅಬ್ದುಲ್ಲಾರವರ ಮನೆಯಲ್ಲಿ, ಹಾಜೀ 
ಮೊಸನ್ಮುದ್‌ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಚಿ ಸೇರಿ, ಫ್ರಾಂಚ್ಛೈಸ್‌ 
ಬ್ಲಿನ್ನು (ಮತಾಧಿಕಾರ ಮಸೂದೆ) ನಿಶೋಧಿಸಬೇಕೆಂದು ತೀರ್ಮಾನ ಮಾಡ 
ಇಯಿತು. 
ಸ್ವಯಂಸೇವಕರ ಪಟ್ಟಿಯನ್ನು ತಯಾರಿಸಿದೆವು. ನೆಟಾಲಿನಲ್ಲಿ 
ಜನಿಸಿದ ಭಾರತೀಯರು, ಮುಖ್ಯವಾಗಿ ಭಾರತೀಯ ಕ್ರೈಸ್ತ ಯುವಕರು 
ಈ ಸಭೆಗೆ ಆಹ್ವಾನಿತಣಗಿದ್ದರು. ಡರ್ಬಾನ್‌ ಕೋರ್ಟಿನ ದ್ವಿಭಾಸಿಯಾದ 
ಮಿ. ಪೂಲ್‌ ಮತ್ತು ಮಿಷನ್‌ ಸ್ಕೂಲ್‌ ಹಡ್ಡಾಸ ಸ್ಟರ್‌ ಆದೆ ಸುಭಾನ್‌ 
ಗಾಡ್‌ಫ್ರೇ ಅವರೂ ಚಿಕೆ ಬಂದಿದ್ದರು. ಸಭೆಗೆ ಆನೇಕ ಕ್ರೈಸ್ತ ಯುವಕರು 
ಬರಲು ಅವರೇ ಕಾಂಣ. ಅವರೆಲ್ಲರೂ ಸ ಯೆಂಸೇವ ವಕರಾದರು. 
ಳದ ಅನೇಕ ವ್ಯಾಪಾರಿಗಳನ್ನೂ ಸ್ವಯಂಸೀವಕರನ್ನಾಗಿ ಸೇರಿಸಿ 
ನತ ಅವರೆಲ್ಲಿ ಮುಖ್ಯವಾಗಿ ಸೇಠ್‌ ದಾವುದ್‌ ಮೊಹನ್ಮ ಧ್‌ 
ಮಾಹ್‌ಮ್ಮದ್‌ ಕಾಸಿಂ ಕಾಮರುದ್ವೀೀನ್‌, ಆದೆಮ್‌ ಜೀ ಮಿಯಾನ್‌ ಉ. 
ಕೊಳಂದನೇಲು ಹಳ್ಳ, ಸಿ. ಲಚಿರಾಮ್‌”, ರಂಗಸಾಮಿ, ಪಡಿಯಾಚಿ 
ಮತ್ತು ಆಮದ್‌ ಜೀವಾ, ಮುಂತಾದವರು. ಪಾರ್ಸಿ ರುಸ್ತುಂಜೀಯಂತೂ 
ಇದ್ದೇ ಇದ್ದರು. ಗಮಾಸ್ತರ ಪೈಕಿ ಮಾಣಿಕ್‌ ಜೀ, ಜೋಷಿ, ನರಸಿಂಕರಾಮ್‌ 
ಇವರೇ ಇದ್ದೆ ರು. ಇವ೦ಲ್ಲ ದಾದಾ ಇಬ್ಬುಲ್ಲೂ ಎಂತಾದವರ ಡ್ಡ 
ದೊಡ್ಡ ಅಂಗಡಿಗಳಲ್ಲಿ ಕೆಲಸಮಾಡುತ್ತಿದ್ದರು. ತಾವು ಹೀಗೆ ಸಾರ್ವಜನಿಕ 
ಕಾಯ ದಲ್ಲಿ ಭಾಗಿಯಾಗುತ್ತಿರುವುದನ್ನಿ ಕಂಡ ಅವಗೆ ಆಶ್ಚರ್ಯವೂ 
ಸಂತೋಷವೂ ಆಯಿತು. ಹೀಗೆ ಸಾರ್ವಜನಿಕ ಕಾರ್ಯದಲ್ಲಿ. ಭಾಗಿ 
ಯಾಗಲು ಆಹ್ವಾನಿತರಾದುದು ಆವರ ಬಾಳಿನಲ್ಲಿ ಕೂಸ ಅನುಭವವಾಗಿ 
ದ್ವಿತು, ಭಾರತೀಯರಿಗೆ ಉಂಟಾದ ಆಪತ್ತಿನ ಎದುರಿಗೆ ಊಜ್ಚ--ನೀಚ, 
ಹಿರಿಯ -- ಕಿರಿಯ, ಮಾಲಿಕ - ನೌಕರ, ಹಿಂದೂ. ಮುಸಲ್ಮಾನ, 
ನೀರಿಸೀ- ಈಸಾಯಿ, ಗುಜರಾ 2 ಮದರಾಸಿ- ಸಿಂಧಿ ಎಂಬ ವ್ಯತ್ಯಾಸ 
ಗಳಲ್ಲ ಮರೆಯಾದವು. ಎಲ್ಲರೂ ಒಂದೇ ಸಮನಾಗಿ ಭಾಂತಮಾತೆಯೆ 


ಪುತ್ರರೂ ಸೇವಕರೂ ಆಗಿದ್ದರು. 


೨೨೬ ಗಾಂಧೀ ಗ್ರಂಥಮಾಲೆ 


ವ.ಸೂಡಿಯ ಎರಡನೆಯ ಚರ್ಚೆ ಮುಗಿದು ಅದು ಆಗಲೇ ಅಂಗೀ 
ಕೃಶವಾಗಿಗ್ಹಿ ತು ; ಅಥವಾ ಆಗುವುದರಲ್ಲಿದ್ದಿತು. ಆಗ ಶಾಸನ ಸಭೆಯಲ್ಲಿ 
ಮಾಡಿದ ಭಾಷಣಗಳಲ್ಲಿ “ಭಾರತಿ ಯರು ಈ ಕಠಿಣವಾದ ಮಸೂದೆಗೆ ಯಾವ 


ಬ ಫಾ ಹಾ 


ಇಟ ಅಲ್ಲು ರಿ ಲರು 
ಹೊಂದಲು ಅರ್ಹರಲ್ಲ ಎಂಬುದು ಇದರಿಂದಲೇ ಗೊತ್ತಾಗುತ್ತದೆ.” ಎಂಬು 
ದನ್ನು ಒತ್ತಿ ಹೇಳಲಾಗಿದ್ದಿತು. 
ಸಭೆಯಲ್ಲಿ ನೆರಿದಿದ್ದವರಿಗೆ ನಾನು ಪರಿಸ್ಥಿತಿಯನ್ನು ವಿವರಿಸಿದೆನು. 
ನಾವು ಮೊನಲು ಮಾಡಿದ ಕಾರ, ಶಾಸನ ಸಭೆಯ ಸ್ಪೀಕರರಿಗೆ “ಮಸೂ 
ಜಿಯ ಮೇಲಿನ ಚರ್ಚೆಯನು ಮುಂದಕ್ಕೆ ಹಾಕಬೇಕೆಂದು? ಪ್ರಾರ್ಥಿಸಿ 
ಒಂದು ತಾರೆನ್ನು ಕಳುಹಿಸಿದುದು. :' ಅದೀ ಬಗೆಯ ತಾರನ್ನ್ನ ಪ್ರಧಾನ 
ಮಂತ್ರಿ ಸರ್‌ ಜಾನ್‌ ರಾಬಿನ್‌ಸನ್‌"ರವನಗೂ, ಮತ್ತು ದಾದಾ ಅಬ್ದುಲ್ಲಾ 
ರೆವರೆ ಮಿತ್ರಕಿಂಬ ದೈಷ್ಟಿಯಿಂದ ಮಿ. ಎಸ್ಮೋಂಬರವರಿಗೂ ಕಳುಹಿಸಿದೆವು. 
ಸ್ಪೀಕರ್‌ರವರು ಕೂಡಲೇ ಮಸೂದೆಯ ಮೇಲಿನ ಚರ್ಚೆಯನ್ನು ಎರಡು 
ದಿನಗ ಮುಂದಕ್ಕೆ ಹಾಕುವುದಾಗಿ ಉತ್ತರೆ ಕೊಟ್ಟರು. ಇದರಿಂದ ನಮಗೆ 
ಸಂತೋಸನಾಯಿತು. 
ಶಾಸನ ಸಭೆಗೆ ಒಪ್ಪಿಸುವ ಅರ್ಜಿ ಸಿದ್ಧ ವಾಯಿತು. ಅದರ ಮೂರು 
ಸೃತಿಗಳು ಆಗಬೇಕಾಗಿದ್ದವು. ವೃತ್ತ ಪತ್ರಿಕೆಗಳಿಗಾಗಿ ಒಂದು ಪ್ರತಿ 
ಬೇಕಾಗಿದ್ದಿ ತು. ಸಾಧ್ಯವಾದಷ್ಟು ಜನರಿಂದ ಅರ್ಜಿಗೆ ರುಜು ಹಾಕಿಸ 
ಬೇಕೆಂದು ತೀರ್ಮಾನನಾಯಿತು.. ಈ ಕಾರ್ಯಗಳನ್ನೆಲ್ಲ ಮಾಡಲು ನಮಗೆ 


ES ಬ್‌ ಡಿ. ಸ ಸೀ 6 ೧೨. ಎಣೆ: Je ಖಿ ~~. 
ಇುಟಟಲ | ರುಂ 25 ರ ಊಟಂಗುಲು ೮ಬಓಟಿಎಟಿಂಉ Sn 
ಛಿ ಮೆ ಕಿವಿ ೧ 


ಇದ್ದು ದು ಒಂದ) ರಾತ್ರಿ ಮಾತ್ರ. ಇಂಗ್ಲಿಷ್‌ ಬನ್ನ ಸ್ವಯಂಸೇವಕರು 
ರಾತ್ರಿಯೆಲ್ಲ ಕೆಲಸಮಾಡಿದೆತು. ಸುಂದರವಾದೆ ಹಸ್ತಾ ಕ್ಷರವುಳ ಮಿ, 
ಆರ್ಥರ್‌ ಎಂಬ ವೃನ್ನರು ಮುಖ್ಯವಾದ ಪ್ರತಿಯನ್ನು ಬರದರು. ಉಳಿದ 
ವನ್ನು ಒಬ್ಬರು ಓದಿಸಿ ಇತರರು ಬರೆದರು. ಹೀಗೆ ಒಟ್ಟಿಗೆ ಐದು 
ಪ್ರತಿಗಳು ಸಿದ್ಧವಾದ ): ವರ್ತಕ ಸ್ವಯಂಸೇವ3?ು ತವ, ಸಂತ 
ಗಾಡಿಗೆಳಲ್ಲಿ ಅಥವಾ ತಾವೇ ದುಡ್ಡು ಕೊಟ್ಟು ಬಾಡಿಗೆ ಗಾಡಿಗಳಲಿ ಹೋಗಿ 
ಅರ್ಜಿಗೆ ರುಜು ಹಾಸಿ ಕಂಸನ. ಕಾರ್ಯ, ಬಸಳ ಬೇಗ ಮುಗಿದು ಅರ್ಜಿ 
ಗಳನ್ನು ಕಳುಹಿಸಿದುವಾ ಸುತು. ಪತ್ರಿಕೆಗಳು ನಮಗೆ ಅನುಕೂಲವಾದ 


ಆತ್ಮಕಥೆ ೨೨೭ 


ಅಭಿಸ್ರಾಯಗಳನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಪ್ರಕಓಸಿದುವು. ಇದರಿಂದ 
ಶಾಸನ ಸಭೆಯ ಮೇಲೆ ಪಂಣಾಮಪ್ರಂಟಾಯಿತು. ಸಭೆಯಲ್ಲಿ ಇದರೆ ಚರ್ಜೆ 
ನಡೆಯಿತು... ಮಸೂಸಿಯ ಸರವಾಗಿದ್ದ ವರು, ನಮ್ಮ ಅರ್ಜಿಯಲ್ಲಿ ಎತ್ತಿದ 
ವಾದಕ್ಕೆ ಹುರುಳಿಲ್ಲದ ಪ್ರತ್ಯುತ್ತರವನ್ನು ಆೂಲ್ಚರು, ಮಸೂದೆ, ಹೇಗೋ 
ಅಂಗೀಕೃತವಾಯಿತು. 

ಇದು ಹೀಗಾಗುವುದೆಂಗು ನಮಗೆ ಮೊದಲೇ ಗೊತ್ತಿದ್ದಿತು. ಆದೆಕೆ 
ಚಳುವಳಿಯಿಂದ ಆಲ್ಲಿಯ ಭಾರಃ€ಯರಲ್ಲಿ ಕಳಸ ಜೀವ ಪ್ರವಹಿಸಿ ದ್ವಿತು. 
ಭಾರತೀಯರೆಲ್ಲ ಒಂದು ಸಮಾಜ್ಕ ಅನು ಅವಿಭಾಜ್ಯ. ವ್ಯಾಪಾರದ ಹಕ್ಕು 
ಗಳಿಗೆ ಮಾತ್ರವೇ ಅನ್ಲ. ರಾಜತೀಯ ಹೆಕ್ಕುಗಳಿಗಾಗಿಯೊ ಹೊ: ರಾಡುವುದು 
ತಮ್ಮ ಧರ್ಮ, ಎಂಬುದನ್ನು ಅವರು ಮನಗಾಣುನಂತೆ ಮಾಡಿತು. 

ಆಗ ವಸಾಹತುಗಳಿಗೆ ಲಾರ್ಡ್‌ ರಿಸನ್‌ರು ಸೆಕ್ರೆಟರಿ ಆಫ ಸ್ಟೇಟ್‌ 
ಆಗಿದ್ದರು. ಅವರಿಗೆ ಒಂದು ಭಾರಿ ಅರ್ಜಿಯನ್ನು fe. $ರ್ಮಾ 
ಸಲಾಯಿತು. ಆ ಕಾರ್ಕೈ ಸುಲಭವ ಮಿನ, ಒಂಸೆರೆಡು ದಿನಗಳಲ್ಲಿ 
ಆಗುವುದೂ, ಆಗಿರಲಿಲ್ಲ. ಮತ್ತೆ ಸ ಸ್ವಯಂಸೇವಕರನ್ನು ಕೂಡಿಸಿದೆವು. ತಮ್ಮ 
ತಮ್ಮ ಪಾಲಿನ ಕಾರ್ಯವನ್ನು ಎಲ್ಲೂ ಮಾಡಿದರು. 

ನಾನು ಅರ್ಜಿಯನ್ನು ಸಿದ ಪಡಿಸಲು ಒಹಳೆ ಶ್ರಮಸಟ್ಟಿ ನು. 
ಪ್ರಕಟವಾಗಿದ್ದ ಎಲ್ಲ ಸಾಹಿತ್ಯವನ್ನೂ ವ್ಯಾಸಂಗ ಮಾಡಿದೆನು. "ನನ್ನ ವಾದ 
ಒಂದು ತತ್ವ ಮತ್ತು fe ಪರಿಸ್ಥಿತಿ ಈ ಎರಡರ ಸುತ್ತ "ತೇಯ್ದು 
ದಾಗಿದ್ದಿತು. ನನಗೆ ಭಾರತದಲ್ಲಿ ಮತಾಧಿಕಾರೆನಿನೆ. “ದ ದರಿಂದ 
ನಸ ಇರೆ ಸಕಾದುದು ನ್ಯಾಯ. ಎರಡನೆಯದಾಗಿ, ಮತಾಧಿ 

ರವನ್ನು ಚಲಾಯಿಸೆಬಲ್ಲ ಭಾರೀಯರು ನೆಟಾಲ್‌ ನಲ್ಲಿ ಬಹಳ ಕಡಿಮೆ 
ಅ ಇದ್ದು ದರಿಂದ ಆ ಮತಾಧಿಕಾರವನ್ನು ಕಿತ್ತುಳೊಳು ವುದು ಸರಿಯಲ್ಲ 
ವೆಂದು ವಾದಿಸಿದೆನು. 

ಹದಿನೈದು ದಿನಗಳೊಳಗೆ, ಅರ್ಜಿಗೆ ಹತ್ತು ಸಾವಿರ ರುಜುಗಳನ್ನು 
ಕೂಕಿಸಿದುದಾಯಿತು. ದೇಶದಲ್ಲಿ ಹತ್ತು ಸಾವಿರ ಜನರ ರುಜು ಹಾಕಿಸು 
ವುದು ಅದರಲ್ಲಿಯೂ ಈ ಬಗೆಯ ಕೆಲಸ ಸ್ವಯಂಸೇವಕರಿಗೆ ಹೊಸದು 
ಎಂಬುದನ್ನು ಸಂಗಣಿಸಿನನೊಸ್ಸುಬಭವಾದ ತಸವಾಗಿ5ಲಿಲ್ಲ. ರುಜು 


೨೨೮ ಗಾಂಧೀಗ ಂಥಮಾಲೆ 


ಹಾಕುವವರು, ಅದರ ಅರ್ಥವನ್ನು ಪೂರ್ಣವಾಗಿ ತಿಳಿಯದೆ ರುಜು ಹಾಕ್‌ 
ಬಾರಬಿಂದು ನಿರ್ಣಯವಾಗಿದ್ದು ದರಿಂದ, ಅರ್ಹರಾದ ಸ ಸ್ವಯಂಸೇವಕರನ್ನು 
ಮಾತ ವೇ ಆರಿಸಿಕೊಳ ಬೇಕಾಗಿದ್ದಿ ತು. ಅಲ್ಲಿ ಹಳಿ ಗಳು ದೂರ ದೊರ 
ನಾಗಿ ವ್ರ. ಅನೇಕ ಸ ಸ್ಪೆಯಂಸೇವಕರು ಪೂರ್ಣ ಶ್ರದ ಸ ಯಿಂದ ಮಾಡಿದರಿ 
ಮಾತ್ರ, ಅದು ಆಗುವ ಕೆಲಸವಾಗಿದ್ದಿತು. ಫ್‌ ಹಾಗೆ ಮಾಡಿಯೂ 
ಮಾಡಿದರು. ಪ್ರತಿಯೊಬ್ಬನೂ ತನಗೆ ವಹಿಸಿದ್ದೆ ಕೆಲಸಗಳನ್ನು ಉತ್ಸಾಹ 
ದಿಂದೆ ಮಾಡಿ ಮುಗಿಸಿದನು. ಆದರೆ ಸಂಗಿ ಗಳನ್ನು ಬರೆಯುತ್ತಿ ರುವಾಗ 
ಸೇಠ್‌ ದಾವುದ್‌ ಮೊಹಮ್ಮದ್‌, ರುಸ್ತುಮ್‌ಜೀ ಆದಂಜೀ ಮಿಯಾಖಾನ್‌ 
ಆಮೆದ್‌ ಜೀವಾ ಮುಂತಾದವರ ಚಿತ್ರ ನನ್ನ್ನ ಕಣ್ಣ ಮುಂದೆ ಕಟ್ಟಿ ಎಂತಿಡೆ. 
ಅವರು ಅತ್ಯಂತ ಹಚ್ಚು ರುಜುಗಳನ್ನು ಹಾಕಿಸಿ ತಂದರು. ದಾನ್ರುದ್‌ 
ಸೇಠರು ದಿನವೆಲ್ಲ ಗಾಡಿಯಲ್ಲಿ ರುಜು ಸಂಗೃಹಕ್ಕಾಗಿ ಹೋಗುತ್ತಲೇ ಇದ್ದರು. 
ಅದೆಲ್ಲ ಕೇವಲ ಪ್ರೀತಿಯಿಂದ ಮಾಡಿದ ಕೆಲಸವಾಗಿದ್ದಿತು. ತಾವು ಈ 
ಕಾರ್ಯದಲ್ಲಿ ಮಾಡಿದೆ ವೆಚ ಕ್ಕಾಗಿ ಸ ಸಹ ಯಾರೂ ಒಂದು ಕಾಸನ್ನೂ ತೆಗೆದು 
ಕೊಳ್ಳೆ ಲಿಲ್ಲ. ದಾದಾ ಅಬ್ದುಲ್ಲಾ ರವರ ಮನೆ, ಹೋಗಿ ಬರುವವರು ಇಳಿದು 
ಕೊಳ ಸಿವ ಧರ್ಮ ಶಾಲೆಯೂ ಸಾರ್ವಜನಿಕ ಕಛೇರಿಯೂ ಆಗಿದ್ದಿತು. ನನ್ನ 
ಕೆಲಸದಲ್ಲಿ ಸಹಾಯಕರಾಗಿದ್ದ ಅಕೇಕ ವಿದ್ಯಾವಾತ ಮಿತ್ರ ರೂ ಇತರರೂ 
ಅಲ್ಲಿಯೇ ಭೋಜನ ಮಾಡುತ್ತಿದ್ದೆವು. ಹೀಗೆ ಎಲ್ಲ ಸಹಾದ6ಹ ತುಂಬ 
ವೆಚ್ಚವನ್ನು ವಹಿಸಬೇಕಾಯಿತು. 

ಕೊನೆಗೆ ಅರ್ಜಿಯನ್ನು ಒಪ್ಬಿಸಿಡೆವು.  ಹಂಚುವುದಕ್ಕೌಗಿಯೂ 
ಸೃಚಾರಕ್ಕಾಗಿಯೂ ಸಾವಿರ ಪ್ರತಿಗಳನ್ನು ಆಚು ಹಾಕಿಸಬೇಕಾಗಿದ್ದಿತು. 
ಭಾರತದ ಜನತೆಗೆ ಅಬೀ ಮೊದಲನೆಯ ಸಲವಾಗಿ ಕೆಟಾಲಿನ ಪರಿಸಿತಿ 
ಗೊತ್ತಾಯಿತು. . ಅರ್ಜಿಯ ಪ್ರತಿಗಳನ್ನು ನಾನು ನನಗೆ ತ೪ದೆ ಎಲ್ಲ ವತ 
ಪತ್ರಿಕೆಗಳಿಗೂ ಪ್ರಕಟಿನಗಾರರಿಗೂ ಕಳುಹಿಸಿದೆನು. 

ನಮ್ಮೆ ಅರ್ಜಿಯನ್ನು ಕುರಿತು, ಟೈಮ್ಸ್‌ ಆಫ್‌ ಇಂಡಿಯಾ ಪತ್ರಿಕೆಯು 
ಶಾನು ಬರೆದೆ ಪ್ರಧಾನ ಲೇಖನದಲ್ಲಿ, ನಮ್ಮ ಕೇಳಿಕೆಗೆ `ಬೆಂಬಲವಿತ್ತಿತು. 
ಇಂಗ್ಲೆಂಡಿನ ಬೇರೆಬೇರೆ ಪಕ್ಷಗಳ ಪತ್ರಿಕೆಗಳಿಗೂ ಪ್ರಕಾಶಕರಿಗೂ ಅರ್ಜಿಯ 
ನಕಲನ್ನು ಕಳುಹಿಸಿದಿವು. ಲಂಡನ್‌ ಟೈಮ್ಸ್‌ ಪತ್ರಿಕೆ ನಮ್ಮ ಬೇಡಿಕೆ 


ಆತ್ಮಕಥೆ ೨೨೯ 


ಯನ್ನು ಸಮರ್ಥಿಸಿತು._ ಕಾನೂನಿಗೆ ಮಂಜೂರಾತಿ ದೊರೆಯದಿ:7ಬಹುದು 
ಎಂಬ ಆಸೆ ನಮ್ಮಲ್ಲಿ ಅಂಕುರಿಸಿತು. 

ಇನ್ನು ನಿಟಾಲನ್ನು ಬಿಡುವುದು ನನಗೆ ಸಾಧ್ಯವಿರಲಿಲ್ಲ... ಭಾನತೀಯ 
ಮಿತರು ನ್ನ ಸುತ್ತ ನದು ನಾನು ಅಲ್ಲಿಯೇ ಖಾಯಂ ಆಗಿ ಕೆಲಸಬೇಕೆಂದು 
ಒತ್ತಾಯಪ ಸೆತೊಡಗಿದರು. . ನನ್ನ್ನ “ಕಸ ಗೆ ನ್ನು ನಾನು ವಿವರಿಸಿದೆನು. 
ಸಾ ಕಳನ ವೆಚ್ಚ ದಲ್ಲಿ ಜೀವನ ನಡಸಬಾರನೆದು “ನಾನು ನಿಶ್ಚ ಯಿಸಿಸ್ಸೆ ನು. 
ನನ್ನ ಸಂಸಾರವನ್ನು ಸ್ವತಂತ್ರೆ ವಾಗಿ ಹೂಡುವುದು ಅವಶ್ಯಕವಾಗಿ ನನಗೆ 
ತೊ ರಿತು. ಮನೆ "ಚಿನ್ನಾಗಿರಜೀಕು. ಒಳ್ಳೆಯ ಸ್ಥಳದಲ್ಲಿ ಇರಬೇಕೆಂದು 
ನಾನು ಯೋಚಿಸಿದೆರು. ಬ್ಯಾರಿಸ್ಟರಗಳಿಗೆ ಸ್ವಾಭಾವಿಕವಾದ ಮಟ್ಟಿ ದಲ್ಲಿ 
ನಾನು ಜೀವನ ನಡಿಸದೆ ಇದ್ದರೆ ನೆಬಾಲಿನಲ್ಲಿದ್ದ ಭಾರತೀಯರೆ ಗೌತನದ 
ಉತ್ಕರ್ಷಕ್ಕೆ ನನ್ನಿಂದ ಏನೂ ಸಹಾಯವಾಗದೆಂದೂ ನಾನು ಭಾವಿಸಿಜಿನು. 
ವರುಷಕ್ಕೆ ೩೦೦ ಪೌಂಡುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಅಂತಹ ಸಂಸಾರ 
ನಜಿಸುವುದೆ ಸಾಧ್ಯವಿಲ್ಲವೆಂದು ನನಗೆ ತೋರಿತು. ಆದುದರಿಂದ, ಅಲ್ಲಿನ 
ಭಾರಃೀಯರು ನನಗೆ ಪ್ರಸ್‌ ೩೦೦ ಪೌಂಡು ಉತ್ಪೆತ್ತಿ ಬರುವ ವಕೀಲಿ 
ಕೆಲ ವನ್ನು ಒದಗಿಸುವ ಆಶ್ಮಾಸನವನ್ನು ಕೊಟ್ಟರೆ, ಕು ಅಲ್ಲಿ ನೆಲಸು 
ವುದಾಗಿ ನರ್ನರಿಸಿ, ನನ್ನ ನಿರ್ಧಾರವನ್ನು, ಅವರಿಗೆ ಿಸಿದಿನು. 

ಅವರು, “ನೀವು ಮಾಡುವ ಸಾರ್ವಜನಿಕ ಕಾರ್ಯಕ್ಕಾ ಗಿ ನೀವು ಅಷ್ಟು 
ಹಣವನ್ನು ತೆಗೆದುಕೊಂಡರೆ ನಮಗೆ ಸಂತೋಷ. ನಾವು ಅಷ್ಟು ಹಣವನ್ನು 
ಸುಲಭವಾಗಿ ಕೂಡಿಸಬಲ್ಲೆ ವು. ನೀವು ಮಾಡುವ ನಮ್ಮ ಸ್ಪಂತ ವಕೀರಿ 
ಕೆಲಸಕ್ಕೆ ತೆಗೆದುಕೊಳ ಳ್ಳುವ ರುಸುಮು ಬೇರೆ” ಎಂದೆರು. 

ಸಕ, “ಸಾರ್ವಜನಿಕ ಕಾರ್ಯಕ್ಕೆ ನಿಮ್ಮಿಂದ ಹೀಗೆ ಹಣವನ್ನು 
ಕೆಗೆದುಸೂಳ್ಳ ಲಾರಿ. ಈ ಕೆಲಸಕ್ಕೆ ಬ್ಯಾರಿಸ್ಟರ್‌ ಆಗಿ ನಾನು ಹೆಚು. 
ಬುದ್ಧಿ ವಂತಿಕೆ SS A ನೀವೆಲ್ಲ ಕೆಲಸ ಮಾಡು 
ವಂಕಿ "ಮಾಡುವುದೇ ನನ್ನೆ ಮುಖ್ಯ ಕಾರ್ಯ. ಅದಕ್ಕೆ ನಾನು ಹೇಗೆ ಹಣ 
ನನ್ನು ತೆಗೆದುಕೊಳ್ಳುವುದು ? ಡ್ಯ ಕಾರ್ಯಕ್ಕೆ ನಾನು ಪಜೀ ಪದೇ 
ನಿಮ್ಮನ್ನು ಹಣ ಕೇಳಬೇಕಾಗುತ್ತದೆ. ನನ್ನ ಜೀವನದ ವೆಚ್ಚ ನನ್ನೂ ಇದ 
ರಿಂದ ತೆಗೆದುಕೊಳ್ಳ ಬೇಕಾಗುವುದಾದರೆ ಸಾರ್ವಜನಿಕ ಕಾರ್ಯಕ್ಕೆ 


೨೨೬.೦ ಗಾಂಧೀ ಗ್ರಂಥಮಾಲೆ 


ನಿಮ್ಮನ್ನು ನಿಸ್ಸೆಂಕೋಚವಾಗಿ ಹಣ ಕೇಳಲು ತೋ ಕೊನೆಗೆ 
ಕೆಲಸವೆಲ್ಲ ನ ಘಾತ ಡೈ ಅಸ್ಟೇ ಅಲ್ಲ, ಇ್ಲೌನೆ ಭಾರತೀಯರು 
ಭಕ ೩೦೦ ಡುಗಳಗಿಂತ ಹೆಚ್ಚಾ ಗಿಯೇ ಹಣವನ್ನು ಕೂಡಿಸ 


ಹಾ ನನ್ನ್ನ ಚ » ಎಂಜಿನು. 
“ಆದರೆ, ನಿಮ್ಮ ನ್ದ ನಾವು ಇಷ್ಟು ದಿನಗಳಿಂದ ಅರಿತಿದೆ ವೆ. ಆವಶ್ಯ ಕ 
ಇದೆದಕ್ಕಿ ಂತೆ ಹೆಚ್ಚು ಹಣವನು ನೀವು ತೆಗೆದುಕೊಳ್ಳುವುದ ಬಾ 
ನಮಗೆ ಚಿನ್ನಾ ಗಿ ಗೊತ್ತು. ಕೀವು "ಇಲಿರಬೇಕೆಂದು ಕ್ಯು ಬಖಯಸ.ವುದಾ 
ದಕಿ ನಿಮ್ಮ ನೆಚ್ಚ ವನ್ನು ನಾವು ಕೊಡ ಬೇಕಾದುದು ನ್ಯಾಯವಲ್ಲವೇ 2» 
(ನೀವು “ಪಿಷ ಮತ್ತು ತಾತ್ಕಾಲಿಕ ಉತ್ಸಾಹದಿಂದ. ಹೀಗೆ 
ಹೇಳುತಿ, ದ್ದೀರಿ ಈ; ಪೆ )ೀಮವೂ ಉತ್ಸಾಹವೂ ಶಾಶ ; ನವಾಗಿರುವುದೆಂದು 
ನಾನು ನೇಗಿ ನಂಬಬಹುದು ? ನಿಮ್ಮ ಸೆ ಕ ವಿತನಾಗಿಯೂ್‌ ಸೇವಕನಃಗಿಯೂ 
ನಾನು ಆಗಿಂದಾಗ್ಗೆ ನಿಮಗೆ ಹೂ ಮಾತುಗಳನ್ನು ಹೇಳಬೇಕಾಗಿ 
ಬರಬಹುದು. ಆಗೆ ನನ್ನಲ್ಲಿ ನಿಮ್ಮ ಬ್ರೀತಿ, ಎಂದಿನಂತೆ ಉಳಿಯುವುದೋ 
ಇಲ್ಲವೋ ದೇವರಿಗೊಬ್ಬ ನಿಗೆಟ್ಟ ಗೊತ್ತು ... ಆದರೆ ವಿಷಯವೇನೆಂದರೆ, 
'ಸಾರ್ವಜನಿಕ ಕಾರ್ಯಕ್ಕಾ ಗ್ರ ನಾನು ಸಂಬಳವನ್ನು ಸಿ ೇಕರಿಸಬಾರದು. 
ನೀವೆಲ್ಲ ನಿಮ್ಮ ಕೋರ್ಟು] "ಕೆಲಸಗಳನ್ನು. [ನನಗೆ ವಹಿಸಲು ಒಪಿ ದರೆ 
ಅಷ್ಟು ಸಾಕು. ಅದರಿಂದಲೂ' : ಸಹ ನಿವಗೆ ಕ್ಸ ವಾಗಬಹು: ದು. 
ಮೊದಲನೆಯದಾಗಿ, ನಾನು ಬಿಳಿಯ ಬ್ಯಾಂ ರ್‌" ಅಲ್ಲ, ಎರಡನೆಯದು 
ಕೋರ್ಟ್‌ ನನ್ನಂಥವರಿಗೆ ಮರ್ಯಾದೆ ಕೊಡುವುರೋ ಇ್ವಾವೋ ಗೊತ ತ್ರಿಲ್ಲ; 
ಮತ್ತು ವಕೀಲಿ ವೃತ್ತಿಯಲ್ಲಿ: ನಾನು: 'ಎಸ್ಟರ್ಯ ಮಟ್ಟಿ ಗೆ ಜಯಶಾಲಿಯಾಗು 
ಪಿಸೊ ಹೇಳಲಾರೆ” ಆಮುದರಿಂನೆ ಕೋಟ ನ ಕೆಲಸವನ್ನು ನನಗೆ ವಹಿಸು 
 ವುಡರಲ್ಲಿ ಸಹ್ಮ]ನಿಮಗೆ ಸ ಸ್ವಲ್ಪ ಅಸಾಯನಿದ್ದೇ ಇನೆ ನೀವು ಕೋರ್ಟ್‌ ಕೆಲಸ 
ವನ್ನು ನನಗೆ ವಹಿಸುನುದೀನನ್ಸ ಸಾರ್ವಜನಿಕ ಕಾರ್ಯಕ್ಕೆ ನೀವು ಕೊಟ್ಟ 
ಪ್ರತಿಫಲ ಎಂದು ನಾನ್ನು ಭಾವಿಸುತ್ತೇನೆ. 
ಈ ಚರ್ಜಿಯ ಪ೭ಣಾಮವನಾಗಿ ಸುಮಾರು ಇಷ್ಟ ತ್ತು ವರ್ತಕರು 
ತಮ್ಮ ಕೋರ್ಟು ಕಾರ್ಯಗಳನ್ನು ಒಂದ್ಲುವರುಷ ಕಾಲ ನಸಿಸ ವಹಿಸಿದರು. 
ಇದರ ಒತೆಗೆ, ದಾದಾ ಅಬ್ದುಲ್ಲಾ ನಾನು ಭಾರತಕ್ಕೆ. ಹೊರಡುವಾಗ ನನಗೆ 


ಆತ್ಮಕಥೆ ೨೩೧ 


ಕೊಡಬೇಕೆಂದಿದ್ದ ಸಂಭಾವೆಸಿಗೆ ಬದೆಲಾಗಿ, ನನಗೆ ಬೇಕಾದೆ ಕುರ್ಚಿ ಮೇಜು 
ಮುಂತಾದ ವರನ ಸಾಮಾನುಗ:ನ್ನು ಕೊಂಡು ಕೊಟ್ಟರು. 


ಹೀಗೆ ನಾನು ನೆಟಾಲ್‌ ನಲ್ಲಿ ನೆಲೆಸಿದನು. 


೧೦ 
ವರ್ಣದ್ವೇಷ 


ನ್ಯಾಯಾಲಯುನ ಚಿಕ್ಕೆ, ಒಂದು ತೆಸೃಡಿ. ಅದನ್ನು ಸಮೆನಾಗಿ 
ಹಿಡಿದಿರುವವಳು ನಿಸೃಕ್ಷ ಸಸ ಕುರುಡಿಯೂ ಆದರೂ ಕುಶಒಮತಿ 
ಯುಳ್ಳ ಒಬ್ಬ ವಷ್ಯ... ವಿಧಿ ಅವಳನ್ನು ಉದ್ದೇಶ ಪೂರ್ವಕವಾಗಿಯೇ 
ಕುಶ ನಿಯ ನ್ನಾಗಿ ಮಾಡಿದೆ. ಇದರೆ ಉಸ್ಹೀಶ ಅವಳು ಮನುಸ್ಯರ ॥ 
ಮುಖವನ್ನೆ ಸೋಡಿ ಅಲ್ಲ, ಯೋಗೈತೆಯನ್ನು ನೋಡಿ ನ್ಯಾಯ ತೀರವ್ಮನೆ 
ವನ್ನು ಕೊಪಲೆಂದು. ಆದರೆ ನೆಟಾಲಿನ ಲಾ ಸೊಸೈಟಿ (ಕಾನೂನು ಸುಫ) 
ಅಲ್ಲಿನ ನ್ಯಾಯ: ನ ಈ ತತ ಸೈಸ್ಯ್ಯೂ ತ ತನ್ನ ಚಿಹ್ನೆ ಗೂ ವಿರೋಧವಾಗಿ ನಡೆಯ 
ಬೇಕೆಂದು ಅಲ್ಲಿನ ಸುಖಿ ್ರೀಂಕೋರ್ಟನ್ನು ಫೆ ಶ್ರ್ರೀರಿಸ ಲು ಹೊರಬಿತ್ತು. 

ಸತ್ರ tacts ಅಡ್ವೊಕೇಟ್‌ ಆಗಿ ಸೇರಲು ನಾನು ಅರ್ಜಿಯನ್ನು 
ಹಾಕಿವೆನು. ನನ್ನ ಬಳಿ ಬೊಂಬಾಯಿ ಹೈಕೋರ್ಟಿನ ಮೊದೆಲ ಸನ್ನದು 
ಇದ್ದಿತು. ನಾನ; ಬೊಂಬಾಯಿ ಹೈಕೊ: ರ್ಬಿನಲ್ಲಿ ಸೇರಿದಾಗೆ, ಇಂಗ್ಲೆಂಡಿನ 
ಪ್ರಮಾಣ ಪತ್ರ ನನ್ನು ಅಲ್ಲಿ ಕೊಡಬೇಕಾಯಿತು. ವಕೀಲಿ ಕೆಲಸಕ್ಕೆ 
ಅನುಮತಿಯನ್ನು ಕೇಳುವ ಅರ್ಜಿಯ ಜತೆಯಲ್ಲಿ, ಎರೆಡು ಯೋಗ್ಯ 
ಪತ ಗಳನ್ನೂ ಕೊಸೆಜೇಕಾಗಿದ್ದಿ ತು. ಐರೋಪ್ಯರ ಯೋ ಗ್ಯತಾಸತ್ರಗಳಿಗೆ 
ಹೆಚ್ಚು ಬೆಲೆ ಬರುವುದೆಂದು ನಾನು ಯೋಚಿಸಿ, ಸೇಠ್‌ ಅಬ್ದುಲ್ಲಾರೆವರ 
ಮೂಲಕ ನನಸಿ ಪರಿಚಯವಾಗಿದ್ದ ಇಬ್ಬರು ಐರೋಪ್ಯ ಸಂಖ 
ಅವುಗಳನ್ನು ಸಂಸಾದಿಸಿಕೊಡೆನು. ಅರ್ಜಿಯನ್ನು ನೀರಿ ವೈಂದ ದೆವ 
ಕೊಬರು ಕೋರ್ಟಗೆ ಕೊಡಬೇಕಾಗಿದ್ದಿತು. ಸಾಧಾರಣವಾಗಿ ಅಟಾರ್ನಿ 
 ಜನಶಲ್‌ರೆವನೀ ಯಾನ ಶುಲ್ಕವನ್ನೂ ತೆಗೆದುಕೊಳ್ಳದೆ ಅಜಿ:ಯನ್ನು 
RY ೯ಗೆ ಕೊಸುವ ಪದ್ಧ ತಿಯಿವ್ದಿತು ಈಗಾಗಲೇ ಗೊತ್ತಿರುವಂತೆ 


೨೩.೨ ಗಾಂಧೀ ಗ್ರಂಥಮಾಲೆ 


ದಾದಾ ಅಬ್ದುಲ್ಲಾ ರವರ ಮಿತ್ರರಾದ ಮಿ. ಎಸ್ಕೊಂಬ್‌ ವರು ಅಟಾರ್ತಿ 
ಜನರಲ್‌ ರಾಗಿದ್ದ ರು. ಚಾ ಹೋಗಿ ಅವ ನ್ನು ಕಂಡೆನು. - ಅವರು 
ನನ್ನ ಅರ್ಜಿಯನ್ನು ಕೋರ್ಟಿಗೆ ಕೊಡಲು ಸಂತೊಷದಿಂದ ಒಪ್ಪಿ ದರು. 


ಆ ವೇಳೆಗೆ ವಕೀಲ ಸಭೆಯು ನಾನು ವಕೀಲನಾಗಿ ನೆಟಾಲ್‌ 
ಕೋರ್ಟನ್ಸು ಸೇರುವುದನ್ನು ವಿರೋಧಿಸಿ ಏಕಾಏಕಿ ನನಗೆ ಒಂದು 
ನೋಟೀಸ್‌” ಕೊಟ್ಟಿತು. ಆಕ್ಷೇಪಣೆಯ ಒಂದು ಕಾರಣ, ನಾನು ಅರ್ಜಿಯ 
ಜತೆ ನನ್ನ ಇಂಗ್ಲಿಷ್‌ ಸರ್ಟಿಫಿಕೇಟನ್ನು ಕೊಟ್ಟಿರಲಿಲ್ಲ ಎಂಬದು ಆದರೆ 
ಮುಖ್ಯವಾದ ಆಕ್ಷೇಪಣೆ ಏನೆಂದರೆ, ವಕೀಲರು ನ್ಯಾಯಸ್ವಾನದಲ್ಲಿ ಪ್ರವೇಶ 
ಹೊಂದಲು ಅನುಮತಿ ಕೊಡುವ ಕಾನೂನುಗಳನ್ನೂ ನಿಯಮಗಳನ್ನೂ 
ರಚಿಸುವಾಗ್ಯ » ಒಬ್ಬ ಬಣ್ಣ ದ ಮನುಷ್ಯ (ಕಪ್ಪು ಅಥವಾ ಹಳದಿ, ವ4ಲನಾಗಿ 
ಸೇರಲಿ) ಅರ್ಜಿ ನಾಕಬತುಖಿಂಬ ಸಂಭವವನ್ನು ಅವರು ನಿರೀಕಿ ಕ್ಲಿಸಿರಲಿಲ್ಲ. 
“ನೆಟೂಲ್‌, ಐರೋಪ್ಯರ ಸಾಹಸದಿಂದ ಕನ್ನದ ಹೊಂದಿಡಿ. ಅಲ್ಲಿಯ 
ವಕೀಲ ವ ಂದೆದಲ್ಲಿ ಬಿಳಿಯವರ ಪಾ ಧಾನ್ಯ ವೇ ಇರಬೇಕು. ಬಣ್ಣ ದವರಿಗೆ 
ಪ್ರವೇಶ ಕೊಟ್ಟರೆ ಆವರು ಸಜ] ಸಂಖ್ಯೆ ಯಲ್ಲಿ ಐರೋಪೈಲಿಗಿಂತ 
ಹೆಚ್ಚಾಗಬಹುದು. ಕೊನೆಗೆ ಅವರೆ ರಕ್ಷಣೆಯ WN ಟೈಮೇ ಮುರಿದೆ 
ಬೀಳಬಹುದು.” ಎಂಬದು ಅವರ ಭಯವಾಗಿದ್ದಿತು. ' 


ವಕೀಲ ಸಖಿ, ತನ್ನ ವಿರೋಧವನ್ನು ಪುಷ್ಟೀಕರಿಸಲು ಒಬ ಪ್ರ ಮುಖ 
ವಕೀಲರನ್ನು ಗೊತ್ತು ಮಾಡಿದ್ದಿ ತು. ಅವನೂ "ಸಹ ದಾದಾ ಅಬ್ದು ಠಾ: ರವ 
ರೊಡನೆ ge ವರಾಗಿದ್ದು ದರಿಂದ ನಾನು ಹೋಗಿ ತಮ್ಮನ್ನು” ನೋಡ 
ಬೇಕೆಂದು ಸೇಠ್‌ ಅಬ್ದುಲ್ಲಾ ರವರ ಸಂಗಡ ನನಗೆ ಹೇಳಿ ಕಳುಹಿಸಿದರು. 
ನಾನು ಹೋದೆನು. ಅವರು ನನ್ನೂ ಂದಿಗೆ ನಸ್ಪ (8 ಚವಾಗಿ ವರಾತನಾಡಿ 
ನನ್ನ ಪೂರ್ವ ಚರಿತ್ರೆ ಯನ್ನೆಲ್ಲ ಕಳಿ 3೪ಿದುಕೊಂಡರು. ಆನಂತರ ಹೀಗೆ 
ಹೇಳದರು 


* ನಿಮಗೆ ವಿರೋಧವಾಗಿ ನೇಳಲು ನನಗೆ ಏನೂ ಇಲ್ಲ. ನೀವು 


ಇಲ್ಲಿಯೇ ಜನಿಸಿದ ಧೂರ್ತರು ಒಬ ಸ ರಾಗಿರಬಹುದೆಂದು ನನಗೆ ಭಯ 
Nn ನಿನ್ನು ಅರ್ಜಿಯ ಜತೆಯಲ್ಲಿ ಮೂಲ ಪ್ರಮಾಣ ಪತ್ರವನ್ನು 


ಆತ್ಮಕಥೆ ೨೩೩ 


ಸೀವು ಕಳುಹಿಸಸಿ ಇದ್ದು ದರಿಂದ ನನ್ನ ಸಂಶಯ ಇನ್ನೂ ದೃಢವಾಯಿತು. 
ತಮ್ಮದಲ್ಲದ ಪ್ರಮಾಣ ಪತ್ರಗಳನ್ನು ಉಪಯೋಗಿಸಿಕೊಂಡಿರುವನರೊ 
ದ್ದಾರೆ. ನೀವು ಐರೋಪ್ಯ ವರ್ತಕರಿಂದ ತೆಗೆದುಕೊಂಡಿರುವ ಯೋಗ್ಯತಾ 
ಪತ್ರಗಳಿಗೆ ನಾನು ಬೆಲೆ ಕೊಡುವುದಿಲ್ಲ. ನಮ್ಮ ವಿಷಯ ಅವರಿಗೇನಾ 
ಗೊತ್ತು ? ಎಷ್ಟು ದಿನಗಳಿಂದ ಅಮಮ ನಿಮ್ಮನ್ನು ಬಲ್ಲರು ?” 

ನಾನು ಹೇಳಿಡಿ: “ಇಲ್ಲಿರುವವಕಿಲ್ಲ ನನಗೆ ಹೊಸಬರೇ. ಸೇಠ್‌ 
ಅಬ್ದುಲ್ಲಾ ಸಹ ಇಲ್ಲಿಯೇ ಮೊದಲು ನನಗೆ ಪರಿಚಯವಾದುದು.” 

“ಆದರೆ ಅವರು ನಿಮ್ಮ ಸ್ಸ ೪ಕ್ಕೆ ಸೇರಿದವರೆಂದು ನೀವು ಹೇಳುತ್ತೀರಿ. 
ನಿಮ್ಮ ತಂಸೆ ಅಲ್ಲಿ ಮುಖ್ಯಮೊತ್ರಿ ಯಾಗಿದ್ದಿ ದ ಕ್ಕೆ ನಿಮ್ಮ ಕುಟುಂಬದವರು, 
ಸೇಠ್‌ ಅಬ್ದುಲ್ಲಾರಿಗೆ ತಿಳಿದೇ ಇರುತ್ತಾರೆ. ನೀವು ಅವರಿಂದ ತಿಫಾರಸೂ. 
ಸತ್ರವನ್ನ್ನ ತಂದರೆ ನನಗೆ ಯಾವ ಅಭ್ಯಂತರವೂ ಇರುಪುದಿಲ್ಲ. ಆಗ, ನಿಮ್ಮ 
ಅರ್ಜಿಯನ್ನು ವಿರೋಧಿಸಲು ನನಗೆ ಸಾಧ್ಯವಿಲ್ಲವೆಂದು ಫಾನು ಸಂಕೋಷದಿಂಡ 
ವೆಕೀಲ €ಭೆಗೆ ತಿಳಿಸಿಬಿಡುತ್ತೇನೆ.? 

ಅವ: ಮಾತು ನನ್ನನ್ನು ಕೀಗಿಸಿತು. ಆದರೆ ನಾನು ಕೊ:ಸವನ್ನು 
ತಡೆದುಕೊಂಡೆನು. “ದಾದಾ ಅಬ್ದುಲ್ಲಾ ರವರ ಶಿಫಾರಸು ಪತ್ರವನೂ 
ತಂದಿದ್ದರೆ, ಅದನ್ನೂ ತರಸೃರಿಸುತ್ತಿದ್ದರು. ಆಗ ಐರೋಪ್ಯರ `' ಶಿಫಾರಸು 
ಪತ್ರಗಳನ್ನ ಕೇಳುತ್ತಿ ದೆರು. ವಕೀಲನಾಗಿ ನನ್ನನ್ನು ಸೇರಿಸಿಕೊಳು ವುದಕ್ಕೂ 
ತನ್ನ ಜನ ke ಪೂರ್ವ ಚರಿತ್ರಿಗೂ ಏನು ಸಂಬಂಧ? ನಾನು ದರಿದ್ರರ 
ಮೆಗನಾಗಿತಲಿ. ಕೆಟ್ಟವ: ಅನ್ಯ ಆಗಿರಲಿ ಅದನ್ನು ನನಗೆ ವಿರೋಧವಾಗಿ 
ಉಸಯೋಗಿಸಲು ಹೇಗೆ ಸ ಸಾಧ್ಯ ?” ಎಂದು ನನ್ನಲ್ಲಿ ಯೇ ಕೇಳಿಕೊಂಡೆನು. 
ಆದರೆ ತಡೆದುಕೊಂಡು ಹೀಗೆ ಹೆ:ಳಿದಿನು. 

"ವಕೀಲ ಸಭೆಗೆ ಇದನ್ನೆಲ್ಲ ಕೇಳಲು: ಅಧಿಕಾ:ವಿದೆಯೆಂದು ನಾಚ 
ಒಪ್ಪುವುದಿಲ್ಲ ಆದರೆ ನಿಮ್ಮ ಇಸ್ಟ ಜಂತೆ ದಾದಾ ಅಬ್ದುಲ್ಲಾ ರವ ಶಿಭಾರಹು 
ಷತ್ರವನ್ನು ತಂದುಕೊಡಲು ಸಿದ್ಧಃ ಇದ್ದ (ನೆ.? 

ಸೇಠ್‌ ಅಬ್ದುಲ್ಲಾ ರವರ ಶಿಫಾ ರೆಸು ಪತ ವನ್ನು ಸಿದ್ಧ ಪಡಿಸಿ ವಕೀಲ: 
ಸಭಿಯ ವಕೀಲರಿಗೆ ಕೊಟ್ಟುದಾಯಿತು. ಭಷ “ನನ್ನೆ ಒಪ್ಪಿಗೆಯಫೆ? 
ಎಂದು ಹೇಳಿದರು. ಅದೂ . ವಕೀಲ ಸಂಘ. ಒಪ ಲ್ಲ. ಅವತು 


೨೩೪ ಗಾಂಧೀ ಗ್ರಂಥಮಾಲೆ 


ಸೈಪ್ರೀಂ ಕೋರ್ಟಿನಲ್ಲಿ ನನ್ನ ಅರ್ಜಿಯನ್ನು ವಿರೋಧಿಸಿದೆರು. ಸುಪ್ರೀಂ 
ಕೋರ್ಟಿನಲ್ಲಿ, ಮಿ. ಎಸ್ಕೊಂಬ್‌ರವರನ್ನು ಪ್ರತ್ಯುತ್ತ ರಕ್ಕಾಗಿ ಸಹ ಕೇಳದೆ 
ಸುಖ್ಯ ನ್ಯಾಯಾಧೀಶರು, ಈ ಅಭಿಪ್ರಾಯದ ತೀರ್ಮಾನ ಕೊಟ್ಟರು. 


“ಅರ್ಜಿದಾರರು ಮೂಲ ಪ್ರಮಾಣ ಪತ ವನ್ನು ಕೊಟ್ಟಿಲ್ಲ ಎಂಬ 
ಅಶ್ಲೇಸಣೆಯಲ್ಲಿ ತಿರುಳಲ್ಲ.. : ಅವರು ಸುಳ್ಳು ಪ್ರಮಾಣ ಪತ್ರವನ್ನು 
ಕೊಟ್ಟಿದ್ದರೆ ಆದು ರುಜುವಾತು ಆದರೆ ಅವರೆ" ಹೆಸರನ್ನು ವಕೀಲರ ಪಕ 
ಸ ತೆಗೆದು ಹಾಕಒಹುದು. ಕಾನೂನಿಗೆ ಬಿಳಿಯವರು ಒಣ್ಣದವರು 
ಸೀಬ ಬದವಿಲ್ಲ. ಮಿ. ಗಾಂಧೀ ಅಶ್ವೋಕೇಟ್‌ ಆಗಿ ಅಂಗೀಕೃತ 
ಇಗುವುದನ್ನು ತಜೆಯೆಲು ಕೋರ್ಟಗೆ ಅಧಿಕಾರವಿಲ್ಲ... ನಾವು ಅವರ 
ಅರ್ಜಿಯನ್ನು ಆಂಗೀಕರಿಸಿದ್ದೇವೆ. ಮಿ. ಗಾಂಧೀ ನೀವು ಈಗ ಪ್ರಮಾಣ 
ಸೆಚನವನ್ನು ಸ್ವೀಕರಿಸಿ.” ; 

ನಾನು ಎದ್ದು ನಿಂತು, ರಿಜಸ್ಟ್ರಾರ್‌ರವರ ಮುಂಜಿ ಪ್ರಮಾಣ ವಚನ 
ಸನ್ನು ತೆಗದು ಜಿನು. ನನ್ನ ಪ್ರಮಾಣವಜನನದ ಕೂಡಲೇ ಶ್ರೇಷ್ಠ 
ತ್ಯಾಯಾಧೀಶರು ಹೇಳಿದರು : 

"ಎನ್ನ ಗಾಂಧೀ, ಈಗ ನೀವು. ನಿಮ್ಮ ರುಮಾಲನ್ನು ತೆಗೆಯೆಬೇಕ್ಕು 
ಸೇೇಲರು ರಾಕಿಕೊಳ್ಳ ಬೇಕಾದ ಉಡುಪಿಗೆ. 7ಂಒಂಧಪಟ್ಟ ಕೋರ್ಟಿ 
ಸಿಯಮಗ"ನ್ಸು ನೀವು ಅನು: ರಿಸಬೇಕು.” 

ನನ್ನ ಮಿತಿಯನ್ನು ನಾನು ಆರಿಕೆನು. ಜಿಲ್ಲಾ ಮ್ಯಾ ಗ 
ಕೋರ್ಟಿನಲ್ಲಿ ರುಮಾಲನ್ನು ಕೆಗೆಯುವ್ರದೀವೇರನ ನಾನು AN ಪಡಿಸಿ 
ಹ್ಹೆರೂ, ಇಲ್ಲಿ ಸುಪ್ರೀಂ “ಲೋಟ ೯ನ ಆಲ್ಲ ಗ7ನುಸಾರವಾಗಿ ಏ7ಜಟ್ಟನು. 

ಸುಪ್ರೀಂಊರ್ಥಿನ ಆಜ್‌ ಗ ಯನ್ನೂ ನನು "ನರೋಧಸಿದ್ದರೆ ಅದು ನ್ಯಾಯ 
ತಾಗುತ್ತಿರಲಿಲ್ಲ ಎಂದಲ್ಲ. ಅದರೆ ಇನ್ನೂ ಬೂರ್ಮ ಕಹ (ರಾಓವನ್ನು ನಡೆಸಲು 
ಫನ್ನ ಶಕ್ತಿಯನ್ನು ಉಳಿಸಿಕೊಳ್ಯಾವುದ ನನಗ ಬೇಕಾಗಿದ್ದ ತು ಆ“ ಮಾಲನ್ನು 
ಫರಸಿಯೇ ತೀರುತ್ರಿ (ನಿ? ಎಂದು ಕೋರಾಡುವುದಕ್ಕಾ ಗಿಯೇ ನನ್ನ ಒಬ್ಬ ಯ 
ಕೆಲ್ಲ ವೆಚ್ಚಮಾಡಿ ಬಿಡಬಾರದು, ಈ ಬುದ್ಧಿ, ಇನ್ನೂ ಹೆಚ್ಚು ಮಹತ್ತ್ಯನ 
ಸಮಯಕ್ಕೆ ರವಾಗಿ, ಎನಿಸಿತು ನನಗೆ. 


ಆತ್ಮಕಥೆ ೨೭): 


ಸೇಠ್‌ ಅಬ್ದುಲ್ಲಾ ಮೆತ್ತು ಇತತ ಮಿತ್ರರು, ನನ್ನ ಈ ವಿಧೇಯಕೆ 
ಯನ್ನು ( ಅಥವಾ ದೌರ್ಬಲ್ಯವೋ) ಒಪ್ಪಲಿಲ್ಲ. ನ್ಯಾಯಸ್ಸಾ ನದಲ್ಲಿ 
ವಕೀಲಿ ವೃ ತ್ತಿಯಲ್ಲಿ ತೊಡಗಿರುವಾಗ ನಾನು ರುಮಾಲು ಧರಿಸಿಕೊಂಡೇ 
ಇರುವ ಹಕ್ಕ ನ್ನು ಬಿಡಕೂಡದಾಗಿದ್ದಿ ತೆಂಬುದು. ಅವರ ಅಭಿಸಾ ಸುವಾಗಿ 
ದ್ವಿತು. ನಾನು ಅವರನ್ನು ಸಮಾಧಾನ ಪಡಿಸಿವೆನು. “ದೇಶಕ್ಕೆ ತಕ್ಕ ವೇಸ. 
ಭಾರೆಕದಲ್ಲಿ ಇಂಗ್ಲಿಷ್‌ ಅಧಿಕಾರಿ ಯಾಗಲೀ ನ್ಯಾ ಸಾಧಿಸ ಎಟ್‌ ನಿಮ್ಮ 
ರುಮಾಲನ್ನು ತೆಗೆಯಿರಿ ಎಂದು ಹೇಳಿದರೆ ಧಃ ಮಾತನ್ನು ತಿರಸ್ಕರಿಸು 
ವುದು ನ್ಯಾಯ. ಆದರೆ ನೆಬಾಲ್‌ನಲ್ಲಿ ನಾನೂ ಕೋರ್ಟಿನ ಒಬ್ಬ 
ಅಧಿಕಾರಿಯೇ ಅಗಿದ್ದು, ಕೋರ್ಟಿನ 3 ಸದ್ಧತಿಗಳಿಗೆ ವಿರೋಧವಾಗಿ, ನಡೆಯೆ 
ವುದು ಸರಿಯೆಲ್ಲ.* 


ನಾನು ವಿತ ರನ್ನು ತಕ್ಕಮಟ್ಟಗೆ : ಸಮಾಧಾನಸಡಿಸಿದೆನು. ಅದಕೆ 
ಒಂದು ವಿನಯವನ್ನು ಬೇರ ನ ಪರಿಸಿ ತಿಯಲ್ಲಿ ಬೇರೆ ಬೇಕೆ ದೃಷ್ಟಿ 
ಕೊ'ನದಿಂದ ನೋಡಬೆಃಕು ಎಂಬುದನ್ನು ಈ ಸಂದರ್ಭದಲ್ಲಿ ಅವರು 
ಮನಗಾಣುವಂತೆ ಮಾಡಿಸನೆಂದು ಹೇಳಲಾರೆ. ಆದರೆ ನನ್ನ ಜೀನಮಾನನೆಲ್ಲ 
ನಾನು ಮಾಡಿರುವ ಸತ್ಯಾನ್ವ (ಷಣೆ, ಭಿನಾ ಭಿಪ್ರಾಯೆಗೆಳನ್ನು ಜೂ 
ಯಿಂದ ಏಕಮಾರ್ಗಕ್ಕೆ ತರುವ ರಾಜ ಕೃಮದೆ ಸೊಗಸನ್ನು. ನನಗೆ: ಕಲಿಸಿದೆ. 
ಈ ರಾಜಿಯ ಮನೋಭಾವ ಸತ್ಯಾಗ್ರಹದ ಒಂದು ಅವಶ್ಯಕ ಅನಿವಾರ್ಯ 
ಭಾಗ ಎಂಬುದು ನನಗೆ ಮುಂದೆ ಗೊತ್ತಾಯಿತು. ನನ್ನ ಈ ರಾಜಿ ಸ ಸ್ವಭಾವ 
ದಿಂದ ನನಗೆ ಅನೇಕ ಬಾರಿ ಪ್ರಾಣಾಪಾಯನೂ ಮಿತ್ರರ ಅಸಂಸೊಃಷವೂ 
ಸಂಭವಿಸಿದೆ. ಆದರೆ ಸತ್ಯವು ವಚ್ರಸಂತೆ ಕಠಿಣ ಕಮಲದಂತೆ ಕಮಲ. 

ವಕೀಲ ಸಭೆಯ ವಿರೋಧ, ನನಗೆ ದಕ್ಷಿಣ ಆಫ್ರಿಕಾದಲ್ಲಿ ಮತ್ತ ಷ್ಟು 
ಪ್ರಚಾರವನ್ನು ಕೊಟ್ಟಿತು. . ಅನೇಕ ವೃತ್ತಪತ್ರಿಕೆಗಳು : ವಿರೋಧವನ್ನು 
ತೆಗಳಿ, ಇದಕ್ಕೆ ಕಲತ ಸಂಘದ ಅಸೂಯೆಯೇ ಕಾರಣವೆಂದೂ ಬರೆದವು. 
ಈ ಸ್ರಸಿದ್ಧಿ Ae ನನ್ನ ಕೆಲಸ ತಕ್ಕಮಟ್ಟಿಗೆ ಸುಲಭವಾಯಿತು. 


ಎ೩೬ ಗಾಂಧೀಗ ಸಂಥಮಾಲೆ 


೧೯ 
ನೆಟಾಲ್‌ ಇಂಡಿಯನ್‌ ಕಾಂಗ್ರೆಸ್‌ 


ವಕೀಲಿ ವೃತ್ತಿ, ನನ್ನ ಗೌಣ ಕಸಬು ಆಯಿತು; ಮೆತ್ತು ಹಾಗೆಯೇ 
ಉಳಿಯಿತು. ನಾನು ನೆಟಾಲಿನಲ್ಲಿ ನೆಲೆಸಿದುದು ಸಾರ್ಥಕವೆನಿಸಬೇಕಾದರೆ, 
ಫಾನು ಸಾರ್ವಜನಿಕ ಕಾರ್ಯದಲ್ಲಿ ತನ್ಮಯನಾಗುವುದು ಆವಶ್ಯಕವಾಗಿದ್ದಿ ತು. 
ಭಾರತೀಯ ಮತಾಧಿಕಾರವನ್ನು ಕಸಿದುಕೊಂಡ ಶಾಸನಕ್ಕೆ ವಿರೋಧವಾದ 
ಅರ್ಜಿಯನ್ನು ಕಳುಹಿಸಿ ಆಯಿತೆಂದು ಸುಮ್ಮನೆ ಕುಳಿತರೆ ಆಗುತ್ತಿರಲಿಲ್ಲ. 
ತಸಾಹತುಗಳಿ ಸೆಕ್ಸೆ ಟಂ ಆಫ್‌ ಸ್ಟೇಟನ ಮನಸ್ಸಿ ನ ಮೇಲೆ ಪರಿಣಾಮವನ್ನು 
ಉಂಟುಮಾಡಲು, ಎಡಬಿಡದೆ ಟ್‌ ನಡೆಸ ಸುವುದು ಮುಖ್ಯವಾಗಿದ್ದಿ ತು. 
ಈ ಕಾರ್ಯಸಾಧನೆಗೆ ಒಂದು ಶಾಶ್ವತ ಸಂಸ್ಥೆಯನ್ನು ಸ್ಥಾಪಿಸುವುದು 
ಅವಶ್ಯಕವೆಂದು ತೋರಿತು. ನಾನು ಸೇಠ್‌ ಅಬ್ದುಲ್ಲಾ ಮತ್ತು ಇತರ 
ಮಿತ್ರರೊಡನೆ ಆಲೋಚನೆ ಮಾಡಿದೆನು. ನಾವೆಲ್ಲ ಜು ಶಾಕ್ತ ತವಾದ 
ಸಾರ್ವಜನಿಕ ಸಂಸೆ ಕ್ಸಯನ್ನು ಸಾ ಪಿಸಬೇಕೆಂದು ನಿಶ್ಚ ಯಿಸಿದೆವು. 

ಈ ಸಂಸೆ a ಹೆಸಶಸ್ಸಿ ಡನ ನನಗೆ ಜ್‌ ಕನ್ನ ವಾಯಿತು. 
ಅದು ಯಾವ ಪಕ್ಷಕ್ಕೂ ಸೇರದಂತೆ ಇರಬೇಕು. ಕಾಂಗ್ರೆಸ್‌ ಎ ಹೆಸರು 
ಇಂಗ್ಲೆಂಡಿನ ಸಂಪ್ರದಾಯಪ್ರೇಮಿಗಳ (ಕನ್‌ಸರ್‌ ವಟ ವ್‌) ಪಕ್ಷಕ್ಕೆ 
ಅರು ಚಿಕರಪಾಗಿದ್ದಿ ಕೆಂಬುದು ನನಗೆ ಗೊತ್ತಿದ್ದಿತು. ಆದರೂ ಕಾಂಗೈ ಸ್‌ 
ಭಾರತದ ಪ್ರಾಣವಾಗಿದ್ದಿತು. ಕಾಂಗ್ರೆಸ್‌ ಸಂಸೆ ಯನ್ನು ನೆಬಾಲಿನೇ 
ಪ್ರಸಿದ್ಧಪಡಿಸಿ ಜನಪ್ರಿಯನಾಗಿ ಮಾ ಸತುತ ನನ್ನ ಆಸೆಯಾಗಿದ್ದಿ ತು. 
* 'ಹೆಸೆರನ್ನು ಅಂಗೀಕರಿಸು ಹಿಂದೆಗೆಯುವುದು, ಹೇಡಿತನವಾಗಿ ತೋರಿತು. 
ಆಹುದಿಕಾದೆ ಸಂಸ್ಥೆಯನ್ನು ಕಾಂಗ್ರೆಸ: ಎಂದು ಕರೆಯಲು. ಇರುವ ಕಾರಣ 
ಗಳನ್ನೆಲ್ಲ ವಿವರಿಸಿ ಅದೇ ಚಸರನ್ನು. ಇಡಬೇಕೆಂದು ನಾನು ಸೂಚಿಸಿದೆನು. 
ಹೀಗೆ ಮೇ ೨೨ನೆಯ ತಾರೀಖು “ನೆಟಾಲ್‌ ಇಂಡಿಯನ್‌ ಕಾಂಗ್ರಸ್‌? ಸಂಸ್ಥೆ 
ಸ್ಥಾಪನೆಯಾಯಿತು. 


ಆ ದಿನ ದಾದಾ ಅಬ್ದುಲ್ಲಾ ರೆವರ ವಿಶಾಲವಾದ ಕೊಕಡಿ ಕಿಕ್ಕಿರಿದು 
ತುಂಬಿದ್ದಿ ತು. ನೆರಿಸಿದ್ದ ವರೆಲ್ಲರೆ ಉಶ್ಸಾಹಪೂರಿತ ಮನ್ನಣೆ, ಕಾಂಗ್ರೆಸ್ಸಿಗೆ 


ಆತ್ಮಕಥೆ ೨೩೬ 


ಹೊತಿಯಿತು. ಅದರ ಸುವಿಧಾನ ಬಸಳ ಸಳವಾಗಿದ್ದಿತು. ಚಂದಾ ಬಹ್ಮ 
ಹೆಚ್ಚಾಗಿದ್ದಿತು. ತಿಂಗಳಿಗೆ ಐದು ಸಿಲಿಂಗ್‌ ಕೊಸುನವರು ಮಾತ್ರ ಸನಸ್ಯ 
ರಾಗುಹುದಾಗಿದ್ದಿತು. ಧಶಿಕರು ತಮ್ಮೆ ಶಕ್ತಿ ಯಿದ್ದೆ ಸ್ಟನ್ನು ಚಂದಾ 
ಹಸವಾಗಿ ಸಲ್ಲಿಸಬೇಕೆಂದು ಪ್ರೇರಿಸಿಸೆವು. ಅಬ್ದುಲ್ಲಾ ಸೇಠರದೇ ಪಟ್ಟಿಯಲ್ಲಿ 
ಮೊನಲನೆಯ ಹೆಸರಾಯಿತು. ಅವರು ತಿಂಗಳಿಗೆ ಎರಡು ಪೌಂಡು ಕೊಡಲು 
ಒಬ್ಬಿದರು. ಇನ್ನೂ ಇಬ್ಬರೆ ಸ್ನೇಹಿತರು ಅಸ್ಟೇ ಚಂದಾಕೊಡೆಲು 
ಒಪ್ಪಿ ರದಿ. ನಾನೂ ಸಹ” ಈ "ವಿಷಯದಲ್ಲಿ 'ಒಂದೆಗೆಯಕೂಡಟಿೀನು 
Mack ತಿಂಗಳಿಗೆ ಒಂದು ಪೌಂಡು ಚಂದಾ ತೊಡು ಒದಿ ದನು. ನನಸೆ 
ಅದೇನೂ ಕಡಿಮೆ ಹಣವಾಗಿರಲಿಲ್ಲ. ನನ್ನ ಜೀವನವನ್ನು ನಡೆಸಿಕೊಳ್ಳು ವುದು 
ನನಗೆ ಸಾಧ್ಯವಾಗುವುದಾದರೆ ಅದು ನನ್ನ ಶಕ್ತಿಗೆ ಮೀರಿದುದಲ್ಲವೆಂದು 
ನಾನು ಭಾವಿಸಿದೆನು. ದೀನರು ನನಗೆ ಸಹಾಯ ಮಾಡಿದನು. ಹೀಗೆ 
ತಿಂಗಳಿಗೆ ಒಂದು ಪೌಂಡು ಚಂದಾ ಕೊಡಲೊಬ್ಬಿದವ ೨ ಅನೇಕ ಮಂದಿ 
ನವೆಗೆ ದೊರಕಿದರು. ತಿಂಗಳಿಗೆ ಹತ್ತು ಸಿಲಿಂಗ್‌ ಕೊಡಲೊಪ್ಪಿ ದವೆಂ ಸುಖ್ಯೆ 
ಇನ್ನೂ ದೊಡ್ಡದಾಗಿದ್ದಿ ತು. ಇದರ ಜತೆಗೆ ಸನಸ್ಯರಾಗೆ ಧಾರ್ಮಿಕ 
ದೈಸ್ಟ್ರಿಯಿಂದ ಹೆಣವನ್ನು ಕೊಟ್ಟವರೂ ಇದ್ದೆರು. ಅನರಿಗೆಲ್ಬ ಸಂಸ್ಥ 
ಕೃತಜ್ಞ ವಾಗಿದ್ದಿ ತು 

ಕೇಳಿದೆ ಮಾತ ಕೈ, ಯಾರೂ ಚಂದಾ ಹೆಣವನ್ನು ಕೂಡುವುದಿಲ್ಲ 
ವೆಂಬುದು ನನಗೆ ಟುಭವೆದದ ಗೊತ್ತಾಯಿತು. ಡರ್ಬಾನಿನಿಂದ 
ಹೊರೆಗಿದ ಥೆ ಸದಸ್ಯರನ್ನು ಪದೇ ಪದೇ ಹೋಗಿ ನೋಡುವುದು ಸಾಧ್ಯನಿರೆಲಿಲ್ಲ. 
ಒಂನು ಕ್ಷಣದಲ್ಲಿದ್ದೆ ಉತ್ಸಾಹ ಮರುಕ್ಷಣದಲ್ಲಿ ಮಾಯವಾದಂತೆ ಸೋರು 
ಕ್ರಿದ್ದಿತು. ಡರ್ಬಾನಿನಲ್ಲಿದ್ದೆ ಸದಸ್ಯ? ಚಂದಾ ಹಣವನ್ನು ಸಡೆಯುವುದಕ್ಕೆ 
ಸಸ. ಅವರನ್ನು ಎಡೆಬಿಡದೆ" ಕೇಳಿಬೇಕಾಗಿದ್ದಿ ತು. 

ನಾನು ಕಾರ್ಯದರ್ಶಿಯಾಗಿದ್ದು ದೆರಿಂದ ಚಂದಾ ಹಣವನ್ನು ವಸೂಲಿ 
ಮಾಡುವೆ ಕಾರ್ಯ ನನ್ನ ಪಾಲಿಗೆ ಬಿದ್ದಿದ್ದಿ ಶು. ಬರಬರುತ್ತಾ ನನ್ನ 
ಗುಮಾಸ್ತನು ದಿನವನ್ನೈೆಲ್ಲ ಚಂದಾ ನಸೂರಿಗಾಗಿಯೇ ಕಳೆಯಜೀಕಾನಿ 
ಸಿತಿ ಬಂದಿತು, ಗೆಮಾಸ್ತೆ ನಿಗೆ ಆ ಕೆಲಸಎಂದ ಬೇಸರಿಕೆಯುಂಟಾಯಿತು. 
ಳ್ರ ಪರಿಸ್ಥಿ ತಿಯನ್ನು ಸರಿಪಡಿಸಚೇಕಾದರೆ ಚಂದಾ ಹಣವನ್ನು ತಿಂಗ" 


೨೩೮ ಗಾಂಧೀ ಗ್ರಂಥಮಾಲೆ 


ಬದಲು ವರೆ.ಸಕೊ ಅಮ್ಮೆ - ಅದೂ ಖಂಡಿತವಾಗಿ ವರುಷಡೆ ಪ್ರಾ”ಂಭ 
ಇಷ್ಟಾ ವ್ಯವಸ್ಥೆ ಮಾಡಬೇಕೆಂದು ನನಗೆ ಶೋರಿತು. ಇದಕ್ಕಾಗಿ 
ನಾನು ಕಾಂಗ್ರೆಸ್ಸಿನ ಒಂದು ಸಭೆಯನ್ನು ಕರೆ`ಿನು. : ಚಂದಾ ಹಣವನ್ನು 
wens Plocig e ದನ್ನು ಬಿಟ್ಟು ವರುಷಕ್ಕೊಮ್ಮೆ ಕೊಡುವುದನ್ನೂ 
ವಾರ್ಷಿಕ ಫಸ ಮೂರು ಪೌಂಡುಗಳಿಗೆ ಕಡಿಮೆ ಇಲ್ಲದಿರೆ ಬೀಕೆಂಬುದನ್ನೂ 
ಎಲ್ಲರೂ ಒದಿ ದರು. ಹೀಗೆ ಹಣದ ವಸೂಲಿಯ ಕೆಲಸ ಬಹಳ ಮಟ್ಟಿಗೆ 
ಸುಲಭವಾಯಿತು. 

ಸಾರ್ವೆಜನಿಕ ಕಾರ್ಯವನ್ನು ಸಾಲಮಾಡಿದ ಹಣದಿಂದೆ ನಜಿಸಕೂಡ 
ಜಿಂಬುದೆನ್ನು ನಾನು ಪಾ )ಿ)ರಂಭದಲ್ಲಿಯೇ ಅರಿತಿದ್ದೆ ನು. ಜನಗಳ ವಾ 3ಗ್ಜಾನ 
ವನ್ನು ಯಾವುದಕ್ಕೆ Bods ನಂಬಬಹುದು. "ಆದರೆ ದುಡ್ಡಿ ಗೆ ನಂಬುವುದ 
ಕಾ ಗುವುದಿಲ್ಲ. ತಾವು ಕೊಡುವುದಾಗಿ ಒಪ್ಪಿಕೊಂಡ ಚಂದಾ ಹಣವನ್ನು 
ಯಾರೂ ಬೇಗ ಕೊಡುವುದು ನನ್ನ ಅನುಭವಕ್ಕೆ ಬಂದಿಲ್ಲ. ನೆಟಾಲಿನ 
ಭಾರತೀಯರೂ ಈ ನಿಷಯಕ್ಕೆ ಅಸ ನವಾದವಾಗಿರಲಿಲ್ಲ" ಹಣ, ಕೈಯಲ್ಲಿದ್ದ 
ಹೊರತು ಯಾವ ಕೆಲಸವನ್ನೂ ಮಾಡುತಿ ತಿರಲಿಲ್ಲವಾಗಿ ನೆಟಾಲ್‌ ಇಂಡಿಯನ್‌ 
ಕಾಂಗ್ರಸ್‌, ಎಂದಿಗೂ ಸಾಲಗಾರನಾಗಲಿಲ್ಲ. 


ಸದಸ್ಯರನ್ನು ಸೇರಿಸುವುದರಲ್ಲಿ ನನ್ನ ಸಹೋದ್ಯೊ "ಗಿಗಳು ಅಪೂರ್ವವಾದ 
ಉತ್ಸಾಹದಿಂದ ಕೆಲಸ ಮಾಡಿದರು. ಅವರಿಗೆ ಅಮೂಲ್ಯವಾದ ಅನುಭವ 
ನಾಯಿತು. ಅನೇಕ ಮಂದಿ ನಗದು ಹಣ ಕೊಟ್ಟು ಸದಸ್ಯ ಕಾದರು. ದೂರದ 
ಒಳನಾಡಿನ ಹಳಿ ಗಳಲ್ಲಿ ಕೆಲಸ ಮಾಡುವುದು ಕಷ್ಟ ನಾಗಿದ್ದ, (ತ ಸಾರ್ವಜನಿಕ 
ಕಾರ್ಯದ ಸ [ರೂಪ ಜನರಿಗೆ ತಿಳಿದಿರಲಿಲ್ಲ. ಅದಕ ದೂರೆ ದೂರದ 
ಸ್ಕಳಗಳಿಂದೆ ನಮಗೆ ಆಹ್ವಾನ ಒರುತ್ತಿದ್ದಿತು. ವರ್ತಕ ಮುಖಂಡರು 
ಎಲ್ಲೆ ಡೆಯೂ ನಮ ಆತಿಥ್ಯದ. ಭಾರವನ್ನು ವಹಿಸು ದ್ದರು. 


ಹೀಗೆ ಕೈಕೊಂಡ ಸಂಚಾರದಲ್ಲಿ ಒಂದೆಡೆ ಪರಸಿ ತ ಸ್ವಲ್ಪ ಕಷ್ಟಕರ 
ವಾಯಿತು. ೫ ಹೋಗಿ ಇಳಿದುಕೊಂಡಿದ್ದ ವತ 8ನ ಅಡಿ ಪಾಡು 
ಕೊಡಬೇಕೆಂದು ನಮ್ಮ ನಿರೀಕ್ಷಣೆಯಾಗಿದ್ದಿ ಜು ಆದರೆ ಆತ ಮೂರು 
ಪೌಂಡಿಗಿಂತೆ ಒಂದು ಕಾಸನ್ನೂ ಹೆಚ್ಚಾ ಗಿ ಕೊಡಲು ಒಪ್ಪಲಿಲ್ಲ. ನಾವು 


ಆತ್ಮಕಥೆ ೨೩೯ 


ಆತನಿಂದ ಮೂರು ಪೌಂಡನ್ನು ಸ್ಪೀಕರಿಸಲು ಒಪ್ಪಿದರೆ, ಇತರರೂ ಅಷ್ಟ ನ್ತ್ನೇ 
ಕೊಟ್ಟುಬಿಡುತ್ತಿದ್ದರು. ಹಣ ಕೂಡಿಸುವ ಕೆಲಸ ಕೆಟ್ಟು ಹೋಗುತ್ತಿದ್ದಿತು. 
ರಾತ್ರಿ ಹೊತ್ತಾ "ಗಿದಿ ತು ನಮಗೆಲ್ಲ ಹಸಿವಾಗಿದ್ದಿ ತ ಆದಕೆ ನಾವು 
ಪಡೆಯಬೇಕೆಂದು. ನಿರ್ಣಯಿಸಿದ್ದ ಹಣವನ್ನು ಸಡೆಯದಜಿ ಊಟ ಮಾಡು 
ವುನೆಂತ,? ಆತನನ್ನು ಒಪ್ಪಿಸಲು ಮಾಡಿದ ಪ್ರಯತ್ರ  ವೆಲ್ಲ ವ್ಯರ್ಥವಾಯಿತು. 
ಆತ ವಜ ದಂತೆ ಕಿಣವಿದ್ದನು. ie ಇತ ರ ' ವರ್ತೆಕಕೆಲ್ಲ ಆತನಿಗೆ 
ಹೇಳಿದರು. ನಾವೂ ಸಹ ಅವನಂತೆ ಯೇ ಸ್ವಲ್ಪವೂ ಸೋಲದೆ. ಎಲ್ಲ 

ಯೇ ಕುಳಿತೇ ಬಿಟ್ಟೆವು... ನನ್ನ ಅನೀಕ ಸಹೋದ್ಯೋಗಿಗಳು 
ಕೋಪೂ ದ್ರಿಕ್ತ ರಾಗಿದ್ದ... ಆದರೆ ಯಾವೂ  ತಾಳ್ಮೆಗೆಡಲಿಲ್ಲ. ಕಡೆಗೆ 
ಇನ್ನೇನು ಜೌಗಾಯಿತು ಎನ್ನು ವಾಗ ಆತ ಸೋತು ಕ ಖೌಂಡುಗಳನ್ನು 
ಕೊಟ್ಟು ನ ನಮರೆ ಔ ಔತಣವನ್ನು ಮಾಡಿಸಿದನು. ಇದು ನಡೆದುದು ಟೂಣಗಾಟ 
ನೆನ. “ದ ಅದೆಶ ಪರಿಣಾಮ ಉತ್ತರತೀರದ ಸ್ಟಾಂಗರ್‌ ಮತ್ತು 
ಒಳನಾಡಿನ ಚಾಲ್ಸ್‌ ೯ಟಬೌನವರೆಗೆ ಹಬ್ಬಿ ತು. ಇದರಿಂದ ನಮ್ಮ ನಿಧಿವಸೂಲಿ 
ಕೆಲಸ ಜಾಗ್ರ ತೆಯಾಯಿತು 

ಆದತಿ ಹಣ ವಸೂಲಿ ಒಂದೇ ನಾವು ಮಾಡಬೇಕಾಗಿದ್ದ ಕಾರ್ಯ 
ವಾಗಿರಲಿಲ್ಲ. ವಾಸ್ತವವಾಗಿ ಆವಶ್ಯಕವೆನ್ಟೋ ಆದಕ್ಕಿಂತ ಹೆಚ್ಚು ಹಣ 
ವಸ್ತು ಹತ್ತಿರ ಇಟ್ಟುಕೊಳ್ಳ ಬಾರದೆಂಬ ತತ್ವವನ್ನು ನಾನು ಹಿಂದೆಯೇ 
ಕೆಲಿತುಕೊಂಡಿದ್ದೆ ನು. 

ತಿಂಗಳಿಗೆ ಒಂದು ಸಲ, ಆವಶ್ಯಕವಾದರೆ ವಾರಕ್ಕೆ ಒಂದು ಸಲ ಸಭೆ 
ಸೇರುತ್ತಿದ್ದೆವ. ಹಓಂದಿನ ಸಭೆಯ ನಡವಳಿಕೆಗಳು ಓದ್ಸಡುತ್ತಿದ್ದವು. 
ವಿಲ್ಲ ಪ್ರಶ್ನೆಗಳ ಚರ್ಚೆಯೂ ನಡೆಯುತ್ತಿದ್ದಿ ತು. ಸಾರ್ವಜನಿಕ ಚರ್ಚೆಯಲ್ಲಿ 
ಭೂಗವಹಿಸುವುದೂ ವಿಷಯಗ: ನ್ನು ಕುರಿತ ಸಂಕ್ಲೇನವಾಗಿ ಮಾತನಾಡು 
ವುದೂ ಜನರಿಗೆ ಅಭ್ಯಾಸವಾಗಿರಲಿಲ್ಲ. ಎದ್ದು ನಿಂತು ಮಾತನಾಡಲು 
ಸ್ರತಿಯೊಬ್ಬನೂ ಹಿಂದಿಗೆಯುತ್ತಿ ನು. .  ಸಜ್ಜಿಯಲ್ಲಿ. ನಡೆಯಬೇಕಾನ 
ಕ್ರವ ವನ್ನು ನಾನು ಅವರಿಗೆ ಏವರಿಸಿ ಪೀಳುತ್ತಿದ್ದನು. ಅವಕಗೆ 
ಅವ್ರಗಳಂತೆ ನಡೆಯುತ್ತಿದ್ದರು. ಇದೇ ಒಂದು ಶಿಕ್ಷಣನದು ಅವನಿ 
ತೋರಿ, ಹತ್ತು ಜನರ ಎದುರಿಗೆ ಅದುವರಿಗೆ ಎಂದೂ ಮಾತುಗಳನ್ನೇ 


೨೪೦ ಗಾಂಧೀ ಗ್ರಂಥಮಾಲೆ 


ತಿಡದಿದ್ದ ಅನೇಕರು, ಸಾರ್ವಜನಿಕ ವಿಷಯಗಳನ್ನು ಕುರಿತು ಬಹಿರಂಗವಾಗಿ 


ಯೋಚಿಸುವ ಮತ್ತು ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಂಡರು. 
ಸಾರ್ವಜನಿಕ ಕಾರ್ಯಗಳಲ್ಲಿ ಸಣ್ಣ ಸಣ್ಣ ಖರ್ಚುಗಳೇ ಬಹಳ 
ಹೆಣವನ್ನು ನುಂಗಿಬಿಡುವ ರಂಬುದು ನನಗೆ” ತಿಳಿದಿದ್ದು ದರಿಂದ ಪ್ರಾರಂಭದಲ್ಲಿ 
ಸಾವತಿ ಪಃ ಶ್ರಕಗಳನ್ನು ಸಹ ಅಚ್ಚು ಮಾಡಿಸಬಾರಜೆಂದು ನಾನು ನಿರ್ಧರಿಸಿ 
ಪ್ಲೆನು ನನ್ನ ಆಫೀಸಿನ ಳಿ ಒಂದು ಚಕ್ರಲೇಖಕ (ಸೈಕ್ಲೊಸ್ಟೈಲ್‌) 
ಯಂತ್ರ ವಿದ್ದಿ ತು ಅದರಲ್ಲಿ ನಾನು ಪಾವತಿ ಪುಸ್ತಕಗಳ ಮತ್ತು ನಿರದಿಗಳ 
ನೇಲಸ್ತು ಮಾಡುತ್ತಿದ್ದೆ ನು. ಕಾಂಗ್ರೆ ಸ್‌ ಭಂಡಾರದಲ್ಲಿ ಹಣ "ಭರ್ತಿಯಾಗಿ 
ಸೇ ಸ್ಯಾಂ ಸಂಖ್ಯಯೂ ಕೆಲಸವೂ ಸಚ್ಚಾ ಗಿ ಬೆಳೆದನಂತರವೇ, ಅಂತಹವು 
ಗಳನ್ನೆಲ್ಲ ನಾನು ಅಜ್ಜುಮಾಡಿಸಲು ಮೊಡಲು ಮಾಡಿದುದು. ಪ್ರತಿಯೊಂದು 
ಸಂಸ್ಥೆ ಗೂ ಇಂತಹ ಬ ವೃ. ಆವಶ್ಯಕ. ಆದರೆ ಇಂತಹ ಹಿಡಿತವನ್ನು 
ಅವು ಗಳಲ ಆನುಸೀಸುತ್ತಿ ವೆಂಬುದು ನನಗೆ ಗೊತ್ತು. ಆದುದರಿಂದ ಳು 
ಸಣ್ಣ ದಾಗಿ ಹುಟ್ಟಿ ಮತೆ ದೊಡ್ಡ ದಾಗಿ ಔಳೆದ ಒಂದು ಸಂಸ್ಥೆಗೆ 


ಸಂಬಂಧಪಟ್ಟ ಈ ಸಣ್ಣ ವಿಷಯಗಳನ್ನು ಕುರತು ಬರೆಯುವುದು ಸೂಕ್ತ ನಂದು 
ಹೋಚಿಸಿದೆ ನೆ. 


ತಾವು ಕೊಟ್ಟ ಹಣಕ್ಕೆ ಪಾವತಿಯನ್ನು ಪಡೆಯುವುದು. ಜನರ 
ಲಕ್ಷ್ಯದಲ್ಲಿ ಬರುತ್ತ ಲ ಲ. ಆದರೂ ಪಾವತಿಗಳನ್ನು ₹ೂಡಲೇಬೇಕೆಂದು 
ಸಾವು ಕಟ್ಟಮಾಡಿದ್ಬಿವು. ಪ್ರತಿಯೂಂದು ಕಾಸಿಗೂ ಸರಿಯಾದ ಲೆಕ್ಕ 
ಎದ್ದಿತು. ಇಂದೂ ಕೂಡ ನೆಟಾಲ್‌ ಇಂಡಿಯನ" ಕಾ ಾಗೈಸ್ಸಿ ನ ೧೮೯೪ನೆಯ 
ಇಸವಿಯ ಲೆಕ್ಕ ಪತ್ರ ಪಸ್ತಳಕಗೆಳು ಅಚ್ಚಳಿಯದ ಪೂನಾ, ಸಿಕ್ಕುತ್ತೆ ವೇದು 
ಹೇಳಬಲೆ ನು ಲೆಕ್ಷಸತ್ರಗಳೇ ಯೋಗ್ಯವಾದ ಸಂಸೆ ಯ 
ಳಿನಣ. ಅವು ಇಲ್ಲದಿದ್ದರೆ ಅಪಕೀರ್ತಿಗೆ ಈಡಾಗುತ್ತದೆ. ಲೆಕ್ಕಪತ್ರ ಗಳನ್ನು 
ಇ pR 
ಸಿರಿಯಾಗಿ ಇಡದಿದ್ದ ರೈ ಸತ ಎನ್ನು ಅದರೆ ಪರಿಶುದ್ಧ ರೂಪದಲ್ಲಿ ಅನುಸರಿಸಲು 
ಸಾಧ್ಯವಿಲ್ಲ. 
ಕಾಂಗ್ರಸ್‌ ಕೈಕೊಂಡ ಮತ್ತೊಂದು ಕಾರ್ಯ, ಆಫಿ ಕದಲ್ಲಿಯೇ 
ತುಟ್ಟಿ ಬೆಳೆದ ವಿದ್ಯಾವಂತ ಭಾರೀಯ: ನೇವೆ. “ವಸಾಹತನೆಕ್ಳ 


ಆತ್ಮಕಥೆ ೨೪೧ 


ಜನಿಸಿದ ಭಾರತೀಂ ಬಿ ವಿದ್ಯಾಸಂಸ್ಥೆ » ಎಂಬುದು ಕಾಂಗೈಸಿ ನ ಪೋಷಣೆಯಲ್ಲಿ 
ಸ್ಪಾ ಪಿತವಾಯಿತು. ಅದರ ಸದಸ್ಯರಲ್ಲಿ ಬಹುಷಾಲು ಆವಿಷ್ಯಾವಂತ ತರುಣರೇ 
ಆಗಿದ್ದರು. ಅವರು ಒಂದು ನಾಮಮಾತ್ರದ ಚಂದಾ ಹಣವನ್ನು ಕೊಡ 
ಜೇಕಾಗಿದ್ದಿ ತು. ಅವರೆ ಅವಶ್ಯಕತೆಗಳನ್ನೂ ಕೊರತೆಗಳನ್ನೂ ವ್ಯಕ್ತ ಪಡಿಸು 
ವ್ರದಕ್ಕೂ, ಅವರಲ್ಲಿ ಆಲೋಚನಾ ಶಕ್ತಿ ಯನ್ನು ಚೇತನಗೊಳಿಸುವುದೆಕ್ಕೂ, 
ಭಾರತೀಯ ವ್ಯಾಪಾರಿಗಳೊಂದಿಗೆ ಅವರಿಗೆ ಸಂಪರ್ಕವನ್ನು ಉಂಟುಮಾಡು 
ಪ್ರದಕ್ಕೂ, ಅವರಿಗೆ ಜನ ಸೇವೆಯ ಅವಕಾಶವನ್ನು ಕಲ್ಪಿಸಿ ಕೊಡುವುದಕ್ಕೂ 
ಹ ಸಂಸ್ಥೆ ಸಹಾಯಕವಾಗಿದ್ದಿತು.. ಅದೊಂದು ಬಗೆಯ ಚರ್ಚಾ ಕೂಟ 
ವಾಗಿದ್ದಿ ತು. ಸದೆಸ್ಯರು ಕ್ಲಿಪ್ತಕಾಲದಲ್ಲಿ ಸೇರಿ ವಿವಿಧ ವಿಷಯಗಳನ್ನು ಕುರಿತು 
ಚರ್ಚಿಸುತ್ತಿದ್ದರು. ಅಥವಾ ಪ್ರಬಂಧಗಳನ್ನು ಓದುತ್ತಿದ್ದರು. ಸಂಘದ 
ಉಪಯೋಗಕ್ಕಾಗಿ ಒಂದು ಸಣ್ಣ ಪುಸ್ತಕ ಭಂಢಾರವೂ ಸ್ಥಾಸನೆಯಾಯಿತು. 


ಕಾಂಗೈಸ್ಸಿನ ಮೂರನೆಯ ಕಾರ್ಯ ಪ್ರಚಾರ ಕಾರ್ಯ... ದಕ್ಷಿಣ 
ಆಫ್ರಿಕಾದಲ್ಲಿಯೂ ಇಂಗ್ಲೆಂಡಿನಲ್ಲಿಯೂ ಇರುವ ಈ ಇಂಗ್ಲಿಷರಿಗೂ, ಭಾರತ 
ಡಲ್ಲಿರುವ ಜನತೆಗೂ ನೆಟಾಲಿನ ನಿಜಸಿ ತಿಯನ್ನು ತಿಳಿಸುವುದೇ ಈಸ ಚಾರದ 
ಗುರಿಯಾಗಿದ್ದಿ ಜಡ ಬ ಲೆ ಉದ್ದೆ €ಶದಿಂದ ನಾನು ಎತಡು ೈಪಡಗಳನ್ನು 
ಬರೆದೆನು. * ತೂದಲಸೆಯದು “ದಕ್ಷಿಣ ಆಫ್ರಿಕಾದಲ್ಲಿರುವ ಪ್ರತಿ ಒಬಿ? 
ಆಂಗ್ಲೆ ್ಲ(ಯನಿಗೂ ಮನವಿ. ಅದರಲ್ಲಿ 'ನೆಟಾನಲ್ಲಿರುವ ಹಲ ಬ್ಯ ಸಾಮಾನ್ಸ 
ಸರಿಸಿ ತಿಯನ್ನು ಸಾಕ ಕ್ಷ್ಯಗಳೊಂದಿಗೆ. ನಿರೂಪಿಸಲಾಗಿದ್ದಿ ತು. ಎರಡನೆಯ 
ಕೆ ನಿಡಿಯ ಹೆಸರು “ಭಾರತೀಯರ ಮತಾಧಿಕಾರ--ಒಂದು ಬಿನ್ನ ಹ.” ಅದರಲ್ಲಿ 
ಸೆಟಾಲಿನ ಭಾರತೀಯರ ಮತಾಧಿಕಾರವನ್ನು ಕುರಿತ ಸಂಕ್ಷೇಸ ಇತಿಹಾಸ: 
ಅಂಕಿ ಅಂಶಗಳೊಂದಿಗೆ ವಿವರಿಸಲ ಟ್ಟಿದ್ದಿ ತು. ಈ ಕೃನಿಡಿಗಳ ಸ ತೆಗಾಗಿ 
ತಾನು ಬಹಳ ವ್ಯಾ ಸಂಗಮಾಡಿ ಶ್ರಮ ಪಟ್ಟಿ ದ್ದೆ ನು. ದೊರೆತ ಫಲ, ಶ್ರಮಕ್ಕೆ 
ಅರ್ಡವಾದುಡಾಗಿದ್ದಿ ತು. ಅವು ಎಲ್ಲೆ ಲ್ಲಿಯೂ ಪ್ರಚಾರವಾದವು. 

ಈ ಎಲ್ಲ ಕಾರ್ಯದ ಫಲವಾಗಿ, ಭಾರತೀಯರಿಗೆ ದಕ್ಷಿಣ ಆಫ್ರಿಕಾಡಲ್ಲಿ 
ಅನೇಕ ಮಿತ್ರರಾದರು. ಭಾರತದ ಎಲ್ಲ ಪಕ್ಷಗಳ ಸಹಾನುಭೂತಿಯೂ 


೨೪೨ ಗಾಂಧೀ ಗ್ರಂಥಮಾಲೆ 


ಅವರಿಗೆ ದೊರಕಿತು. ಅದು ದಕ್ಷಿಣ ಆಫ್ರಿಕಾದ ಭಾರತೀಯರ ದಾರಿಯನ್ನು 
ತೆರವುಮಾಡಿ, ಅವರ ಎದುರಿಗೆ ಅವರು ಸ ಸಾಧಿಸಬೆ 
ವನು ರೂಪಿಸಿ, ಮಂಡಿಸಿತು. 

ಲ್ಮ್‌ 


೨೦ 
ಬಾಲಸುಂದರಂ 

ಶುದ್ಧ ಅಂತಃಕರಣದಿಂದಲೂ ಮನಃ ಸಪತ ನಖ ಮನುಷ್ಯ 
ಏನನ್ನಾ. ದರೂ ಬಯಸಿದರೆ ಅದು ಸಿದಿ ಸುತ್ತದೆ. ನನ್ನ್ನ ಅನುಭವದಲ್ಲಿಯೇ ಸೇ 
ನಿಯಮ ಅನೇಕ ವೇಳೆ ನಿಜವಾಗಿದೆ. ಸ ಬಡವರ ಸೇವೆಯೇ ನನ್ನ ಹೃದಯದ 
ಪ್ರಬಲ ಇಚ್ಛೆ. ಮ ಇಚ್ಛೆಯೇ ನನ್ನ ನ್ನ್ನ ಯಾವಾಗಲೂ ಬಡವರೊಡನೆ 
ಸೇರಿಸಿ ನಾನು ಅವರೊಂದಿಗೆ ಒಂದಾಗುವಂತೆ ಮಾಡಿದೆ. 

ನೆಟಾಲ” ಇಂಡಿಯನ್‌ ಕಾಂಗೆ ಗಸ್‌ನಲ್ಲಿ, ಅಲ್ಲಿಯೇ ಹುಟ್ಟಿ ಬೆಳೆದ 
ಭಾರತೀಯರೂ ಗುಮಾಸ್ಮರೂ ಸದಸ ರಾಗಿದ್ದ ರೂ, ಸಾಮಾನ್ಯ ಅನಕ್ಷರಸ 
ಕೂಲಿಗಳೂ ಕರಾರುಬದ ಕೂಲಿಗಳೂ ಇನ್ನೂ ಅದರ ಹತ ಇದ್ದ ರು. 
ಕಾಂಗ್ರೆಸ್‌. ಇನ್ನೂ ° ಅವರೆ ಸಂಸ್ಥೆಯಾಗಿರಲಿಲ್ಲ. ಚಂದಾ ಕೊಟು 
ಸದಸ "ಜಪ ಅವರಿಗೆ ಚೈತನ್ಯವಿ5ಲಿಲ್ಲ. ಕಾಂಗ್ರೆಸ್ಸಿನಲ್ಲಿ ಅವರಿಗೆ ಪ್ರೇಮ 
ವ್ರಂಟಾಗಚೇಕಾದಕಿ, SE ಅವರ ಸೇವೆಯನ್ನು ಮಾಡಬೇಕು. 
ಇದಕ್ಕೆ ನಾನಾಗಲೀ ಕಾಂಗ್ರೆಸ್ಸಾಗಲೀ ಸಿದ್ಧವಾಗುವುದಕ್ಕೆ ಮುಂಚೆಯೇ 
ಒಂದು ಅವಕಾಶ ಸಿಕ್ಕಿತು. ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ 
ಇನ್ನೂ ೩-೪ ತಿಂಗಳು ಮಾತ್ರ ಆಗಿದ್ದಿ ತು. ಕಾಂಗ್ರೆಸ ಸ್‌ ಸಂಸ್ಥೆ ಸಹ ಇನ್ನೂ 
ಬಾಲ್ಯ ದಲ್ಲಿಯೇ ಇದ್ದಿತು. ನನ್ನ ಮುಂದಿ ನ ದಿನ ಒಬ್ಬ ತಮಿಳನು 
ಚಕ ನಿಂತೆನು. ಅನನ ಉಡುಪು ಚಿಂದಿಯಾಗಿತ್ತು. ತಲೆಗೆ ಸುತ್ತುವ 
ಬಟ್ಟೆಯನ್ನು ಕೆ ಯಲ್ಲಿ ಹಿಡಿದುಕೊಂಡಿದ್ದ ಎನನ... ಅವನ ಮುಂದಿನ ಎರಡು 
ಹಲ್ಲುಗಳೂ" ಹೊ ವು, ಬಾಯಿನಿಂದ ರಕ್ಷ ಸೋರುತ್ತಿದ್ದಿತು. ಅವನ 
ಯಜಮಾನ ಅವನನ್ನು ಚೆನ್ನಾ ಗಿ ಹೊಡೆದಿದ ನು. ಅವನ 'ವಿಷಯನನ್ನೆಲ್ಲ 
ನಾನು, ತಮಿಳನೇ ಆದ ನನ್ನ ಗುಮಾಸ ನ ಮೂಲಕ ಅರಿತೆನು. ಬಾಲ 
ಸುಂದರಂ -- ಅಡೇ ಆ ಕೂಲಿಯ ಹೆಸರು -- ಡರ್ಬಾನಿನ ಒಬ್ಬ ಪ್ರಸಿದ್ಧ 


ಆತ್ಮಕಥೆ ೨೪೩ 


ಐರೋಪ್ಯನ ಬಳ್ಳಿ ಕರಾರುಬದ್ಧ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದ ನು. 
ಅವನ ಹಾಗಿ ಅನನ ಸೇಲೆ ಕೋಪಬಂದಿತು. ಅನನು ಎಚ್ಚರ 
ತಪ್ಪಿ ಬಾಲಸುಂದೆರೆಂನನ್ನು ಅವನ ಎರಡು ಹಲ್ಲು ಮುರಿಯುವಂತೆ ಚೆನಾಗಿ 
ಹೊಡೆದನು. 

ಬಾಲಸುಂದರಂನನ್ನು ನಾನು ವೈದ್ಯನ ಬಳಿಗೆ ಕಳುಹಿಸಿದೆನು. ಆ 
ಕಾಲದಲ್ಲಿ ಅಲ್ಲಿ ಇದ್ದವರು ಬಿಳಿಯ ವೈದ್ಯರು ಮಾತ್ರ. ಬಾಲಸುಂದರನಿಗೆ 
ಉಂಟಾದ ಘಾಯದ ಸ್ವರೂಸದ ವಿಷಯದಲ್ಲಿ ನನಗೆ ವೈದ್ಯರಿಂದ ಒಂದು 
ಸರ್ದಿಫಿಕೇಟು ಬೇಕಾಗಿದ್ದಿತು. ಸರ್ಟಿಫಿಕೇಟು ನನಗೆ ದೊರಕಿತು. ನಾನು 
ಕೊಡಲೇ ಏಟುತಿಂದ ಆತನನ್ನು ಮ್ಯಾಜಿಸ್ಟ್ರೇಟರಲ್ಲಿಗೆ ಕರೆದುಕೊಂಡು ಹೋಗಿ ' 
ಅವನ ಪ ಸ್ರಮಾಣಪತ್ರಿಕೆಯನ್ನು ಮ್ಯಾಜಿಸ್ಟ್ರೇಟರಿಗೆ ಕೊಡಿಸಿದೆನು. 
ಮ್ಯಾಜಿಸ್ಟ್ರೆ ೇಟರಿಗೆ ಅದನ್ನು ಓದಿ ಕೋಪ ಬಂದಿತು. ಅವರು ಐರೋಪ್ಯ 
ಯಜಮಾನನಿಗೆ ಸ ಸಮನ್‌ ಗಳನ್ನು ಕಳುಹಿ ಸುವಂತೆ ಅಪ ರಣೆ ಮಾಡಿದರು. 

ಯಜಮಾನನಿಗೆ ಶಿಕ್ಷೆ ಮಾಡಿಸುವುದು ನನ್ನ ನಿಷ್ಟ ವಾಗಿರಲಿಲ್ಲ. ಯಜ 
ಮಾನನ ಕೈಯಿಂದ ಬಾಲಸುಂದರಂನನ್ನು ಬಿಡುಗಡೆ ಮಾಡಿಸುವ ನನ್ನ್ನ 
ಗುನಿಯಾಗಿನ್ನಿತು. ಕರಾರು ಕೂಲಿಗಳಿಗೆ ಸಂಬಂಧಿಸಿದ ಕಾನೂನನ್ನು ನಾನು 
ಓದಿ ನೋಡಿದೆನು. ಒಬ್ಬ ಸಾಮಾನ್ಯ ಕೂಲಿ, ಮೊದಲೇ ಸೂಚನೆ ಕೊಡದೆ 
ಯಜಮಾನನ ಸೇವೆಯನ್ನು ಬಿಟ್ಟು ಬಿಟ್ಟರೆ, ಯಜಮಾನ ಕೋರ್ಟಿನಲ್ಲಿ 
ಆತನ ಮೇಲೆ ಸಿವಿಲ್‌ ಸ ಭಾವದ ನೊಕದ್ದ ಮೆ ನಡೆಸಲು ಅವಕಾಶನಿದ್ದಿ ತು. 
ಕರಾರು ಕೂಲಿಯ A ಯದಲ್ಲಿ ಕಾನೂನು ಬೇರೆ ರೀತಿಯಾಗಿದ್ದಿ ತು. 
ಯಜಮಾನ ಕೂಲಿಯ ಮೇಲೆ ಕ್ರಿಮಿನಲ್‌ ಕೋರ್ಟರನಲ್ಲಿ ಮೊಕದ್ದಮೆ 
ಹೂಡಬಹುದಾಗಿದ್ದಿ ತು. ವಿಚಾರಣೆ ನಡೆಸಿ ಅವನು ತಪ್ಪಿತಸ್ಥ ನೆಂದು ತೀರ್ಮಾನ 
ವಾದೆರೆ ಕೂಲಿಯನ್ನು ಕಾರಾಗ ಓಹಕ್ಕೆ ಕಳುಹಿಸ ಸಬಹುದಾಗಿದ್ದಿತು. ತೆ 
ಕಾರಣದಿಂದಲೇ ಸರ್‌ ವಿಲಿಯಂ ಹಂಟರರು, “ಕರಾರು ಕೂಲಿಯ ಸಿತಿ 
ಗುಲಾಮಗಿರಿಯಷ್ಟೇ ಕೇಡಾದುದು” ಎಂದು ಹೇಳಿದ್ದರು. ಕರಾರು ಕೂಲಿ, 
ಗುಲಾಮನಂತೆಯೇ ಯಜಮಾನನ ಆಸ್ತಿ. 

ಬಾಲಸುಂದರಂನನ್ನು ಬಿಡಿಸಲು ಎರಡು ದಾರಿಗಳಿದ್ದು ವು. ಪ್ರೊಟಿಕ್ಟಂ್‌ 
ಆಫ್‌ ಇನ್‌ ಡೆಂಚರ ಲೇಬರ೯ (ಕರಾರು ಕೂಲಿ ರಕ್ಷಕ) ಇವನ ಕರಾರನ್ನು 


೨೪೪ ಗಾಂಧೀ ಗೃಂಥಮಾಲೆ 


ರದು ಗೊಳಿಸುವುದು, ಅಥವಾ ಇವನನ್ನು ಚೇ "ರೊಬ್ಬ ಯಜಮಾನನಲ್ಲಿ ಕೂಲಿ 
ಯಾಗಿ ಕಳುಹಿಸುವುದು. ಅದು ಒಂದು ಮಾರ್ಗ. 


ಎರಡನೆಯದು, ಬಾಲಸುಂದರಂನ ಯಜಮಾನ ತಾನಾಗಿಯೇ 
ಅವನನ್ನು ಬಿಟ್ಟುಕೊಡುವುದು. ನಾನು ಬೋಸುಂದರಂನ ಯಜಮಾನನನು 
ಹೋಗಿ ನೋಫಿದೆನು. “ನಿಮ್ಮ ಮೇಲೆ ಮೊಕದ್ದ ಮೆ ಹೊಡಿ ನಿಮಗೆ ಶಿ್ಲೆ 
ಮಾಡಿಸುವುದು ನನ್ನ ಥಟ್‌ ಬಶವಲ್ಲ. ನೀವು ಆತನನ್ನು ತೀವ್ರವಾಗಿ 
ಹೊಡೆದಿರುವುದು ನಿಮ್ಮ ಮನಸಿಗೆ ಗೊತಾ ಜಾ ನೀವು “ತ್ನ 
ಕರಾರನ್ನು ಮತ್ತಾ ರ್‌ ನನಗೆ ಅಷ್ಟು ಸಾಕು. ನ 
ಆತ ಈ ಮಾಂಗ ಕೂಡಲೇ ಒಪಿ ದನು. ನಾನು ಅನಂತರ ಹೋಗಿ 
ಪ್ರೊಟಿಕ್ಟರ್‌ನನ್ನು ನೋಡಿದೆನು. ಬಾಲನಕಕಿ ಹೊಸ. ಯಜಮಾನ 
ಸಿಕ್ಕುವುದಾದರೆ, ಅವನನ್ನು ವರ್ಗಾಯಿಸುವುದಾಗಿ ಸ್ರೂಟೆಕ್ಟ್ಸರ್‌ ಸಹ 
ಬಹಿ ದನು. 

ಹೀಗೆ ನಾನು ಬಾಲಸುಂದರಂಗೋಸ್ತರ ಹೊಸ ಯಜಮಾನನು 
ಹುಡುಕಿಕೊಂಡು ಹೋದನು. ಯಜಮಾನ, ಐರೋಪ್ಯ ಆಗಜೇಕಾನಿ' 
ದ್ದಿತು. . ಭಾರತೀಯ ಯಜಮಾನರು ಕರಾರು ಕೂಲಿಗಳನ್ನು ಇಟು ಕೊಳ್ಳು 
ನ ಇರಲಿಲ್ಲ. ಆ ಕಾಲದಲ್ಲಿ ನನಗೆ ಸರಿಚಯನಿನ್ನ ಐರೋಸ್ಯರು ಬಹು 
ಸ್ವಲ್ಪ ಮಂದಿ ಮಾತ್ರ. ಅವರಲ್ಲಿ ಒಬ್ಬರನ್ನು ನಾನು ಹೋಗಿ ನೋಡಿದೆನು, 
ಅವರು ಬಾಲಸುಂದರೊನನ್ನು ಇಟ್ಟು ಕೊಳ್ಳ ಲು ಅತಿಕೃಸೆ ಪಯಿಂದ ಒಪ್ಪಿದರು. 
ನಾನು ಅವರಿಗೆ ಇದಕಾಗಿ ಜಟ ಸೈತ ತೆಯನ್ನು ಅರ್ಪಿಸಿದೆನು. 
ನ್ಯಾಯಾಧೀಶರು ಬಾಲಸುಂದರಂನ ಯ ಜಮಾನ ತಪ್ಪಿ ತಸ ನೆಂದು ತೀರ್ಮಾನಿ 
ಸಿದರು. ಆತ ಕೂಲಿಯನ್ನು ಜೇರೊಬ ರಿಗ ವರ್ಗಾಂಯಸು ಒಪ್ಪಿರುವ 
ನೆಂಬುದನ್ನೂ ಉಲೆ ಖಿಸಿದರು. 


ಬಾಲಸುಂದರಂನ ಸ ಸಮಾಚಾರ, ಎಲ್ಲ ಕರಾರು ಕೂಲಿಗಳಿಗೂ ಗೊತ್ತಾ 
ಯಿತು. ಅವರೆಲ್ಲ ನನ್ನ್ನ ನ್ನು” , ತಮ್ಮ ಮಿತ್ರನೆಂದು ಭಾವಿಸತೊಡಗಿದರು. 
ಈ ಹೊಸ ಸಂಬಂಧ ನನಗೆ "ಅನುಡವಾಯಕವಾಗಿದ್ದಿ ತು. ಕರಾರು ಕೂಲಿ 
ಗಳು, ಎಡೆಬಿಡದ ಪ್ರವಾಹದಂತೆ 7 ನನ್ನ ಕಛೇರಿಗೆ . ಬರತೊಡಗಿದರು, 


ಆತ್ಮಕಥೆ ೨೪೫ 


ಅವರ ಕಷ್ಟಸುಖಗಳನ್ನು ತಿಳಿದುಕೊಳ್ಳಲು ನನಗೆ ಇದರಿಂದ ಅತ್ಯುತ್ತಮ 
ಅವಕಾಶ ದೊರೆಯಿತು. 


ಇಲಸುಂದರಂನ ಮೊಕದ್ದ ಮೆಯ ಪ್ರತಿಧ್ವನಿ ದೂರದ ಮದರಾಸಿ 

ಚಕಕ ಕೇಳಿಸಿತು. ಫ್ರಾ ಜು ಬೇರೆ ಜೀಕಿ ಭಾಗಗಳಿಂದ ನೆಟಾಲಿಗೆ 

ರಾರಿನ ಕೂಲಿಗಳಾಗಿ ಹೋದವರಿಗೆಲ್ಲ ತಮ್ಮ ಜತೆಗಾರರಿಂದ ಈ ಮೊಕ 
ಕ್ಯೂ ಯ ವಿಷಯ ತಿಳಿಯುತ್ತಿದ್ದಿ ತು. 


ಬಾಲಸುಂದರೆಂನ ಮೊಕದ್ದಮೆಯಲ್ಲಿ ಅಂತಹ ವಿಶೇಷವೇನೂ ಇರಲಿಲ್ಲ. 
ಆದಕೆ ತಮ್ಮ ಪರವಾಗಿ ಕೆಲಸಮಾಡಲು ನೆಬಾಲ್‌ನಲ್ಲಿ ವಾದ ಮಾಡುತ್ತಾ ರೆ 
ಎಂಬುದರಿಂದಲೇ ಕರಾರು ಕೂಲಿಗಳಿಗೆ ಆನಂದವೂ ಆಶ್ಚರ್ಯ ವೂ ಉಂಟಾಯಿಕು. 
ಅವರಲ್ಲಿ ಹೊಸ ಆಸೆ ಅಂಕುರಿಸಿತು. 


ಬಾಲಸುಂದರನು ರುಮಾಲನ್ನು ಕೈಯಲ್ಲಿ ಹಿಡಿದುಕೊಂಡು ನನು 
ಆಫೀಸನ್ನು ಪ್ರವೇಶಿಸಿದನೆಂದು ಹೇಳಿಜಿ. ಅದು ಒಂದು ವಿಶೇಷ ರೀತಿಯ, 
ಕರುಣಾಜನಕ ಸಿ ತಿಯಾಗಿದ್ದಿ ತಲ್ಲದೆ ನಮ್ಮ ಅವನತಿಯನ್ನೂ ತೋರಿಸುವು 
ದಾಗಿದ್ದಿ ತು. ನನ್ನ ರುಮಾಲನ್ಸು ತೆಗೆ ಎಂದು ನನಗೆ ಹೇಳಿದಾಗ, ನಡೆದ 
ಸಂಗತಿಯನ್ನು ನಾನು ಆಗಲೇ ಹೇಳಿದ್ದೆ ಕೆ. ಪ್ರತಿಯೊಬ್ಬ ಕರಾರು ಕೂಲಿ 
ಅಥವಾ ಹೊಸದಾಗಿ ಬಂದ ಭಾರತೀಯ, ಐರೋಪ್ಯ ರನ್ನು ನೋಡ 
ಬೇಕಾದರೆ, ರುಮಾಲು ತಲೆಗೆ ಕಟ್ಟಿದ ಬಟ್ಟೆ ಅಥವಾ ಟೋಪಿಯನ್ನು 
ಕೈಯಲ್ಲಿ ಹಿಡಿದುಕೊಂಸು ಹೊೋಗಲೇಟೇಕಸಬಪ ಪದ್ಧತಿಯನ್ನು ಬಲಾತ್ಕಾರ" 
ವಾಗಿ ಸ್ಥಾಪಿಸಿದ್ದರು. ಎರೆಡು ಕೈಗಳನ್ನೂ ಎತ್ತಿ ಮುಗಿಯುವುದೂ 
ಸಾಕಾಗುತ್ತಿರಲಿಲ್ಲ. ನನ್ನಲ್ಲಿ ಬರುವಾಗಲೂ ಅದೇ ಪದೆ ತಿಯನ್ನು 
ಅನುಸರಿಸಬೇಕೆಂದು ಬಾಲಸುಂದರಂ ಭಾವಿಸಿದನು: ನನಗೆ ಆ ಬಗೆಯ 
ಅನುಭನವಾದುದು ಅದೀ ಮೊದಲು. ನನಗೇ ನಾಚಿಕೆಯಾಗಿ, “ತಲೆಗೆ 
ನಿನ್ನ ವಸ್ತ್ರ ಕಟ್ಟಿಕೊ” ಎಂದು ಹೇಳಿಡೆ. ಅವನು ಸ್ವಲ್ಪ ಸಂಕೋಚ 
ದಿಂದಲೇ ಕಟ್ಟಕೊಂಡನು. ಆದರೆ ಅದರಿಂದ ಅನನಿಗಾದ ಆನಂದ ನನಗೆ 
ಗೊತ್ತಾ ಯಿತು. 


೨೪೬ ಗಾಂಧೀ ಗ್ರಂಥಮಾಲೆ 


ಜನ ತಮ್ಮ ಅಣ್ಣತಮ್ಮಂದಿರನ್ನು ಅವಮಾನಗೊಳಿಸುವುದರಿಂದ ತಮ್ಮ 
ಮಾನ ಹೆಚ್ಚುತ್ತ ದೆಂದು ಹೇಗೆ ಭಾವಿಸುತ್ತಾರೋ ಎಂಬುದು ನನಗೆ ಯಾವಾ 
ಗಲೂ ಗೂಢರಹಸ ಸ್ಕವಾಗಿಯೇ ಉಳಿದಿದೆ. 


೨೧ 
ಮೂರು ಪಂಡಿನ ತೆರಿಗೆ 


ಬಾಲಸುಂದರಂನ ಮೊಕದ್ದ ಮೆಯಿಂದ ನನಗೆ" ಕರಾರು ಕೂಲಿಗಳ 
ಸಂಪರ್ಕ ಹೆಚ್ಚಾ ಯಿತು. ಅವರ ಸರಸಿ ತಿಯನ್ನು ಕುರಿತು ಆಳವಾಗಿ, ಅಭ್ಯಾಸ 
ಮಾಡಲು ನನ: ನ್ನು ಪೆ ಪ್ರೇರಿಸಿದುದು, ಆವರ ಮೇಲೆ ಬಲವಾದ ವಿಶೇಷ ತೆರಿ; 
ಯನ್ನು ವಿಧಿಸಜೇಕೆಂದು ನಡೆಯುತ್ತಿದ್ದ ಬಿಳಿಯ ಜನರ ಚಳುವಳಿಯೇ. 


ಅದೇ ವರುಷ ಅಂದರೆ ೧೮೯೪ರಲ್ಲಿ ನೆಟಾಲ್‌ ಸರಕಾರ, ಕರಾರು ಕೂಲಿ 
ಗಳಿಗೆಲ್ಲ ೨೫ ಪೌಂಡು ತೆಂಗೆಯನ್ನು, ವಿಧಿಸಲು ಆಲೋಚಿಸಿತು. ಇಷು. 
ನೋಡಿ ನಾನು ದಿಗ್ಸಾ )ಂತನಾದೆನು. ಈ ವಿಷಯವನ್ನು ನಾನು ಕಾಂಗ್ರೆಸ್ಸಿ 
ಮುಂಜಿ ಮಂಡಿಸಿದೆನು.. ಆ ತೆರಿಸೆಗೆ ಸರಿಯಾದ ರೀತಿಯಲ್ಲಿ | 
ಯನ್ನು ವ್ಯವಸ್ಥೆ ಗೊಳಿಸಬೇಕೆಂದು ತೀರ್ಮಾನವಾಯಿತು. 

ಮೊಟ್ಟಮೊದಲು ಈ ಕಂದಾಯದ ಮೂಲವನ್ನು ಸಂಕ್ಷೇಸವಾಗಿ 
ವಿವರಿಸಬೇಕು. 

೧೮೬೦ರಲ್ಲಿ ನೆಟಾಲ್‌ ನಲ್ಲಿದ್ದ ಐರೋಪ್ಯರಿಗೆ ಅಲ್ಲಿ ಕಬ್ಬಿನ ಜಿಳೆ 
ಬೆಳೆಯಲು ಒಳ್ಳೆಯ ಆನಕಾಶವಿಜೆ ಎಂದು ತೋರಿತು. ಇದರಿಂದ ಅವರಿಗೆ 
ಕೂಲಿಗಳ ಅವಶ್ಯಕತೆಯುಂಬಾಯಿತು. ಹೊರಗಡೆಯ ಕೂಲಿಗಳಿಂದಲ್ಲದೆ 
ಕಬ್ಬನ್ನು ಬೆಳೆಯುವುದೂ ಸಕ್ಕರೆಯನ್ನು ತಯಾರಿಸುವುದೂ ಸಾಧ್ಯವಿರಲಿಲ್ಲ. 
ಆದುದರಿಂದ ನೆಟಾಲ್‌ ಸರಕಾರ, ಭಾರತ ಸರಕಾರದೊಂದಿಗೆ ಪತ್ರ 
ವ್ಯವಹಾರ ನಡೆಸಿ, ಕರಾರು ಕೂಲಿಗಳ ನನ್ನು ನೆಟಾಲಿಗೆ ಕೊಂಡೊಯ ಲ 
ಅನುಮತಿ ಪಡೆದರು... ಈ ಕೂಲಿಗಳು ತಾವು ನೆಟಾಲಿನಲ್ಲಿ ಐದು Pk 
ಕೆಲಸಮಾಡುತ್ತೀವೆಂದು ಕರಾರಿಗೆ ಸಹಿ ಹಾಕಿ ಹೋಗಬೇಕಾಗಿದ್ದಿತು. 
ಐದು ವರುಷಗಳನಂತರ ಅವರು ಬೇಕಾಡರೆ ಅಲ್ಲಿಯೇ ಫೆರೆಸಬಹುದು. 


ಆತ್ಮಕಥೆ ೨೪೭ 


ಭೂಮಾಲಿಕರಾಗುವ ಪೂರ್ಣ ಹಕ್ಕು ಅವರಿಗೆ ದೊರೆಯುವುದು. : ಕೂಲಿ 
ಗಳಿಗೆ ಹೀಗೆ ಆಕರ್ಷಣೆಯನ್ನು ತೋರಿಸಿದ್ದರು. ಭಾರತದ ಕೂಲಿಗಳ 
ಕರಾರಿನ: ವಾಯಿದೆ ಮುಗಿದ ಮೇಲೆ ಇವರ ಕಾರ್ಯದಿಂದ ಅಭಿವೃದ್ಧಿಗೊಂಡ 
ವ್ಯವಸಾಯವನ್ನು ತಾವು ಮುಂದುವರಿಸಬಹುದೆಂದು ಆಗ ಬಿಳಿಯುಪರು 
ಭಾವಿಸಿದ್ದರು. 
ಆದರೆ ಭಾರತೀಯರು, ಅವರಿಂದ ನಿರೀಕ್ಷಿಸಿದುದಕ್ಕಿಂತ ಹೆಚ್ಚಾಗಿ 

ಸಮಾಡಿದರು. ಅವರು ಬೇಕಾದಷ್ಟು ತರಕಾರಿಗಳನ್ನು ಬೆಳೆದರು. 

ಕ ಬಗೆಯ ಭಾರತೀಯ ತರಕಾರಿಗಳನ್ನು ಅಲ್ಲಿ ಪ್ರಚುರಪಡಿಸಿ 
ಅಲ್ಲಿಯ ತರಕಾರಿಗಳನ್ನು ಕಡಿಮೆ ಖರ್ಚಿನಲ್ಲಿ ಜೆಳೆಯತೊಡಗಿ 
ದೆರು. ಆ ದೇಶದಲ್ಲಿ ಮಾವಿನ ಬೆಳೆಯನ್ನು ಮೊದಲು ಬೆಳೆಯಲು ಇವರೇ 
ಪ್ರಾರಂಭಿಸಿದವರು. ಅವರ ಸಾಹಸ ವ್ಯವಸಾಯದೊಂದಿಗೆ ನಿಲ್ಲಲಿಲ್ಲ. 
ಅವರು ವ್ಯಾಪಾರ ಕ್ಷೇತ್ರ ವನ್ನೂ ಪ್ರವೇಶಿಸಿದರು. ಅವರು ಜಮೀನು 
ಕೊಂಡು ಮನೆಗಳನ್ನು ಫಟಿ ಕಿನಂಡರು. ಕೂಲಿಗಳಾಗಿದ್ದ ವರು ಜಮೀನು 
ಮತ್ತು ಮನೆಗಳ SUN ತಮ್ಮ ಜೀವನ ಮಟ್ಟಿ ವನ್ನು ಹೆಚ್ಚಿಸಿ 
ಕೊಂಡರು. ಅವರ ಜತೆಯಲ್ಲಿ ಬಾರತದಿಂದ ವ್ಯಾಪಾರಿಗಳೂ ಹೊಗ 
ಅಲ್ಲಿಯೇ ನೆಲೆಸಿದರು. ದಿವಂಗತ ಅಬು ಬಾಕರ್‌ ಅಹಮದ್‌ ಸೇಠರು, 
ಅವರಲ್ಲಿ ಮೊದಲನೆಯವರು. ಅವರ ವ್ಯಾಪಾರೋದ್ಯಮ ಬಹು ಬೇಗ 
ವಿತಾಲವಾಗಿ ವೃ ದ್ರಿ ಗೊಂಡಿತು. 

ಇದನ್ನು” ಸೋಡಿ ಬಿಳಿಯ ವರ್ತಕರು ಗಾಬರಿಗೊಂಡರು. ಭಾರತದ 
ಕೂಲಿಗಳನ್ನು “೨ವರು ಮೊದಲು ಆಹ್ವಾನಿಸಿದಾಗ? ಳ್ಳ ಅವರಲ್ಲಿದ್ದ ಈ ವ್ಯಾಸಾರ 
ಕೌಶಲವನ್ನು, ಕುರಿತು ಅವರು ಯೋಚಿಸಿರಲಿಲ್ಲ. ಭಾರ ಸ್ವತಂತ್ರ 
ರಾಗಿ ವ್ಯವಸಾಯಗಾರರಾಗುವುದನ್ನು ಅವರು ಸಶಹಿಸುತ್ತಿಷ್ದರು. ಬ್‌ 
ವ್ಯಾಪಾರದಲ್ಲಿ ಪೈಪೋಟಿಯನ್ನು ಅವರು ಸಹಿಸಲಾರದಾದರು. 

ಇದರಿಂದ ಭಾರತೀಯರ ಮೇಲೆ ವಿರೋಧದ ಬೀಜ ನೆಟ್ಟಿತು. 
ಆದಕ ಬೆಳವಣಿಗೆಗೆ ಇನ್ನೂ ಅನೇಕ ವಿಷಯಗಳು ಸಹಕಾರಿಯಾದುವು. 
ಜೀವನ ಕ್ರಮದಲ್ಲಿ ನಮಗೂ ಐರೋಸ್ಯರಿಗೂ ಇರುವ ವ್ಯತ್ಯಾಸ, ನಮ್ಮ 
ಸರಳ ತನ, ಕಡಿಮೆ ಲಾಭದಿಂದಲೇ ನಾನು ತೃಪ್ತರಾಗುವುದು, ಆಗ 


೨೪೮ ಗಾಂಧೀ ಗ್ರಂಥಮಾಲೆ 


ನೈರ್ಮಲ್ಯ ನಿಯಮಗಳಿಗೆ ನಮ್ಮ ಅಲಕ್ಷ್ಯ, ನಮ್ಮ ಮನೆಗಳನ್ನೂ ಆವರಣ 
ನನ್ನೂ ಬೆರಿಶುದ್ಧ ವಾಗಿಯೂ ಅಚ್ಚು ಕಟ್ಟಾ ಗಿಯೂ ಇಡುವುಡರಲ್ಲಿ ನಮ್ಮ 
ತಾಮಸ ವೃತ್ತಿ, ನಮ್ಮ ಮನೆಗಳನ್ನು ಚಿನ್ನಾ ಗಿ ಮಾಡಿಕೊಳ್ಳಲು ಸ್ನ 
ವೆಚ್ಚ ಮಾಡದ ನಮ್ಮ ಜಿಪುಣತನ-ಇವುಗಳ ಜತೆಗೆ ನಮ್ಮಿಬ್ಬ ರ ಮತಭೇದ 
ಈ ಎಲ್ಲ ಸೇರಿ ಆ ದ್ವೇಷಾಗ್ನಿ ಯನ್ನು ಉಜ್ವಲ ಗೊಳಿಸಿದವು.' ಈ ದ್ವೇಷ 
ಎರೆಡು ಶಾಸನಗಳ ರೂಪದಲ್ಲಿ ಹೂರಬಾಡಿಶ್ನು.. ಭಾರತೀಯರ ಮತಾಧಿ 
ಕಾರವನ್ನು ಕಿತ್ತುಕೊಳ್ಳುವ ಒಂದು ಶಾಸನ ; ಕರಾರು ಕೂಲಿಗಳ ಮೇಲೆ 
೩ ಪೌಂಡು ತಲೆಗಂದಾಯ ಹೇರುವ ಮತ್ತೊಂದು ಶಾಸನ. ಈ ಶಾಸನ 
ರೂಪದ ದೆ ಸೇ ಷವಲ್ಲದೆ ಇನ್ನೂ ಅನೇಕ ಬಗೆಯ ಕಿರುಕುಳಗಳನ್ನು ಭಾರತೀಯ 
ರಿಗೆ ತೊಡಲು ಆಗಲೇ ಪ್ರಾರಂಭಿಸಿದರು. 


ಹಿಂದೂಸಾ ನದ ಕೂಲಿಗಳನ್ನು ಬಲಾತ್ಕಾರವಾಗಿ ಅವರೆ ದೇಶಕ್ಕೆ 
ಹಿಂದಕ್ಕೆ ಕಳುಹಿಸಿ ಅವರೆ ಕರಾರಿನ ಉಳಿದ ಕಾಲವನ್ನು ಭಾರತದಲ್ಲಯೇ 
ಕಳೆಯುವಂತೆ ಮಾಡಬೇಕೆಂಬುದು ಹ. ಸಲಸೆಯಾಗ್ದಿರ್ದ ತು. 
ಜ್ತ ಸೂಚನೆಯನ್ನು ಭಾರತ sre ವ ಸಂಭವನಿರಲಿಲ್ಲ. ಆದುವ 
ರಿಂದ ನೆಟಾಲ್‌ ಸರಕಾರ ಬೇರೊಂದು ಸ ಸ್ಯ ಮಾಡಿತ್ತು. ಅದರ 
ಪ್ರಕಾರ: 


(೧) ಕರಾರುಬದ್ಧ ಕೂಲಿಯು, ತನ್ನ ಅವಧಿ ಮುಗಿದ ಕೂಡಲೇ 
ಭಾರತಕ್ಕೆ ಹಿಂದಿರುಗಬೇಕು, 


(೨) ಅವನು ಪ್ರತಿ ಎರಡು ಸೆಟ ಒಂದು ಹೊಸ ಕರಾರಿಗೆ 
ಸಹಿ ಹಾಕಬೇಕು. ಅವನ ಕೂಲಿಯೂ ಸ ತಿ ಸಲವೂ ಹೆಚ್ಚಿ ಸಲ ಶಡುವುದು, 
(೩) ಅವನು ಭಾರತಕ್ಕೆ ಹಿಂದಿರುಗಲು ಅಥವಾ ನ ಕರಾರನ್ನು 


ಪುನರುಜ್ಜಿ (ವನಗೊಳಿಸಲು ಸಸಿನ, ವರುಷಕ್ಕೆ ೨೫ ನಾರು ತ್ರೆ 
ಯನ್ನು ಕೊಡಬೇಕು. 


ಸರ್‌ ಹೆನ್ರಿ ಬಿನ್ಸ್‌ ಮತ್ತು ಮಿ. ಮೇಸನ್‌ ಇವರಿಬ್ಬರ ಒಂದು 
ನಿಯೋಗ, ಈ ಕ್ರಮಗಳಿಗೆ ಭಾರತ ಸೆರಕಾಸದ ಒನ್ಬಿಗೆಯನ್ನು ನಡಿಯು 


ಆತ್ಮಕಥೆ ೨೪೯ 


ವ್ರದಕ್ಕಾಗಿ ಭಾರತಕ್ಕೆ ಬಂದಿತು. ಆಗ ಲಾರ್ಡ್‌ ಎಲಿ ) ನರು ನೈಸರಾಯ 
ರಾಗಿದ್ದರು. ಅವರು ೨೫ ಪೌಂಡು ತೆರಿಗೆಯನ್ನು ವಿರೋಧಿಸಿ ೩ ಪೌಂಡಿನೆ 
ತಲೆಗಂದ ಇಯಕ್ಕೆ ಒಪ್ಪಿಗೆಯಿತ್ತರ ವೈಸರಾಯ್‌ ಮಾಡಿದುದು ದೊಡ್ಮ್ಮ 
ತಪು, ಎಂದು ಸ್‌ ಆಗ ಕ ಸು! ಈಗಲೂ ಅದೇ ನನ್ನ 
ಅಭಿಪಾಯ. ತನ್ನ ಒಪ್ಪಿಗೆಯನ್ನು ಕೊಡುವುದರಲ್ಲಿ ವೈಸರಾಯರು 
ಭಾರತದೆ ಹಿತರಕ್ಷಣೆಯನ್ನು ಕುರಿತು ಸ್ವಲ್ಪವೂ ಯೋಚಿಸಲೇ ಇಲ್ಲ. 
ಈ ರೀತಿಯಾಗಿ "ಇಟಾಲಿ ಫರೆಂಗಿಯವರಿಗೆ ಸೌಕರ್ಯವನ ನನ್ನಿ ಉಂಟುಮಾಡಿ 
ಕೊಡುವುದು ಆತನ ಕರ್ತವ್ಯದ ಭಾಗವಾಗಿರಲಿಲ್ಲ. ಬ್‌ ಮೂರು 
ನಾಲ್ಕು ವರುಷಗಳಲ್ಲಿ ಪ್ರತಿಯೊಬ್ಬ ಕರಾರು ಕೂಲಿಯೂ, ಅವನ 
ಹೆಂಡತಿಯೂ ಹದಿನಾರು ವರುಷದ ಮಗನೂ ೧೩ ವರುಷಕೆ ಮೇಲ್ಪಟ್ಟ 
ಹೆಣ್ಣು ಮಗಲೂ, ಈ ತೆರಿಗೆಯ ಹೊರೆಯನ್ನು ಹೊರಬೇಕಾಗುತ್ತಿದ್ದಿ ತು. 
ಗಂಡಹಂಡಿರು, ಎರೆಡು ಮಕ್ಕಳು ಈ ನಾಲ್ವರ ಸಂಸಾರಕ್ಕೆ ಅದರಲ್ಲಿಯೂ 
ಗಂಡನ ಸಂಬಳ ಯಾವಾಗಲೂ ವಾಂಕೈ ೧೪ ಹಿಲಿಂಗಿಗಿಂತ ಹೆಚ್ಚಾಗಿಲ್ಲ 
ದಿರುವಾಗ, ವರುಷಕ್ಕೆ ೧೨ ಪೌಂಡು ತೆರಿಗೆ ವಿಧಿಸುವುದು ತೀರಾ ಅನ್ಯಾಯ 
ವಾಗಿದ್ದಿ ತು. ಇಂತಹ ಅನ್ಯಾಯ ಜಗತ್ತಿನಲ್ಲಿ ಮತ್ತೆಲ್ಲಿಯೂ ಇರಲಿಲ್ಲ. 

ಈ ಕಾನೂನಿಗೆ ವಿರೋಧವಾಗಿ ನಾವು ತೀವ್ರ ವಾದ ಪ್ರ ಚಂಡ ಚಳುವಳಿ 
ಯನ್ನು ಹೂಡಿದಿವು.. ನೆಟಾಲ್‌ ಕಾಂಗ್ರೆಸ, ಈ ವಿಸಯವಲ್ಲಿ ಸುಮ್ಮನೆ 
ಕುಳಿತಿದ್ದರೆ ನೈಸರಾ ಯರು ೨೫ ಪೌಂಡು ತೆರಿಗೆಯನ್ನು ಸಸ ಒಸ್ರಬಹ. ಗತ 
ಸಂಭವನಿದ್ದಿತು. ೨೫ ಪೌಂಡನ್ನು ೩ ಪೌಂಡಿಗೆ ಇಳಿಸಲು ಕಾರಣ ಪ್ರಾಯಶ! 
ಬಹ; ಮಟ್ಟಿಗೆ ಕಾಂಗ್ರೆಸ್ಸಿನ ಚಳುವಳಿಯೇ. ಹಾಗೆಂದು ನಾನು ಯೋಚಿಸು 
ವುದು ತಪ್ಪಾಗಿದ್ದರೂ ನಟರು. ಭಾರತ ಸರಕಾರ, ಕಾಂಗ್ರೆಸ್‌ ವಿರೋಧಿ 
ಸಲಿ ಬಿಡಲಿ, ಪ್ರಾರಂಭದಿಂದಲೂ ೨೫ ಪೌಂಡು ತೆರಿಗೆಗೆ ವಿರೋಧವಾಗಿದ್ದು, 

_ ಮೂರು ಸಂಡಿಗೆ ಒಪ್ಪಿಬಹುದು. ಹೇಗಾದರೂ ಭಾರತ ಸರ್ಕಾರೆ ಮಾಡಿ 
ಮೆನು ವಿಶ್ವಾಸಘಾತಕತನ. ಭಾಗತದ ಹಿತರಕ್ಷಣೆಗಳ ವಿಶ್ವಸ್ತರಾದ 
 ಹೆಸಾಾಯರು, ಇಂತಹ ಅಮಾನುಷ ತೆರಿಗೆಗೆ ಎಂದಿಗೂ ಒದಿ ಯನ್ನು 
 ಕೊಡಕೂಡದಾಗಿದ್ದಿ ತು. 
ತೆಂಗೆ, ಇಪ್ಪ ತ್ತೆ 


| ಓ 


ಬದು ಪೌಂಡಿನಿಂದ ಮೂರು ಪೌಂಡಿಗೆ ಇಳಿದುದು 


೨೫೦ ಗಾಂಧೀ ಗ್ರಂಥಮಾಲೆ 


ಒಂದು ಸಾಧನೆ ಎಂದು ಕಾಂಗ್ರೆಸ್‌ ಎಣಿಸುವಂತೆ ಇರಲಿಲ್ಲ. ತಾನು ಕರಾರು 
"ಕೂಲಿಗಳ ಹಿತವನ್ನು ಪೂರ್ಣವಾಗಿ ರೆಕಿಸಲಿಲ್ಲ ಎಂಬ ಪಶಾ ತ್ರಾಸ 
ಕಾಂಗ್ರೆಸ್ಸಿ ಗೆ ಇದ್ದೇ ಇದ್ದಿತು. ಆ ತೆಂಗೆಯನ್ನು ತೆಗೆಸಿ ಹಾಕುವುದು 
ಸ ಅದರ ಫ್ಯೀಯವಾಗಿದ್ದಿ ತು. ಆದರೆ ಆ ಶ್ರೇಯ ಸ ಫಲವಾಗಲು 
ಇಪ್ಪತ್ತು ವರುಷ ಹಿಡಿಯಿತು. ಕೊನೆಯಲ್ಲಿ ಅದು ಭಲಕಾರಿಜ ಸತತ 
ಬರೆಯ ನೆಟಾಲ್‌ ಭಾರತೀಯರ ಪ್ರಯತ್ನದಿಂದ ಮಾತ್ರವಲ್ಲ, ದಕ್ಷಿಣ 
 ಆಫ್ರಿಕಾದಲ್ಲಿದ್ದ ಎಲ್ಲ ಭಾರತೀಯರ ಪ್ರಯತ್ನ ದಿಂದಲೂ. ದಿವಂಗತ ಗೋಖಲೆ 
ಯವರ ವಿಷಯದಲ್ಲಿ, ಅಲ್ಲಿನ ಸರಕಾರ “ನಚನಭ ಸ್ಮ ರಾದುದೇ ಕೊನೆಯ 
ಕದನಕ್ಕೆ ಕಾರಣವಾಯಿತು. ಅದರಲ್ಲಿ ಕರಾರು ಕೂಲಿಗಳು ತಮ್ಮ ಪೂರ್ಣ 
ಶಕ್ತಿಯನ್ನೂ ವಿನಿಯೋಗಿಸಿ ಭಾಗವಹಿಸಿದೆರು, ಸರಕಾರ ನಡಿಸಿದ ಗೋಲೀ 
ಬಾರಿನಲ್ಲಿ, ಕೆಲವರು ಪ್ರಾಣ ತೆತ್ತ ರು. ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ 
“6ಬಾಸವನ್ನು ಅನುಭವಿಸ ಸಿದರು, ಶಿ 

ಆದರೆ ಕೊನೆಯಲ್ಲಿ ಸತ್ಯವೇ ಜಯಿಸಿತು. ಭಾರತೀಯರು ಅನುಭವಿ 
ಸಿದೆ ದುಖ ನೋವು, ಆ ಸತ್ಯದೆ ಪ್ರತ್ಯಕ್ಷ ಕ್ಷ ಪ್ರಕಟಿನೆಯಾಯಿತು. ಆದರೆ 
ಉತ್ಕಟ ಶ್ರದೆ ಥೈ ರ್ಯ, ಸತತ ಮ ಇವು ಇಲ್ಲದಿದ್ದರೆ ಚಳುವಳಿಗೆ 
ಗಗ ಲಿಲ್ಲಿ. ಕಾಂಗೈಸ ಚಳುವಳಿಯನ್ನು ನಿಲ್ಲಿಸಿಬಿಟ್ಟ ರ್ದಕ್ಕೆ 
ತಲೆಗಂದಾಯ ಅನಿವಾ ಳ್ಳ ಅದಕ್ಕೆ ತಲೆ ಬಗ್ಗಿ ಸಿದ್ದಿ ದ್ವರೆ ಆಕ 
ತೆರಿಗೆಯನ್ನು ಕರಾರು ಕೂಲಿಗಳು ಇಂದಿನವರೆಗೆ ಕೊಡುತ ತಲೇ ಇರಬೇಕಾ 
ಗುತ್ತಿದ್ದಿತು. ಇದರಿಂದ ದಕ್ಷಿಣ ಆಫಿ ಕಾದೆ ಭಾರತೀಯರ "ಮತ್ತ ಅಖಿಲ 
ಭಾರತಧ ಅಸಮಾನ ಶಾಶ್ವ ತವಾಗಿ ನಿತತುಹೋಗುತ್ತ ದ್ರಿ ತು. 


ಹ ೨೨ 

; ಧರ್ಮಗಳ ತುಲನಾತ್ಮಕ ಅಧ್ಯಯನ 

"`ನಾನು ಜನ ಸೇವೆಯಲ್ಲಿ ಹೀಗೆ ತಲ್ಲೀನನಾದುದರ ಕಾರಣ ಆತ್ಮ 
ದರ್ಶನದ. ಅಭಿಲಾಷೆಯೇ. ಸೇವೆಯಿಂದ ಮಾತ ವೇ ಈಶ್ವರ ಸಾಕ್ಷಾತ್ಕಾರ 


ಸಾಧ್ಯವೆಂದು ನನಗೆ ತೋರಿದುದರಿಂದ, ನಾನು ಸೇವೆಯನ್ನೆ ( ನನ್ನ. ಸತ 
ವಾಗಿ 'ಮಾಡಿಕೆನಿಡೆಕು. ಸೇವೆ ಎಂದಕೆ ನನ್ನ ಮಟ್ಟಿ ಗೆ ಭಾರತಜಿ ಸೇವೆಯೇ 


ಆತ್ಮಕಥೆ ೨೫೧ 


ಅದು ಸಹಜವಾಗಿ ತಾನಾಗಿಯೇ, ನಾನು ಹುಡುಕಿಕೊಂಡು ಹೋಗದೆ ನನಗೆ 
ದೊರೆಯಿತು. ' ಸೇವೆ, ನನ್ನ ಸಹಜ ಪ್ರವೃತಿ, ಯಾಗಿದ್ದಿತು. ನಾನು ದಕ್ಷಿಣ 
ಆಫ್ರಿಕಾಕ್ಕೆ ಹೋದುದು ಪ್ರವಾಸ ಸುಖವನ್ನು ಅನುಭವಿಸ ಸುವುದಕಾಗಿ, 
ಕಾಥೆಯವಾಡದ ಪಿತೂರಿಗಳನ್ನು ತಪ್ಪಿ ಸಿಕೊಳು ವುದಕ್ಕಾಗಿ ಮತ್ತು ನನ್ನ್ನ 
ಜೀವನವನ್ನು ನಡೆಸುವುದಕ್ಕಾಗಿ. ಆಡಕಿ ಸ ಟ್‌ ೇ ಹೇಳಿರುವಂತೆ 
ಈಶ ೈರನನ್ನು ಹುಡುಕುವುದರಲ್ಲಿಯೂ ಆತ್ಮದರ್ಶನದ ಪ್ರಯತ್ನ ದಲ್ಲಿಯೂ 
ತೊಡಂಿದ್ದೆನು. 
ಕ್ಲೈಸ್ತ ಮಿತ್ರರು ನನ್ನ ಜ್ಞಾನ ದಾಹವನ್ನು ತೀವ್ರಗೊಳಿಸಿದ್ದರು 
ಅದನ್ನು ತೈಪ್ರಿಸಡಿಸುವುದು ಅಸಾಧ್ಯವಾಗಿದ್ದಿತು. ನಾನು ಉದಾಸೀನ 
ನಾಗಿರಬೇಕೆಂದು ಬಯಸಿದರೂ ಅವರು ನನ್ನನ್ನು ಶಾಂತೆವಾಗಿ ಬಿಡುತ್ತಿರ 
ಲಿಲ್ಲ. ದಕ್ಷಿಣ ಆಫ್ರಿಕಾ ಜನರಲ್‌ ಮಿಷನ್ಸಿನ ಮಿ. ಸ್ಪೆನ್ಸರ್‌ ವಾಟ್‌ಸನ್‌ರು, 
ಡರ್ಬಾನಿನಲ್ಲಿ ನನ್ನನ್ನು ಸಂಧಿಸಿದರು. .ನಾನು ಅವರ ಸಂಸಾರಕ್ಕೆ ಸೇರಿ 
ದವನೇ ಆದೆನು. ನಾನು ಪ್ರಿಟೋರಿಯಾದಲ್ಲಿ ಕ್ರೈಸ್ತರೊಂದಿಗೆ ಹೊಂದಿದ್ದೆ. 
ಸರ್ಕ ಅವರ ಮನಸ್ಸಿನನದ್ದಿತು. ಮಿ. ವಾಟ್‌ಸನ್‌ರ ರೀತಿಯೇ 
ಸಕ್ಕಾಿದ್ದಿ ತು. ಅವರು ಕೈಸ್ತ ಧರ್ಮವನ್ನು ಅಂಗೀಕರಿಸು ಎಂದು 
ಯಾವಾಗಲೂ ನನಗೆ ಹೇಳಿದುದು ಜ್ಲಾಪಕವಿಲ್ಲ.. ಆದರೆ ಅವರು ತಮ್ಮ 
ಬಾಳನ್ನೇ ತೆರೆದ ಪುಸ್ತಕದಂತೆ ನನ್ನ ಎದುರಿಗೆ ಇಟ್ಟು, ತಮ್ಮ ಚಲನವಲನ 
ನಡೆನುಡಿಗಳೆಲ್ಲ, ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಬೀಳುವಂತೆ ಮಾಡಿದರು. 
ಶ್ರೀಮತಿ ವಾಟ್‌ ಸನ್‌ ಅತ್ಯಂತ ಮೃದು ಸ್ವಭಾವದ ಕುಶಾಗ್ರ ಬದ್ಧಿಯ 
ಮಹಿಳೆಯಾಗಿದ್ದಳು. ಈ ದಂಪತಿಗಳ ರೀತಿ, ಕಾರ್ಯವಿಧಾನಗಳನ್ನು . 
ನಾನು ಮೆಚಿ ಜನು. ನಮಗೂ ಅವರಿಗೆ ಇದ್ದ ಮೂಲಭೂತ ಅಭಿಪ್ರಾಯ: 
ಭೇದ ನಮ್ಮಬ್ಬರಿಗೂ ಗೊತ್ತಾ ಗಿದ್ದಿ ತು. ಎಷ್ಟೇ ಚರ್ಜಿಮಾಡಿದರೂ 
ಅವುಗಳನ್ನು "ಹೋಗಲಾಡಿಸುವುದು ಸಾಧ್ಯವಿರಲಿಲ್ಲ. ಆದರೆ ಉದಾರತೆ, 
ಸಹಿಸು ತೆ ತೆ, ಸತ್ಯ ಇವು ಇದ್ದಲ್ಲಿ ಭಿನ್ನಾ ಭಿಷ್ರಾಯವೂ ಲಾಭದಾಯಕವಾಗು 
ತ್ತದೆ ಶ್ರೀ ನನೆ ಶ್ರೀಮತಿ ವಾಟ್‌ಸನರೆ ನಮ್ರತೆ, ಉದ್ಯಮಶೀಲತೆ, 
| ಕರ್ತವ್ಯಸರಾಯಣತೆ ಇವು ನನಗೆ ಪ್ರಿಯವಾದವು. ನಾವು ಸಜೀ ಪದೇ 
| ಹ. ದನ: 


೨೫.೨ ಗಾಂಧೀ ಗ್ರಂಥಮಾಲೆ 


ಈ ಸ್ನೇಹದಿಂದ ಧರ್ಮದಲ್ಲಿ ನನ್ನ ಶ್ರದ್ಧೆ ಸಜೀವವಾಗಿ ಉಳಿಯಿತು 
ಪ್ರಿಟೋರಿಯಾದಲ್ಲಿ ನನ್ನ ಧಾರ್ಮಿಕ ವ್ಯಾಸಂಗಕ್ಕೆ ದೊರೆಯಸತ್ತಿದ್ದಂ ಹೆ 
ವಿರಾಮ ಈಗ ದೊತೆಯನುದೆ ಅಸಾಧ್ಯವಾಗಿದ್ದಿ ತು. ಆದರೆ ನನಗೆ 
ದೂತ ಕಾಲವನ್ನು ನಾನ, ಸರಿಯಾಗಿ ಉಸಮೋಗಿಸಿಕೊಂಡ ನ. ನನ್ನ್ನ 
ಧಾರ್ಮಿಕ ಸತ್ರ "` ವ್ಯವಹಾರ ನಡೆದೇ ಇದ್ದಿತು.  ರಾಯಚಂದ ಭಾಯಿ 
ಫನಗೆ pp ಮಾಡುತ್ತಲೇ ಇದ್ದ ಹ ಮಿತ್ರರೊಬ್ಬರು ನರ್ಮದಾ 
ಶಂಕರವರು ಬರೆದ ಧರ್ಮ ವಿಚಾರ ಪೂಟ ಗ್ರಂಥವನ್ನು ಕಳುಹಿಸಿದರು. 
ಅದ. ಉಸೆ ಯು ಸಟ್ಟಾ ನನಗೆ ಬಹಳ ಪ್ರಯೊ:ಜನವಾಯಿತು. 
ಕನಿಯು ಬಾಳಿದ ವಿಲಾಸಯುಕ್ತ ಜೇವನದ ವಿಷಯವನ್ನು ನಾನು ಕೇಳಿ 
ದ್ದೆ ನು. ಉಪೋದ್ಭ್ರಾತದಲ್ಲಿ ಅವನ ಬಾಳಿನಲ್ಲಿ ಉಂಟಾದ ಪರಿವರ್ತನೆಯನ್ನು 
ಓದಿ ಆಕರ್ಷಿತನಾದೆನು. ಇದರಿಂದ ಆ ೬ ಸ್ತಕದಲ್ಲಿ ನನಗೆ ಆದರ ಭಾವ 
ಪ್ರಂಟಾಗಿ ಅದನ್ನು ಮೊದಲಿನಿಂದ ಕೊನೆಯವರೆಗೆ ಓದಿದೆನು. ನಾನು 
ಮಾಕ್ಸ್‌ ಮೇರ್‌ ಒರೆದ “ಭಾರತ, ಅದು ನಮಗೆ ಏನನ್ನು ಕಲಿಸಬಲ್ಲದು ?” 
ಎಂಬ ಗ್ರಂಥವನ್ನೂ, ಧಿಖಸಾಫಿಕಲ್‌ ಸೂಸೈಟ ಪ್ರಕಓ ಸಿದೆ ಉಪನಿಷತ್ತು 
ಗಳ ಭಾಷಾಂತರವನ್ನೂ ಶ್ರದ್ಧೆಯೀದ ವ್ಯಾಸಂಗ ಮಾಡಿದೆನು. ಇವೆಲ್ಲವು 
ಗಳಿಂದ ಹಿಂದೂ ಧರ್ಮ ದಲ್ಲಿ ನನ್ನ ಆವಂ ಹೆಚ್ಚಾ ಯಿತು, ಅದೆ: ಸೊಗಸು 
ಸೌಂದರ್ಯ ನನ್ನ ಮನಸ್ಸ ನ್ನು ತುಂಬಿತು. ಆದರೆ ಇದರಿಂದ ಇತರ 
ಧರ್ಮಗಳಲ್ಲಿ ನನಗೆ ಅನ ಇದರೆ "ಉಂಟಾಗಲಿ. ನಾನು ವಾಸಿಂಗ್ಟೈನ 
ತೆ ಬರೆದ ಮೊಹಮ್ಮದ್‌ ಮತ್ತು ಆತನ ಉತ್ತರಾಧಿಕಾರಿಗಳು ನ 
ಪುಸ್ಮ ಕವನ್ನೂ ಕಾರೆ ಲ್‌ನು ಒಕಿದೆ ಮೊಹಮ ಪನ ಗುಣಗಾನವನ್ನೂ 
ಓದಿದೆನು. ಈ ಪುಸ್ತಕಗಳಿಂದ ಮೊಹಮ ದನ ವಿಷಯದಲ್ಲಿ ಹೀಗೆ 
ಗೌರವ ಹೆಚ್ಚಾಯಿತು. ಜೊರತುಷ ಶನ ವಚನಗಳು ಎಂಬ ಒಂದು ಪ್ರಸ್ತಕ 
ವನ್ನೂ ನಾನು ಓದಿದೆನು. 

ಹೀಗೆ ನಾನು ಭಿನ್ನ ಭಿನ್ನ ಧರ್ಮಗಳ ನನ್ನ್ನ ಜ್ಞಾ ನವನ್ನು ಹೆಚ್ಚಿಸಿ 
ಕೊಂಡೆನು. ಈ ವ್ಯಾಸಂಗದೆಂದ ನನ್ನಲ್ಲಿ ಅತ್ಮ ನಿರೀಣ ಬುದ್ಧಿ ಚರು 
ಕಾಯಿತು. ವ್ಯಾಸಂಗದಿಂದ ಯಾವ. ಇಕೆ ನಿನಯಗಳಲ್ಲ್‌ ನನಗೆ 
ಎತಿಚು ನ ಗೆಯುಂಟಾಯಿತ್ಲೋ, ಅವುಗಳನ್ನೆಲ್ಲ ಆಚರಿಸುವ ಅಭ್ಯಾಸವೂ 


ಆತ್ಮಕಥೆ ೨೫೩ 


ನನ್ನಲ್ಲಿ ಬೆಳೆಯಿತು. ಹೀಗೆ, ಹಿಂದೂ ಯೋಗಶಾಸ ಸ್ರವನ್ನು ವ್ಯಾಸ-ಗ 
ಮಾಡಿ ನನಗೆ ತಿಳಿದವುಟ್ಟಿಗೆ ನಾನು ಯೋಗಾಭ್ಯಾಸವನ್ನು ಪಾ 'ರಂಭಿಸಿದೆನು. 
ಆದರೆ ಅದರಲ್ಲಿ ಬಹು ದೂ: ಹೋ ಗುವುದಕ್ಕಾ ಗಲಿಲ್ಲ. ಭರತಕ್ಕೆ ಜಂದಿರುಗಿದ 
ನಂತರ ಯಾರಾದರೂ ಒಬ್ಬ ಯೋಗ ನೀಣನ ಸತ ಅದನ್ನು 
ಮುಂದುವರಿಸಬೇಕೆಂದು ಬಯಸಿದ್ದು. ಆ ಆಸೆ ಇನ್ನೂ ಪೂರ್ತಿ 
ಯಾಗಿಲ್ಲ. 


ನಾನು ಬಾಲ್‌ ಸ್ಟ್ರಾ ಯ್‌ರೆನರ ಪುಸ್ತ ಕಗಳ ಆಳವಾದೆ ವಾ, ;ಸಂಗನೆನೂ 
ಸಹ ಮಾಡಿದೆನು. ಹ ಏಸುವಿನ ಬೋಧನೆ ಸಾರಾ: “ಮಾಡತಕ 
ದೇನು?” ಎಂಬ ಗೆಂಥಗಳು ನನ್ನ ಮೇಲೆ ಆಳವಾದ ಸರಿಣಾಮವನ್ನುಂಟೃ 
ಮಾಡಿದುವು. ವಿಶ ಪ್ರೇಮದ ಅಮಿತ ಶಕ್ತಿಯ ಸಾಧ್ಯತೆ ನನಗೆ ಪೆಚ್ಚು 
ಹೆಚ್ಚಾ ಗಿ ಗೊತ್ತಾ ಸ ತೊಡಗಿತು. 


ಇದೇ ಸಮಯಕ್ಕೆ ನನಗೆ ಮತ್ತೊಂದು. ಈಸಾಯಿ ಕುಟುಂಬದೊತಕೆ 
ವಾಯಿತು. ಅವರೆ ಸೂ ತನೆಯಂಕೆ ನಾನು ಸ್ರತಿ ಭಾನುವುರವೂ 
ಸಿ ಯನ್‌ ಚರ್ಚಿಗೆ ಹೋಗತೊಡಗಿನಿನು. ಆ ದಿನಗೆಳಲ್ಲೆಲ್ಲ ಅವರೆನ್ಲಿ 
ಊಟಕ್ಕ ಹೆ ಹೋಗಲು ನನಗೆ ಆಹ್ವಾನವಿತ್ತಿದ್ದ ರು, ಚರ್ಚಿನಲ್ಲಿ ನನ್ನ ಮೇಶೆ 
ಹಿತವಾದ ಪ್ರಭಾವವುಂಟಾಗಲಿಲ್ಲ. ಪ್ರ ವಚನಗಳು ಸ್ಫೂರ್ತಿ ದಾಯಕ 
ಗಳಾಗಿರೆರಿಲ್ಲ. ಮಂದಿರದಲ್ಲಿ ಸೇರುವವರಿಗೆ ಅಂತಸ ಧಾರ್ಮಿಕ ಶ್ರನ್ಧೆ ಯಿದ್ದಂತೆ 
ನನಗೆ ತೋರಲಿಲ್ಲ. ಅವರು ಭಕ್ತಿಭಾವಪೂರಿತರಾಗಿ ಕಾಣಲಿಲ್ಲ. ಅವರು 
ಪ್ರಾಪಂಚಿಕ ಮನೋಭಾವವುಳ್ಳ ವರಾಗಿ, ಮನೊಃರಂಜನೆಯಲ್ಲಿ ಆಸಕ್ತ ರಾಗ್ಮಿ 
ಪದ್ಧತಿಯಂತೆ ಚರ್ಚಿಗೆ ಹೋಗುತ್ತಿ ದರು. ಚರ್ಚಿನಲ್ಲಿ ನನಗೆ ಒಂಸೊಂದು 
ಸಲ ನನ್ನ್ನ ಪ್ರಯತ್ನವನ್ನು ಮೀರಿ ನಿದ್ರೆ ಬಂದುಬಿಡುತ್ತಿದ್ದಿತು. ಇದೆ:ಂಪ 
ನನಗೆ ನಾಚಿಕೆಯಾಗುತ್ತಿದ್ದಿತು. ಆದರೆ ನನ್ನ ಹಾಗೆಯೇ ನಿಸ್ರೆ ಹೊಡೆಯು 
ತ್ತಿದ್ದ ನನ್ನ್ನ ನೆರೆಯವರನ್ನು ನೋಡಿ, ನನ್ನ ನಾಚಿಕೆ ಕಡಿಮೆಯೂಗುತ್ತಿದ್ದಿತು. 
ನಗೆ ಬಹುಕಾಲ ನಡೆಯುವುದು ನನ್ನಿ ೦5 “ಸಾಧ್ಯವಾಗಲಿಲ್ಲ. ಕೆಲವು. ದಿನಗಳ 
ಅನಂತರ ನಾನು ಅಲ್ಲಿಗೆ ಹೋಗುವುದನ್ನು ನಿಸಿಬಿಟ್ಟೆ ನು 


೨೫೪ ಗಾಂಧೀ ಗ್ರಂಥಮಾಲೆ 


ನಾನು ಸ್ರತಿ ಭಾನುವಾರವೂ ಹೋಗಿ ನೋಡುತ್ತಿದ್ದ ಕುಟುಂಬ 
ದೊಂದಿಗೆ ನನ್ನ ಸಂಬಂಧ ಇದ್ದಕ್ಕಿದ್ದಂತೆ ಕತ್ತರಿಸಿ ಹೋಯಿತು. ವಾಸ್ತವ 
ವಾಗಿ ನಾನು ಇನ್ನು ಅಲ್ಲಿಗೆ ಹೋಗಕೂಡದೆಂದು ನನಗೆ ಎಚ್ಚರಿಕೆ 
ಕೊಡಲ್ಪಟ್ಟಿತು. ಅದು ನಡೆದುದು ಹೀಗೆ; ನಾನು ಹೋಗುತ್ತಿದ್ದ 
ಮನೆಯ ಯಜಮಾನಿ, ಒಳ್ಳೆಯ ಸರಳ ಸ್ವಭಾವದ ಹೆಂಗಸು. 'ಆದರೆ 
ಅವಳದು ಸ್ವಲ್ಪ ಸಂಕುಚಿತೆ ಬುದಿ. ಆಗ ನಾನು ಆರ್ನಾಲ್ಡ್‌ ರೆ ಲೈಟ್‌ 
ಆಫ್‌ ಏಷ್ಯಾ ( ಏಷ್ಯಾದ ಜ್ಯೋತಿ ) ಎಂಬ ಗ್ರಂಥವನ್ನು ಮತೊಂದು 
ಬಾರಿ ಓದುತ್ತಿದ್ದೆನು. ಒಂದು ಸಲ ಬುದ್ಧನ ಬಾಳಿನೊಂದಿಗೆ, ಏಸುವಿನ 
ಬಾಳನ್ನು ಹೋಲಿಸತೊಡಗಿದೆವು. ನಾನು ಹೇಳಿವೆ: “ಬುದ್ಧನ ದಯೆ 
ಯನ್ನು ನೋಡಿ. ಅದು ಬರಿಯ ಮನುಷ್ಯರಷ್ಟಕ್ಕೆ ನಿಲ್ಲಲಿಲ್ಲ. ಸಕಲ 
ಜೀವಜಂತುಗಳನ್ನೂ ಆಲಂಗಿಸಿಕೊಂಡಿತು. ಆತನ ಭುಜದ ಮೇಲೆ ಅನಂದ 
ದಿಂದ ಆಡುತ್ತಿದ್ದ ಆಡಿನ ಮರಿಯನ್ನು ನೆನೆಸಿಕೊಂಡರೆ ನಮ್ಮ ಹೈದಯ 
ಪ್ರೇಮದಿಂದ ಪ ಪೂ HE ದಿಲ್ಲವೆ ? ಜೀವವಿರುವ ಎಲ್ಲ ಪ್ರಾಣಿಗಳಲ್ಲಿಯೂ 
ಇಂತಹ ಪ್ರೇಮ, ಏಸುವಿನ ಬಾಳಿನಲ್ಲಿ ನಮಗೆ ಕಾಣುವುದಿಲ್ಲವಲ್ಲ' ಎಂದು 
ಹೇಳಿದೆ. `ಈ ಹೋಲಿಕೆಯಿಂದ ಆ ಸಿದ್ದ ಹಿಡಿಗೆ ದುಃಖವಾಯಿತು, 
ಆಕೆಯ ಭಾವನೆಗಳು ನನಗೆ ಅರ್ಥವಾದವು. ಭೂ ಮಾತನ್ನು ನಾನು 
ಅಷ್ಟಕ್ಕೇ ನಿಲ್ಲಿಸಿದೆ. ನಾವು ಊಟದ ಕೋಣೆಗೆ ಹೋದಿವು,. ಆಕೆಯ 
ಮಗ-ಇನ್ನೂ ಐದು ವರುಷ ತುಂಬದ ಪುಟ್ಟಿ ತಂದ-ಸ ನಮ್ಮೋ ಂದಿಗೆ 
ಇದ್ದನು. ನನಗೆ ಮಕ್ಕಳ ಜಶೆಯಲ್ಲಿದ್ದರೆ ಅತ್ಯಂತ ಸಂತೋಷ. ಸ 
ಈ ಬಾಲಕನೂ ಅನೇಕ ದಿನಗಳಿಂದ ಸೆ ಸ್ನೇಹಿತರಾಗಿದ್ದ ವು. ಅವನ ತಟ್ಟಿ ಯಲ್ಲಿದ್ದೆ 
ಮಾಂಸದ ತುಂಡನ್ನು ಹೀನಾಯಿಸಿಯೂ ನನ್ನ ತಟ್ಟಿಯೆಲ್ಲಿದ ಸೇಬಿನ 
ಹಣ್ಣ ನ್ನ್ನು ಪ್ರಶಂಸಿಸಿಯೂ ನಾನು ಮಾತನಾಡಿದೆನು. ಏನೂ ಅರಿಯದ ಆ 
ಬಾಲಕ ಅದನ್ನು ಒಪ್ಪಿ, ತಾನೂ ಹಣ್ಣನ್ನು ಹೊಗಳತೊಡಗಿದನು. 


ಆದರೆ ತಾಯಿಗೊ ? ಆಕೆಗೆ ಗಾಬರಿಯಾಯಿತು. 


ನಾನು ಎಚ್ಚೆತ್ತುಕೊಂಡು ಮಾತನ್ನು ನಿಲ್ಲಿಸಿ ವಿಷಯವನ್ನು ಬದ. 
ಲಾಯಿಸಿದೆನು. > eR Wi ಅವರ ಹಃ ಸ್ವಲ್ಪ ಸಿ ರ್ಯ 


ಆತ್ಮಕಥೆ ೨೫೫ 


ದಿಂದಲೇ ಪದ ತಿಯಂತೆ ಹೋದೆನು. ಹೋಗುವುದನ್ನು ನಿಲ್ಲಿಸಬೇಕೆಂದು 
ನಾನು ಎಣಿಸಲಿಲ್ಲ. ನಿ2ಸುವುದು ಸರಿಯೆಂದೂ ನನಗೆ ತೋರಲಿಲ್ಲ. ಆದರೆ 
ಆಕೆ ನನ್ನ ಮಾರ್ಗವನು ಸುಲಭ ಮಾಡಿದರು. 


“ಗಾಂಧೀ, ನಿಮ್ಮ ಸಹವಾಸದಿಂದ ನನ್ನ ಮಗನಿಗೆ ಏನೂ ಒಳ್ಳೆಯ 
ದಾಗಲಿಲ್ಲವೆಂದು ನಾನು ಹೇಳಿದರೆ ನೀವು ತಪ್ಪು ತಿಳಿದುಕೊಳ ಬಾರದು. 
ಆತ ನಿತ್ಯ ಮಾಂಸವನ್ನು ತಿನ್ನಲು ಹಂದೆಗೆಯುತಾ. ಪ್ರೆ ನಿಮ್ಮ ವಾದವನ್ನು 
ನನಗೆ ಜಾ ಪಿಸಿ, ಹಣ್ಣನ್ನು ಕೇಳುತ್ತಾನೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ. 
ಅವನು ಮಾಂಸವನ್ನು ಬಿಟ್ಟಿರೆ ಕಾಯಿಲೆ ಬೀಳದಿದ್ದರೂ ನಿಶ್ಯಕ್ತೃನಾಗುವುದು 
ಖಂಡಿತ. ನಾನು ಅದನ್ನು ಹೇಗೆ ಸಹಿಸಲಿ ? ಇಲ್ಲಿಂದ ಮುಂಜಿ ನಿಮ್ಮ 
ಚರ್ಚೆ, ದೊಡ್ಡ ನರಾದ ನಮ್ಮೊಂದಿಗೆ ಮಾತ್ರ ಇರಲಿ. ಅವ್ವಗಳಿಂದ ಮಕ್ಕಳ 
ಮೇಲೆ ಕೆಟ್ಟ ಪರಿಣಾಮವಾಗುವುದು ನಿಶ್ಚಯ” ಎಂದು ಆಕೆ ಹೇಳಿದಳು. 


ನಾನು ಹೀಗೆ ಪ್ರತ್ಯುತ;ರವಿತ್ತೆನು:  “ಶ್ರೀಮತಿಯವರೆ, ನನಗೆ 
ದುಃಖವಾಗಿದೆ. ನನಗೂ ಮಕ್ಕಳಿರುವುದರಿಂದ ನಮ್ಮ ಚಿಂತೆ ನನಗೆ ಅರ್ಥ 


ವಾಗುತ್ತದೆ. ಈ ಅಪ್ರಿಯ ಪರಿಸ್ಥಿತಿಯನ್ನು ನಾವು ಬಹು ಸುಲಭವಾಗಿ 
ಕೊನೆಗಾಣಿಸಬಹುದು, ನಾನು ಏನು ಹೇಳುತ್ತೆ ೇೀನೆಯೋ ಅದಕ್ಕಿಂತ ಹೆಚ್ಚಾಗಿ 
ನಾನು ಏನನ್ನು 3ನ್ನುತ್ತೇನೆ ಎಂಬುದರಿಂದೆ "ನಿಮ್ಮ ಮಗನ ಮೇಲೆ ಹೆಚು 
ಸರಿಣಾ or ನಿಶ್ಚಯ ಚಿಚ ನಾನು ಇಲ್ಲಿಗೆ ಬರುವು 
ದನ್ನು ನಿಲ್ಲಿಸುವುದೇ ಉತ್ತಮ ಮಾರ್ಗ, ಇದರಿಂದ ನಮ್ಮ ಮೈತ್ರಿಗೇನೂ 
ಕುಂದಕ ಉಶಿಟಾಗಬೇಕಾದುದಿಲ್ಲ.” 


ಆಕೆ ಜಾರಿದ “ನಿಮಗೆ ಕೃತಜ್ಞ ಳಾಗಿದ್ದೇನೆ” ಎಂದಳು. 


} ೨೩ 
Nw ಗೈಹಸ್ಥನಾಗಿ 
ಸಂಸಾರವನ್ನು ಹೂಡುವುದು ನನಗೇನೂ ಹೊಸ ಅನುಭವವಾಗಿರಲಿಲ್ಲ. 


ಆದರೆ ನೆಟಾಲ್‌ ನಲ್ಲಿ "ಹೂಡಿದ ಮನೆ, ನಾನು ಬೊಂಬಾಯಿ ಮತ್ತು ಲಂಡನ್‌ 
ನಲ್ಲಿ ಹೂಡಿದುದಕ್ಕಿಂತ ಭಿನ್ನ ವಾಗಿದ್ದಿತು. ಈಗ ವೆಚ್ಚದ ಒಂದು ಭಾಗ 


೨೫೬ ಗಾಂಧೀ ಗ್ರಂಥಮಾಲೆ 


ಬರಿಯ ಪ್ರತಿಷ್ಕೆಗಾಗಿಯೇ ಆಗಿದ್ದಿ ತು. ' ನೆಟಾಲ್‌ನಲಿ ಭಾರತದ ಪ್ರತಿನಿಧಿ 
ಯಾಗಿ, ಭಾರತದ ಬ್ಯಾರಿಸ್ಟರ್‌ ಆಗಿ ನನ್ನ ಯೋಗ್ಯತೆಗೆ ತಕ್ಕಂಥ ಸಂಸಾರೆ 
ನಡೆಸುವುದು ಆವಶ್ಯಕವೆಂದು ನಾನು ಯೋಚಿಸಿದಿನು. ಆದುದರಿಂದ ಒಳ್ಳೆಯ 
ಸ್ಥಳದಲ್ಲಿ ಸೊಗಸಾದ ಒಂದು ಚಿಕ್ಕ ಮನೆಯನ್ನು ತೆಗೆದುಕೊಂಡೆನು. ಮನೆ 
ತಕ್ಕ ಕುರ್ಚಿ, ಮೇಜು ಅಲಂಕಾರಗಳಿಂದ ಸಜ್ಜಿತವಾಗಿದ್ದಿತು. ನಮ್ಮ 
ಆಹಾರ, ಸರಳವಾಗಿದ್ದಿತು. ಆದರೆ ನಾನು, ಆಗಿಂದಾಗ್ಗೆ ಇಂಗ್ಲಿಷ್‌ 
ಮಿತ್ರರನ್ನೂ ಭಾರತೀಯ ಸಹೋರದ್ಕೋಗಿಗಳನ್ನೊ ಊಟಕ್ಕೆ ಆಹ್ವಾನಿಸು 
ತಿದ್ದುದರಿಂದ ಊಟ ತಿಂಡಿಯ ವೆಚ್ಚ, ಯಾವಾಗಲೂ ಅಧಿಕವಾಗಿಯೇ 
ಇರುತ್ತಿದ್ದಿ ತು. 


ಪ್ರತಿಯೊಂದು ಮನೆಗೂ ಒಬ್ಬ ಒಳ್ಳೆಯ ಸೇವಕ ಆವಶ್ಯಕ, ಆದರೆ 
ನಾನು ಯಾ ರನ್ನೂ ಆಳಾಗಿ ಇಟ್ಟುಕೊಳ್ಳುವುದನ್ನು ಎಂದೂ ಕಲಿಯಲೇ ಇಲ್ಲ. 

ಒಬ್ಬ ಸೇಹಿತ್ಯ ನನಗೆ ಜತೆಗಾರನೂ ಸಕಾಯಕನೂ ಆಗಿದ. ಒಬ 
ಅಥಿಗೆಯವೆನಿದ್ದ. ಆವನು ಸಂಸಾರಕ್ಕ ಸೇರಿದವನಾಗಿದ್ದ. ನನ್ನ ಆಫೀಸಿನ 
ಗುಮಾಸ್ಮರೂ ಇದ್ದರು. ಅವರು ನನ್ನ ಜಕೆಯಲ್ಲಿಯೇ ಇದ್ದು ಕೊಂಡು 
ಊಟಮಾಡುತ್ತಿ ದರು, 

ಈ ಪ್ರಯೋಗದಲ್ಲಿ ನನಗೆ ತಕ್ಕಮಟ್ಟಿಗೆ ಜಯವಾಯಿತೆಂದು ಕೇಳೆ 
ಬಹುದು. ಆದರೆ ಆದರಲ್ಲಿ ತಕ್ಕಷ್ಟು ಕಹಿಯಿಲ್ಲದೆ ಇರಲಿಲ್ಲ. 

ನನ್ನ ಜತೆಗಾರ ಬಹಳ ಬುದ್ಧಿ ವಂತ. ನನ್ನ ವಿಷಯದಲ್ಲಿ ಆವನು 
ಪ್ರಾಮಾಣಿಕನಾಗಿರುವನೆಂದೂ ನಾನು ಯೋಚಿಸಿದ್ದ ನು, ಆದರೆ ಆದರಲ್ಲಿ 
ನಗೆ ಮೋಸವಇಯಿತು. ನನ್ನ ೬ಕೆಯ್ದೇಯೇ ಇದ್ದ ಆಫೀಸ್‌ ಗುಎಕಾಸ್ತ 


ನನ್ನು ಸಂಶಯ ದೃಷ್ಟಿಯಿಂದ ನೋಡಕೊಡಗಿದೆನು. ಈ ಗುಮಾಸ್ತನದು 


ನನಗೆ ದುಃ ಖವ್ರಂಟೂಯಿತು. ಬಹುಶಃ ನಾನು ಅವನ ವಿಷಯದ್ದ ಅನ್ಯಾಯ 


ಆತ್ಮಕಥೆ ೨೫೭ 


ಮಾಡಿದೆ ಎಂದು. ನನಗೆ ತೋರಿತು. ಅದು ಸದಾ ನನ್ನ ಮನಸ್ಸಿನಲ್ಲಿ 
ಕೊತಿಯುತ್ತಿದ್ದಿತು. 

ಈ ಮಧೆ, ಅಡಿಗೆಯವನು ಕೆಲವ್ರು ದಿನೆ ರಜ ಹೋದನು. ಅಥವಾ 
ಯಾವುದೋ ಕಾರಣಕ್ಕಾಗಿ ಹೊರಟು ಹೋದನು. ಅವನ ಗೈರು ಹಾಜರಿ 
ಯಲ್ಲಿ ಮಕ್ತೊಬ್ಬನನ್ನು ಕರೆತರುವುದು ಆವಶ್ಯಕವಾಗಿದ್ದಿತು. ಈ ಎರಡೆ 
ನೆಯ ಅಡಿಗೆಯವನು ಶುದೆ ಪೋಕ೨ ಎಂಬುದು ನನಗೆ "ಅನಂತರ ಗೊತ್ತಾ 
ಯಿತು. ಆದರೆ ನನ್ನ್ನ ಮಟ್ಟಿ ಗೆ ಅವನೇ ದೇವದೂತನಾದನು. ಆವನು ನನ್ನ 
ಮನೆಗೆ ಬಂದ ಎರಡು ಡರು ದಿನಗಳೊಳಗೆ, ನನಗೇ ಗೊತ್ತಿ ಲದುತೆ ನನ್ನ 
ಮನೆಯಲ್ಲಿ ನಡೆಯುತ್ತಿದ್ದ ಕೆಲವ್ರು ಅಕ್ರಮಗಳು ಅವನಿಗೆ ಗೊತ್ತಾದುವು. 
ಅವನ್ನು ನನ್ನ ಗಮನಕ್ಕೆ ತರಬೇಕೆಂದು ಅವನು ನಿಶ್ವಯಿಸಿದನು. ನಾನು 
ಎಲ್ಲರನ್ನೂ ನಂಬುತ್ತಿದ್ದರೂ, ಖಂಡಿತದ ಮನ.ಷ್ಯ ಎಂಬದು ಗೊತ್ತಾಗಿದ್ದಿ ತು. 
ಈ ಕಾರಣನಿಂನ ತಾನು ಕಂಡುಕೊಂತ: ಸುಗತಿ ಅವನಿಗೆ ಇನ್ನೂ ಗಾಬರಿ 
ಯನ್ನು ಹೆಟ್ಟಿಸಿತು. ಪ್ರತಿದಿನವೂ ಮುಧ್ಯಾಹ್ನೆ ಒಂದು ಗಂಟಿಗೆ ನಾನು 
ಆಫೀಸಿನಿಂದ ವಸಿಗಿ ಊಟಕ್ಕೆ ಹೊ:ಗೆ, ತ್ತಿದ್ದ ಕ ಒಂದು ದಿನ ಹನ್ನೆ ರಡು 
ಗಂಟಿಗೆ ಅಡಿಗೆಯ ವನು ನದುತ್ತಾ, ಅಧಿಸಿಗೆ ಬಂದನು. “ತತ್‌ ಕ್ಷಣ ಮನೆಗೆ 
ಬನ್ನಿ. ಅಲ್ಲಿ ನಿವ ಗೆ ಆಶ್ಚರ್ಯ ವಾಗುನ ವಿಸಯವಿದೆ” ಎಂದನು. 

ನಾನು ಹೇಳಿದೆ: “ಅದೇನು ವಿಜಯ ಹೇಳು. ಈಗ ಅದನ್ನು ನೋದು 
ವುದಕ್ಕಾ ಗಿ ಆಫೀಸನ್ನು ಹೇಗೆ ಬಿಟ್ಟು ಬರಲಿ ?” 

“ಬರೆದಿದ್ದ ಕೆ ಅನಂತ: ನೀವು ಸಶ್ಚಾ ತ್ರಾಸ ಪಡುವಿರಿ, ಇಸ್ಟ್ರೇ ನಾನು 
ಹೇಳತಿವ್ರದು” ಕಂದನ. 

ಅವನೆ ದೃಢತೆ ಯಲ್ಲಿ ಪ್ರಾರ್ಥನೆ ಸಹ ನನಗೆ ಕಂಡಿತು. ನಾನು 
ಗುಮಾ ನ ಜತೆ ಮನೆಗೆ ಶೊ'೭ನು. ಅಡಿಗೆಯವನು ನನಗಿಂತ ಮುಂಜಿ 
ನಡೆದನು. ಅಡಿಗೆಯವನು ನನ್ನ ನ್ನು ನೆಟ್ಟಿ ಗೆ ಮಹಡಿಯ ಮೇಲಕ್ಕೆ ಕರೆದೆ 
ಕೊಂಡತು ಹೋದನು. ನನ್ನೆ ಗಾಂ ನ ಕೋಣೆಯ ಕಡಿ ಕೃತೋಂಸಿ ಈ 
ಬಾಗಿಲನ್ನು ತೆಗೆದು ನೀವೇ ಒಳಗೆ ನೋಡಿ” ಎಂನನು. 


17 


೨೫೮ ಗಾಂಧೀ ಗ್ರಂಥಮಾಲೆ 


ಆಗ ನನಗೆ ಎಲ್ಲಾ ಗೊತ್ತಾ ಯಿತು. ನಾನು ಬಾಗಿಲನ್ನು ತಟ್ಟಿ ದನು. 
ಜವಾಬಿಲ್ಲ. ನಾನು 'ಗೋಜಿಗಳೇ ಅಲ್ಲಾ ಡುವಂತೆ ಬಲವಾಗಿ ಬಾಗಿಲಿಗೆ 
ಹೊಡೆದೆನು. ಬಾಗಿಲು ತೆರೆಯಿತು. ಒಳಗೆ : ಒಬ್ಬಳು ವ್ಯ ವ ಭಿಚಾರಿಣಿಯಿದ್ದ ಳು. 
ನಾನು ಅವಳಿಗೆ “ಇ ಲ್ಲಿಂದ ತೆರಳು. ಮತ್ತೆ ಎಟ್ಟು ಇಲ್ಲಿ ಕಾಲಿಡಬೇಡ” 
ಎಂದು ಹೇಳಿದೆನು. 


ನನ್ನ ಜತೆಗಾರನಿಗೆ ಹೀಗೆ ಹೇಳಿದೆ: ಈ ಗಳಿಗೆಯಿಂದ ನಿನಗೂ ನನಗೂ 
ಸಂಬಂಧವಿಲ್ಲ. ನಾನು ನಿನ್ನಿಂದ ಪೂರ್ತಿ ಸೋ ಹೋದೆ; ಮೂರ್ಯನಾಜಿ 
ಸಾನು ನಿನ್ನ್ನ ಲ್ಲಿಟ್ಟಿ ವಿಶ್ವಾ ಸಕ್ಕೆ ಇದಲ್ಲವೇ ನಿನ್ನ ಪ್ರತ್ಯುಪಕಾರ 93 


ಆತ ವಿನೇಕಿಯಾಗುವುದಕ್ಕಿ ಬದಲಾಗಿ, “ನಿಮ್ಮ ರಹಸ್ಯವನ್ನೆ ಜ್ಞ 
ಹೊರಗೆಡಹುತೆ ಶೇನೆ” ಎಂದು ನನ್ನ್ನ ನ್ನ್ನ ಹೆದರಿಸಿದರು. 


ನಾನು “ನನ್ನ ಲಿ ಮುಚ್ಚಿ ಟು ಕೊಳ ತಕ್ಕದ್ದೆ ಬ್ಲೀನೂ ಇಲ್ಲ. ನಾನು ಏನು 
ಮಾಡಿದ್ದ ರೂ ಅದನ್ನು Ne ಬಹಿರಂಗನ ಸಡಿಸಒಹುದು. ಆದರೆ ಕೂಡಲೇ ಈ 
ಮನೆ ಬಿಟ್ಟು ಹೊರಡು” ಎಂಡೆನು. 


vl ಅವನ ಕೋಪ ಮತ್ತಷ ಷ್ಟು ಹೆಚಿ ತು. ಇದಕ್ಕೆ ಉಪಾಯ 
ವಿನಲಿಬ್ಲ, ಕೆಳಗೆ ನಿಂತಿದ್ದೆ ಗುಮಾಸ್ತ ನ ನಾನು ಹೀಗೆ ಹೇಳಿದೆನು. 
“ದೆಯವಿಟ್ಟು ಹೋಗಿ ಪೋಲೀಸ್‌ ಸರಿಂಟೆಂಡೆಂಟರಿಗೆ ಹೇಳಿ ನನ್ನ್ನ 
ಜತೆಯಲ್ಲಿರುವ ಒಬ ಮನುಷ್ಯ ವಿಶ್ವಾಸ FREY ನಡೆದಿದ್ದಾ ನೆಂದೂ 
ನನ್ನ ಮ ನೆಯಲ್ಲಿ ಅವನನ್ನು ಇಟ್ಟು ಕೊಳ್ಳ ಲು ನನಗೆ ಇಷ ೈವಿಲ್ಲವೆಂದೂ ಆದಕೆ 
ಅವನು ಮನೆಬಿಟ್ಟು ಹೋಗಲು ತ್ಕ ರಿಸುತ್ತಿ ದ್ದಾ ತ ಹೇಳಿ ಅವನನ್ನು 
ಷುನೆಯಿಂದ ಹೊಂಡಿಸಲು ಪೊಲೀಸ್‌ "ಸಹಾಯವನ್ನು ಕಳುಹಿಸಿದರೆ ಕೃತಜ್ಞ 
ನಾಗಿರುನೆನೊದೂ ಹೇಳ.” 

ನನ್ನ ದು ಬರಿಯ ಮಾತಲ್ಲ ಎಂಬುದು, ಅನರಾಧಿಗೆ ಇದರಿಂದ ಗೊತ್ತಾ 
ಯಿತು. “ತನ ಅಪರಾಧ, ಆತನನ್ನು Ryd ಗಿ ಮಾಡಿದ್ದಿತು. 
ಅನನು ನನ್ನಲ್ಲಿ ಕ್ಷಮೆಯನ್ನು ಯಾಚಿಸಿ ಪೊಲೀಸರಿಗೆ ಸುದ್ದಿ ಕೊಡಬಾರ 
ವೆಂದು ಬೇಡಿಕೊಂಡನು. ತತ್‌ಸ್ಷಣ ಮನೆಯನ್ನು ಬಿಸಲು ಒಪ್ಪಿ ಹಾಗೆಯೇ 
ಮಾಡಿದನು, 


ಆತ್ಮಕಥೆ ೨೫೯ 


ಈ ಫಟನ್ಕೆ ನನ್ನ್ನ ಬಾಳಿನಲ್ಲಿ ನನಗೆ ಸಕಾಲಿಕವಾದ ಎಚ್ಚರಿಕೆ 
ಯಾಯಿತು. ಆ ದುರ್ಮಾರ್ಗಿ ನನಗೆ ಮೋಹಕ ರೂಪದ ಅನಿಷ್ಟವಾಗಿದ್ದ 
ನೆಂಬುದು ಈಗ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಅವನಿಗೆ ಆಶ್ರಯ 
ಕೊಟ್ಟುದರಿ ದವ ನಾನು ಒಳ್ಳೆ ಯ ಉದೆ ೇಶಕ್ಕಾಗಿ ಕಟ ಮಾರ್ಗವನ್ನು ಆರಿಸಿ 
ಕೊಂಡಿದ್ದೆ ನು. ಬೇವಿನ ಮರದಲ್ಲಿ ಮಾವಿನ ಹಣ್ಣು ಜಿಳಿಯುವ ಆಸೆಯಿಟು 
ಕೊಂಡಿದ್ದನು. ನನ್ನ ಜತೆಗಾರನ ನಡತೆ ಜಿನಾ ಗಿಲ್ಲವಂದು ನನಗೆ ಗೊತ್ತಿದ್ದಿತು. 
ಆದರೆ ಅವನಿಗೆ ನನ್ನಲ್ಲಿ ವಿಶ್ವಾಸವಿದೆಯೆಂದು ನಂಬಿದ್ದ ನು. ಅವನನ್ನು 
ತಿದ್ದುವ ಪ್ರಯತ್ನದಲ್ಲಿ ನಾನೇ ತೇಲಿಹೋಗುತ್ತಿದ್ದೆ ನು. ಸನ್ಮಿ ತ್ರರ ವಿಶ್ವಾಸದ 
ಮಾತುಗಳಿಗೆ ನಾನು ಕಿವಿಗೊಟ ರೆಲಿಲ್ಲ, ಮೋಹ ನನ್ನನ್ನು ಪೂರ್ತಿಯಾಗಿ 
ಶುರ ನನ್ನಾ] ಗಿ ಮಾಡಿದ್ದಿ ತು. 

Ri ಅಡಿಗೆಯವನು ಇಲ್ಲದಿದ್ದಿ ದ್ರ ರೆ ನನಗೆ ಸತ್ಯ ಎಂದಿಗೂ ಗೊತ್ತಾ 
ಗುತ್ತಿ ರಲಿಲ್ಲ. ಮತ್ತು ನಾನು ಆ "ತೆಗಾರನ ಪ ಪ್ರಭಾವಕ್ಕೆ ಸಿಕ ದ್ದು ದರಿಂದ 
ಆಗ ನಾನು ಪ್ರಾರಂಭಿಸಿದೆ ಅನಾಸಕ್ತಿಯ ಜೀವನವನ್ನು ನಡೆಸಲು ಬಹುಶಃ 
ಶಕ್ತ ನಾಗುತ್ತಿ ರಲಿಲ್ಲ. ಅವನಿಗಾಗಿ ನಾನು ಯಾವಾಗಲೂ ಕಾಲವನ್ನು 
ವೆಚ್ಚ ಮಾಡುತ್ತಿ ದಿ _ರಬೇಕಾಗಿದ್ದಿ ತು. ನನ್ನನ್ನು ನ್ನು ಆಂಧಕಾರದಲ್ಲಿಟ್ಟು ಕಟ್ಟಿ 
ದಾರಿಗೆ ಎಳೆಯುವ ಶಕ್ತಿ ಅವನಿಗೆ ಇದ್ದಿತು. 


ಆದರಿ ಮೊದಲಿನಂತೆ ಚ್ಯಾ ಆಗಲೂ ನನ್ನ ರಕ್ಷಣೆಗೆ ಬಂದನು. 
ನನ್ನ ಉದ್ದೇಶ ಶುದ್ಧ ವಾಗಿದ್ದಿತು. ಆದುದರಿಂದ ನಾನು ತಪ್ಪ wp 
ರಕ್ಷಿತನಾಜಿನು. ಮತ್ತು ಈ ಪ್ರಾರಂಭದ ಅನುಭವ ನಗಿ ಭವಿಷ್ಯ 
ಎಚ ಕರಿಕೆ ಯನ್ನು ಕೊಟ್ಟಿ ತು. 

ಆ ಅಡಿಗೆಯನನು ಸ |ರ್ಗದಿಂದ ಬಂದೆ ದೊತನೇ ಆದನು. ಅವನಿಗೆ 
ಅಡಿಗೆ ಮಾಡಲು ಬರುತ್ತಿ ರೆಲಿಲ್ಲ. ಆದುದರಿಂದ ಅವನು ಅಡಿಗೆಯೆವನಾಗಿ 
ನನ್ನ ಮನೆಯಲ್ಲಿ ಇರುವಂತೆಯೂ ಇರಲಿಲ್ಲ. ಆದರೆ ಅವನ ಹೊರತ್ತ 
ವತ್ತ, ರೂ ನನ್ನ ಕಣ ನ್ನು ತೆಕಿಯಬಲ್ಲವರಾಗಿರಲಿಲ್ಲ. ನನಗೆ ಅನಂತರ 
ತಿಳಿಯುತು. ಆ "ಹೆಂಗಸನ್ನು ನನ್ನ ಮನೆಗೆ ಕರೆತಂದುದು ಅದೀ ಮೊದಲನೆಯ 
ಸಲವಲ್ಲ. ಅವಳು ಅದಕ್ಕೆ ಮುಂಚೆ ಅನೇಕ ಸಲ ಬಂದಿದ್ದಳು. ಆದರೆ 
ಯಾ೭ಗೂ ಈ ಅಡಿಗೆಯವನಿಗಿದ್ದ ಥೈ ೈರ್ಯವಿರಲಿಲ್ಲ. ಏಕೆಂದರೆ ನಾನು ನನ್ನ್ನ 


೨೬೦ ಗಾಂಧೀ ಗ್ರಂಥಮಾಲೆ 


ಆ ಮಿತ್ರನಲ್ಲಿ ಪೂರ್ಣ ವಿಶ್ವಾ ಸನನ್ನು ಇಟ್ಟಿದ್ದೆ ನೆಂಬುದು, ಎಲ್ಲರಿಗೂ 
ಗೊತ್ತಿದ್ದಿತು. ಆಡಿಗೆಯವನು “ಧಗೆ pS ಉಪಕಾರವನ್ನು ವರಾಡುವುರ 
ಕ್ಥಾಗಿಯೇ ಕಳುಹಿ ಸಲ್ಪಟ್ಟಿದ್ದನೋ ಎಂಬಂತೆ ಕೋರಿತು. ಏಕೆಂದರೆ ಅದಿ 
ಗಳಿಗೆಯಲ್ಲಿಯೇ ಅವನು ನನ್ನನ್ನು ಬಿಟ್ಟುಹೋಗಲು ಬಯಸಿದನು. 

"ನಾನು ನಿಮ್ಮ ಮನೆಯಕ್ಷಿರಲಾರೆ. ಬಹಳ ಸುಲಭವಾಗಿ ನಿಮ 
ಮನಸ ಸನ್ನು ತಿರುಗಿಸಬಹುದು. ಈ ಮನೆ ನನಗಲ್ಲ? ಎಂದನು. 

ನಾನು ಅವನಿಗೆ ಹೋಗಲನುಮತಿಯಿತ್ತೆನು. 

ಈಗ ನನಗೆ ಗೊತ್ತಾಯಿ ರಿತು. ಗುಮಾಸ್ತ ಸಿಗೆ ವಿರೋಧವಾಗಿ ನನ 
ಮನಸ್ಸಿನಲ್ಲಿ ವಿಷವನ್ನು ತುೂಬಿದವನು ನನ್ನ ಈ ಮಿತ್ರನೇ. ಗುಮಾಸ್ತನಿ 
ಮಾಡಿದ ಅನ್ಯಾಯವನ್ನು ಸರಿಪಡಿ:ಬೇಕೆಂದು ನಾನು ಒಹಳ ಪ್ರಯ 
ಪಟ್ಟಿನು. ಆದತಿ ಅವನನ್ನು ಪೂರ್ಣವಾಗಿ ಸಮಾಧಾನಪಡಿಸಲು ನನ್ನಿಂ: 
ಆಗಲಿಲ್ಲನೆಂಬುದು ನನ್ನ ಶಾಶ್ವತ ನಶ್ಚಾತ್ತ್ವಾನ. ಎಸ್ಟೇ ಜೆನ್ನೂಗಿ ಜೊಡಿ 
` ದರೂ ಒಡಕು ಒಡಕೇ. 


೨೪ 


ಸ್ವ ದೇಶದತ್ತ 


ಈ ವೇಳೆಗೆ ನಾನು ಮೂರು ವರುಷ ದಕ್ಷಿಣ ಆಫ್ರಿಕದಲ್ಲಿ ನೆಲಸಿ: 
ದಾಗಿದ್ದಿತು. ಅಲ್ಲಿಯ ಜನರು ನನ್ನ ನ್ನ್ನು ಆರಿತರು; ನಾನು €ವ:ನ 
ಅರಿತೆನು., ೧೮೯೬ರಲ್ಲಿ ನಾನು, ಆರು pa: ಭಾರತಕ್ಕೆ ಹೋಗ! 
ಅನುಮತಿಯನ್ನು ಕೇಳಿನನು. ನಾನು ದಕ್ಷಿಣ ಆಫ್ರಿಕಾದೆಲ್ಲ ಬಹುಕಾಲ, ವಾ 
ಸುವೆನೆಂದು ತೋರಿತು, ನನ್ನ ವಕೀಲಿ. ಕೆಲಸ ಚೆನ್ನಾಗಿಯೇ ನಡೆಯು 
ದ್ವಿತು.. ಅಲ್ಲಿಯ ಜನರಿಗೆ ನಾನು ಅನರೊಸನಿರವುದು ಆವಶ್ಯಕವೆಂ; 
 ತೋರಿಮುದು ನನಗೆ ಕಂಡಿತು. ಆದುದರಿಂದ ನಾನು ಭಾರತಕ್ಕೆ ಹೋಗಿ ನ 

ಹೆಂತತಿ ಮಕ್ಕಳನ್ನು ಕರೆದುಕೊಂಸು ಬಂದು kind ಅಲ್ಲಿ ನೇ 
ಬೇಕೆಂದು ನಿಶ್ಚಯಿಸಿದನು. ಭಾರತಕ್ಕೆ ಚಕಕ ಸ ಆಲ್ಲಿ. ನಾ 


ಆತ್ಮಕಥೆ ೨೬೧ '. 


ಸಾರ್ವಜನಿಕ ಅಭಿಸಾ )ಯವನ್ನು ರೂಪಿಸಿ, ಭಾರತೀಯರಿಗೆ ದಕ್ಷಿಣ ಆಫ್ರಿಕಾದ 
ಭಾರತೀಯರೆ ವ ಹೆಚ್ಚ ಆನ್ನ ತ ಕುತೂಹಲ ಉಂಟಾ ಗುವಂತೆ ಜು 
ಸಾಧ್ಯವೂಗಬಸುರಂನೂ ಯೋಚಿಸಿದೆನು ಮೂಸ ಪೌಂಡತಿ ಕಂನಾಯ್ಯ 
ತೆರ ದಿಟ್ಟ ಗಾಯವಾಗಿ: ತೆರಿ ಅದು ರದ್ದು ಆಗುವವರೆಗೆ ಶಾಂತಿ ಎಲ್ಲಿಯದು ? 
ಆದತೆ ನನ್ನ ಗೈರು ಹಾಜರಿಯಲ್ಲಿ, ಕಾಂಗ್ರೆಸ್‌ ಕೆಲಸ ಮತ್ತು ಶಿಕ್ಷಣ 
ಈಸ್ಮ ಜವಾಬ್ದಾ ರಿಯನ್ನು ವಹಿಸಿಕೊಳ್ಳು ವವರು ಉತಾರು) ನನ್ನ ದೃಷ್ಟಿಗೆ 
ಬಿದವ 5 ಇಬ್ಬ ಸ್ಯ ಆದೇಜೀ ಮಿಯಾ ಖ್ಯ ಮತ್ತು ಪಾರ್ಸೀರುಸ್ಮುಂಜೀ. 
ವ್ಯಾಪಾರಿವೆಗ? ದ ದಲ್ಲಿ ಅನೇಕ ಕೆಲಸಗಾರರು ಈಗ ಸುತಿ ತ್ತಿದ್ದರು, ಆದರೆ 
ಅವರ ಪೈಕಿ ಅತಿಪ್ರವುಖರಾಗಿ ಕ ಮವಾದ ಕೆಲಸ ದಿಂದ ಕಾರ್ಯದರ್ಶಿಗಳ 
ಸ್ಫಾನಕೃ ಟಂ ' ನೆಟಾಲಿನ ಎಲ್ಲ್ಲ ಭಾರತೀಯರ ಗೌರವಕ್ಕೂ 
ಐಾತ,ರಾದವ ೂ ಇವರಿಬ್ಬರೇ. ಕಾರ್ಯದರ್ಶಿಗೆ ತಕ್ಕವಟ್ಟಿ ಗೆ ಇಂಗ್ಲಿಷ್‌ 
ಭಾಷಾಜ್ಞಾ ನ ಅವಸೃಶಸ್ಥಾತಿದ್ವಿತು ನಾನು: ದಿವಂಗತ ಆದ ದಮ್‌ ಜೀ 
ಮಿಯಾಖಾನ "ರ ಕಸೆ5ನ್ನು ಕಾರ್ಯದರ್ಶಿಯಾಗಿ ಶಿಫಾರಸು ಮಾಡಿದೆನು. 
ಕಾಂಗ್ರಸ್‌ ಅವಶ ಕಾರ್ಯದರ್ಶಿಯಾಗುವುದನ್ನು ಒಪ್ಪಿತು. ಆ ಆಯ್ಕೆ 
ಬಹಳ ಉತ್ತ ಮವಾಗಿದ್ದಿ ತೆಂ ಬುದಾ ಅನುಭವದಿಂದ ಗೊತ್ತಾ ಯಿತು, 
ಆದಮ್‌ ಜೀ ಮಿಯಾಖಾನರೆ ಎಲ್ಲರನ್ನೂ ತನ್ಮು ಕಾರ್ಯತತ್ಪರತೆ, ಔರ ರ್ಯ, 
ಮಾಧುರ್ಯ ವಿನ ಸುಗಳಿಂದ ಸಶೊಃಸನಡಿಸಿ ರಡು ಕೆಲಂವನ್ನು 
ನಿರ್ವಹಿಸಲು, ಬ್ಯಾರಿಸ್ಟರ್‌ ಪರೀಕ್ಷೆಯಲ್ಲಿ ತೇರ್ಗಡೆಯಾದೆ ಇಂಗ್ಲಿಷ್‌ 
ವಿದ್ಯಾವಂತರೇ ಆಗೆಬೇಲಾದುದಿಲ್ಲನೆಂದು ಎಲ್ಲರಿಗೂ ತೋರಿಸಿಕೊಟ್ಟರು. 


೧೮೯೬ನೆಯ ಸಂವತ್ಸರದ ಮಧ್ಯಭಾಗದಲ್ಲಿ ಕಲ್ಕತ್ತಾಕ್ಕೆ ಕೆ, ಹೊಂಟದ 
ಎಸ್‌, ಎಸ್‌. ಪೊಂಗೋ ಲ” ಎಂಬ ಹಡಗಿನಲ್ಲಿ ನಾನು ಸ್ವಶೇಂಕ್ಕೆ ಕೂನಟಿನು. 


ಹಡಗಿನ) ಬಹಳ ಕಡಿನೆ ಪ್ರ ಯಾಣಿಕರಿದ್ದ ರು. ಅವರ ಪೆ ಕಿ ಇಬ್ಬರು 
ಭಾರತೀಯ ಅಧಿಕಾರಿ ರಿಗಳಿನ್ನ ರು. pA es: ರು ನಿತ್ಯ ತ್ಮೆ ಗಂಟಿ 
ಚದುರಂಗ ಆಟವನ್ನ ಆಡುತ ದೈನು, ಹಡಗಿನ ವೈದ್ಯರು, ನನಗೆ ತಮಿಳು 
ಸ್ವಯಂ ಬೋಧಿನಿಯನ್ನು ಸ ಕೊಟ್ಟ ಸೆ ಬ್‌ ದನ್ನು ವ್ಯಾ ಸಂಗೆ 


೨೬೨ ಗಾಂಧೀ ಗ್ರಂಥಮಾಲೆ 


ಮಾಡತೊಡಗಿದೆನು. ನೆಟಾಲಿನಲಿ ನನ್ನ ಅನುಭವದಿಂದ ನನಗೆ ಒಂದೆ 
ವಿಸಯ ಗೊತ್ತಾ ಗಿದ್ದಿತು. ಮುಸಲಾ ನಶೋದಿಗೆ. ಹೆಚ್ಚು ನಿಕಟ ಸಂಪರ್ಕ 
ವನಿ ಟು ಕೊಳ್ಳ ಬೇಕಾದರೆ ಉರ್ದುವನ್ನು ಕಲಿಯಬೇಕು; ಮದರಾಸಿನ 
ಭಾರತೀಯಕೆಯಿದಿಗೆ ಹೆಚ್ಚು ಸಂಪ ಪರ್ಕವನ್ನಿಟ್ಟು ಕೊಳ್ಳ ಬೇಕಾದರೆ ಕಮಿಳನ್ನು 
ಕಲಿಯಬೇಕು. 


ಹಡಗಿನಲ್ಲಿ ನನ್ನ ಜತೆಯಲ್ಲಿ ಉರ್ದುವನ್ನು ಓದುತ್ತಿದ್ದ ಇಂಗ್ಲಿಷ್‌ 
ಮಿತ್ರರ ಕೋರಿಕೆಯಂತೆ, ಡೆಕ್‌ ಪ ಶ್ರಯಾಣಿಕರ ಪೆ ತಿ ಒಬ್ಬ ಉತ್ತ ಮ ಉರ್ದು 
ಮುನಸಿಯನ್ನು ನಾನು ಗುರುತಸಷೆ: ನಮ್ಮ ನ್ನ ಸಂಗದಲ್ಲಿ ನಾವು 
ಚೆನ್ನಾಗಿಯೇ ಮುಂದುವರಿದೆವು ಆ ಮಕೊ "ಬ್ಬ ಅಧಿಕಾರಿಯ ಜಾ ಪಕಶಕ್ತಿ 
ನನ್ನದಕ್ಕಿಂತ ಚೆನ್ನಾಗಿದ್ದಿ ತು. ಒಂದು ಸಲ ನೋಡಿದ ಪದವನ್ನು ಅವನು 
ಎಂದಿಗೂ ಮರೆಯುತ್ತಿ ರಲಿಲ್ಲ. ಉರ್ದು ಅಕ್ಷರಗಳನ್ನು ಓದುವುದು ನನಗೆ 
ಅನೇಕ ವೇಳೆ ಕಷ್ಟ ವಾಗುತ್ತಿ ದ್ಮಿತು. ನನ್ನ ಪ್ರಯತ್ನ್ನ ಗಳ ನ್ನು ನಾನು ಇನೂ 
ಹೆಚ್ಚಿ ಸಿದೆ. ಅವಟಿ ಆ ಅದಕಾರಿಯ ಸ ಸಮಕ್ಕೆ ಬರಲಾಗಲಿಲ್ಲ. 

ತಮಿಳಿನಲ್ಲಿ ನಾನು ಚೆನಾ ಗಿಯೇ ಮುಂದುವರಿದೆನು. ನನಗೆ ಹೇಳಿ 
ಕೊಡುವ ಸಹಾಯಕರು ಯಾರೂ ಇರಲಿಲ್ಲ. ಆದೆಕ ತಮಿಳು ಸಯಂ 
ಬೋಧಿನಿ ಚೆನ್ನಾ ಗಿದ್ದ ತು. ಉಪಾಧ್ಯಾಯನ ಆವಶ ಶ್ಯಕತೆ ನನಗೆ ತೋರಲಿಲ್ಲ. 


ಭಾರತಕ್ಕೆ ಬಂದ ಮೇಲೆ ಸಹ, ಈ ವ್ಕಾ ;ಸಂಗಗಳನ್ನು ನಾನು ಮುಂದು 
ವರಿಸುವ ಆಕೆಯನ್ನ ಟುಕೊಂಡಿೆ ನು. ಆಧರೆ ಅದು. ಸಾಧ್ಯವಾಗಲಿಲ್ಲ. 
೧೮೯೩ರಿಂದ ಈಚಿಗೆ 4 ಹೆಚ್ಚಾ ಗಿ. ಓದಿದುದು ಸೆರೆಮನೆಯ್ಲಯೇ. 
ನಾನು ಜೈಲಿನಲ್ಲಿ ಉರ್ದು ಮತ್ತು ತಮಿಳುಗಳಲ್ಲಿ ಸ್ವಲ್ಪ ಮುಂದುವರಿದೃ 
ಬೇನೋ ; ದಕ್ಷಿಣ ಆಫ್ರಿಕಾದ ಸೆಂಮನೆಯಲ್ಲಿ ತಮಿಳನ್ನೂ ಯಂವಡಾ 
ಸೆರೆಮನೆಯಲ್ಲಿ ಉರ್ದುವನ್ನೂ ಕಲಿತೆನು ಆದಕೆ ತಮಿಳು ಮಾತನಾಡ್ಮೆ 
ವುದನ್ನು ನಾನು ಕಲಿಯಲೇ ಇಲ್ಲ. ಓದುವುದಕ್ಕೆ ಕಲಿತ ಅಲ್ಪ ಸ್ವಲ್ಪ ಸಸ 
ಅಭ್ಯಾಸವಿಲ್ಲದುದರಿಂದ ಮರೆಯಾಗುತ್ತಿ ದಿ 


ತಮಿಳು ಮತ್ತು ತೆಲುಗಿನ ಈ ಅಜಾ ನನ ನನ್ನ್ನ ಕಾರ್ಯಕ್ಕೆ ದೊಡ್ಡ 
ಅನಾನುಕೂಲ ಎಂದು ಈಗಲೂ ನನಗೆ ತೋರುತ, ಜೆ, "ರಕ್ಷಣ ಅಭ, ಕಲ್ಲ 


ಆತ್ಮಕಥೆ ೨೬೩ 


ದ್ರಾವಿಡರು ನನ್ನ ಮೇಲೆ ಕರೆದೆ ವಾತ ಲ್ಯ ವೃ ಸಿಯನ್ನು ಸ ನಾನು ಎಂದಿಗೂ 


ರ್ಶ 

ಮರೆಯುವಂತೆ ಇಲ್ಲ. ತಮಿಳು ಜಲಾ Nd ಮಿತ್ರರನ್ನು ನಾನು 
ನೋಡಿದಾಗಲೆಲ್ಲ, ದಕ್ಷಿಾ ಆಗಿ ಕಾದಲ್ಲಿ ಇವರ ಸಹಯೋಗಿಗಳು ತೋರಿಸಿಡ 
ತ್ರನ್ನೆ, ಉದೊ, Sn ಪ್ರೇಮ, ಸಾ _ರ್ಥತ್ಯಾಗ ಅವೆಲ್ಲ ನನ್ನ ನೆನಪಿಗೆ 
ಬರುತ್ತವೆ. ಅವರೆಲ್ಲ- ಪುರುಷರೂ ಸ್ತ್ರೀಯೂ. —ಬಹು "ಮಟ್ಟಿ ಅನಕ್ಷ 
ರಸ್ತ ರೇ. ದಕ್ಷಿಣ ಆಸ್ರಿಕಾದ ಹೋರಾಟ ನಡೆದುದು du 

ಆ ಬೋರಾಟವನ್ನು ಮಾಡಿನವರು ಅ ಅನಕ್ಷರಸ್ಥ ಯೋಧರು... ಅದು ಬಡವರಿ 
ಗಾಗಿ ನಡೆದ ಹೋರಾಟ. ಮತ್ತು ಬಡವರು ಅದರಲ್ಲಿ ಪೂರ್ಣವಾಗಿ 


ಇಗವಹಿಸಿದರು... ಈ ಸರಳ ಹೈದಯದ ಒಳ್ಳೆಯ ಜನರ ಹೃದಯವನ್ನು 
ಆಕರ್ಸಿಸುವುದರಲ್ಲಿ, ಅವರ ಭಾಷೆ ನನಗೆ ಬರದುದರಿಂದೆ ನನಗೇನೂ 
| ತಡೆಯುಂಬಾಗಲಿಲ್ಲ. ಅವರು ಅರ್ಧಮರ್ಧ ಹಿಂದುಸ್ಥೂ ನೀ ಆಥವಾ 
ಅರ್ಧಮರ್ಧ ಇಂಗ್ಲಿಷು ಮಾತನಾಡುತ್ತಿದ್ದರು. ಇದರಿಂದ ನನ ವಿ ಕೆಲಸ 
ವನ್ನು ನಡೆಸಿಕೊಂಡು ಹೋಗಲು ಏನೂ ತೊಂದರೆಯಾಗಲಿಲ್ಲ. ಆವರು 
ನನ್ನ ಲ್ಲಿಟ್ಟಿದ್ದ ಮಮತೆಗೆ ಪ್ರತಿಯಾಗಿ, ತಮಿಳು ಮತ್ತು ತೆಲುಗು ಭಾಷೆ 
ಗಳನ್ನು ಕ ಕಲಿಯ ಬೇಕೆಂಬುದು ನನ್ನ ಇಷ್ಟ ವಾಗಿದ್ದಿ ತು. ಮೊದಲೇ ಹೇಳಿ 
ದಂತೆ ತಮಿಳ ನಲ್ಲಿ ನಾನು ಸ ಲ್ಪ ಲ್‌ ತೆಲುಗಿನಲ್ಲಿ ಇದನ್ನು 
ಕಲಿಯಲು ಪ್ರಯತ್ನ ನಟ್ಟು ಡು ನಾನು ಭಾರತದಲ್ಲಿರುವಾಗ ನನ್ನೆ 
ಪ್ರಯತ್ನ ಅಕ್ಷರಗಳನ್ನು ಕಲಿಯುವಷ್ಯಕ್ಕೆ ಮುಕ್ತಾಯವಾಯಿತು. ಈ 
ಭಾಸೆಗಳನ್ನು "ಜು ಇನ್ನು ನನ್ನಿಂದ ಸಾಧ್ಯವಿಲ್ಲನೆಂದು ತೋರುತ್ತಿದೆ. 
ಆದುದರಿಂದ. ದ್ರಾವಿಡರು ಓಬೂಸ್ಮಾ ನಿಯನ್ನು ಕಲಿಯುವರೆಂಬುದು 
ನನ ಆಸೆ. ದಕ್ಷಿಣ ಆಫ್ರಿಕಾದಭಿ ಇಂಗ್ಲಿಷ ಸ್‌ ಬರದ ದ್ರಾವಿಡರು, ಹಿಂದೀ 
ಅಥವಾ ಒಂದೂಸ್ಮಾನಿಯನ್ನು ತಸಾ ಪ್ಪಾಗಿಯಾದರೂ ಆಡುತ್ತಾರೆ. ಇಂಗ್ಲಿಷ್‌ 
ಮಾತನಾಡುವವರು ಮಾತ್ರವೇ ಹಿಂದೀ, ಹಿಂದೂಸ್ಥಾ ಸಿಯನ್ನು ಕಲಿಯು 
ವುದಿಲ್ಲ. ಇಂಗ್ಲಿಸಿನ ಜ್ಞಾನ, ನಷ್ಮು ಸ್ವಂತ ಭಾಷೆಗಳನ್ನು ನಾವು 
ಕಲಿಯಲು ಒಂದು ವಿಘ್ನ ವೋ ಏನೊ. 

ನ ಆದರೆ ಇದು ವಿಷಯಾಂತರವಾಯಿತಾ. ನನ್ನ ಪ್ರಯಾಣದ ಫೆ 
| ಯನ್ನು ಮುಂದುವರಿಸುತ್ತೇನೆ. ಎಸ್‌. ಎಸ್‌. ಫೊಂಗೋಲ ಹಡಗಿನ 


೨೬೪ ಗಾಂಧೀ ಗ್ರಂಥಮಾಲೆ 


ಕಪ್ತಾನನನ್ನು ವಾಚಕರಿಗೆ ಪರಿಚಯ ಮಾಸಿಕೊಡಬೇಕಾಗಿದೆ. ನಮ್ಮುಬ್ಬ 
ರಲಿಯೂ ಸೆ ಹೆ ಬೆಳೆದಿದ್ದ ತು. ಕಪ್ರಾನನು ಏಿಮತ್‌ ಬನ್ಸ್‌ ಸಂನ್ರದಾ 
ಯಕ್ಕೆ ಸೇರಿದವ ನಾಗಿದ್ದ ನು. ನಮ್ಮ ಸಂಭಾಷಣೆ, ಜಲಯಾನ ವಿಜ್ಞಾನ 
ಕ್ಲಿ ರ, ಹೆಚ್ಚಾ ಗಿ ಕಾ ಕ್ರ. ಸಂಒಂಧಿಸಿದುದಾಗಿದ್ದಿತು. ಆವನು 
ನೀತಿಯೇ ಬೇಕಿ ಧರ್ಮೆಶೃಠೆ ತೆ ಯೇ ಬೇರೆ ಎನ್ನುತ್ತಿದ್ದವು. ಬೈಬಲ್‌ನ 
ಬೋಧನೆ ಆತನಿಗೆ ಮಕ್‌ ಆಟವಾಗಿದ್ದಿತು. ಅದರ ಸೌಂದರ್ಯ 
ವಿದ್ದುದು ಅದರೆ ಸರಳತೆಯಲ್ಲಿ, ಆತ ಹೀಗೆ ಹೇಳುತ್ತಿದ್ದ: “ಎಲ್ಲ ಸ್ತ್ರೀ 
ಪುಸುಸರೊ, ಮಕ್ಕಳ  ಏಕುವಿನಲ್ಲಿಯೂ ಅವನ ಬಲಿದಾನದಲ್ಲಿಯೂ 
ನೂಂಬಿಕೆಯಿಡಲಿ. ಆಗ ಅವರ ಪಾ£ಗಳ ನಾಶವಾಗಿ ಅವರು ಉದ್ಭಾರೆ 
ವಾಗುತ್ತಾಕಿ” ಈ ಮಿತ್ರನನ್ನು ನೋಡಿ ನ್ರಿಟೋರಿಯಾದ ಪ್ಲಿಮತ್‌ 
ಬ್ರದೆರ್‌ ರವರೆ ನೆನಪು ನನಗೆ ಉಂಟಾಯಿತು. ನೀತಿಯ ಹತೋಟಿಯನ್ನು 
ಸಿಯಮಿಸಿದ ಧರ್ವ, ಆತನಿಗೆ ನೀರೆ:ವಾಗಿದ್ದಿತು. ಈ ಚರ್ಜಿಗೆಲ್ಲ ನನ್ನ್ನ 
ಶಾಕಾಹಾರೆ ನಿಖುಮನೇ ಅವಕಾಶಮಾಡಿಕೊಟ್ಟಿತು. ನಾನು ಮಾಂಸನನ್ನು 
ಏಕೆ ತಿನ್ನ*ಡದು ? ಗೋ ಮಾಂಸವನ್ನೇ ತಿಂದರೆ ತಾನೆ ಏನು? ಜೀವರು, 
ನಿತಿ ಗಳನ್ನೆಲ್ಲ ಮನುಷ್ಯನ ಉನ ಪಭೋಗಕ್ಕಾ ಗಿಯೇ ಸೃಷ್ಟಿಸಿಲ್ಲವೇ 
ಉದಾಹರಣೆಗೆ ಕಣ್ಣು ತರಕಾರಿ ಮುಂತಾದ ಸಸ್ಯ ಸಮೂಹಗಳನ್ನು 
ಸೃಷ್ಟಿಸಿರೆ.ವಂತಿ. ಈ ಪ್ರಶ್ನೆ ಗಳು ನಮ್ಮನ್ನು ಅನ್ಮಿವಾರೈವ:ಗಿ ಧಾರ್ಮಿಕ 
ಚರ್ಚಿಗೆ ಎಳೆದುವು. 


ನಾನಿಬ ರೂ, ಒಬ್ಬರೆ ಅಭಿಪ್ರಾಯಕ್ಕೆ ಮಕ್ಕೊಬ ರನ್ನು ಪರಿವರ್ತಿಸಲು 
ಒ [4 
ಸಾಧ್ಯವಾಗಲಿಲ್ಲ. ಧರ್ಮ ವ.ತ್ತು ನೀತ ಎರೆಡೂ ಒಂನೀ ಎಂಬುದು ನನ್ನ 
ದೃಢವಾದ ಅಭಿಸಾ )ಯವಾಗಿದ್ದರೆ ತನ್ನ ಅಭಿಪ್ರಾಯವೇ ಸರಿಯೆಂದು ಕಪ್ತಾನ 
ದೈಢವಾಗಿ ನಂಬಿನ್ನನು. 


ಇರ್ಬತ್ತನಾಲ್ಭು ದಿನೆಗೆಳನೆಶರೆ ಆ ಆನುದೆದಾಯೆಕ ಪವಾಸೆ ಕೊಸಿ 
ಮುಟ್ಟಿತು ಹುಗ್ಗಿಯ ಸುಂದರೆ ಸನ್ನಿವೇಶವನ್ನು ಅನುಭವಿಸುತ್ತಾ ನಾನು 
ಕಲ್ಕತ್ತಾದಲ್ಲಿ ಹೆಡೆಗಿನಿಂದ ಇಳಿದೆನು. ಅದೇ ದಿನೆ ನಾನು ಬೊಂಬಾಯಿಗೆ 
ಕೈಲಿನಲ್ಲಿ ಹೊರಟನು. 


ಆತ್ಮಕತೆ 3೬೫ 


೨೫ 


ಹಿಂದೂಸ್ಥಾನ ಛಿ 
ಬೊಂಭಾಯಿಗೆ ಹೊಗುವ ಮಾರ್ಗದಲ್ಲಿ ರೈ 

ನಲವತ್ತೈದು ನಿಮಿಷಗಳು ನಿಂತಿತು. ಈ ಸಮಯ ುದಲ್ಲಿ 

ಊರನ ನುಸಿ ನೋಡಿಕೊಂಡು ಬರೋಣವೆಂದು ಸಿಕ್ಚ್ರಯಿ ದನ್ನು ಟಔಸಧಿಯ 

ಅಂಗಡಿಯ ಕೆಲವು ಔನ ನಧಿಯನೂ ನಾನು ತೆಗೆ ದಾಕೊಳ ಬೇಕಾಗಿದ್ದಿ ತು. 

ಚಸಧಿ ಅಂಗಡಿಯವನು ಅರ್ಧ ನಿದ್ರೆಯ ದ್ದ. ನನಗೆ ಟಿಷಧಿ ಕೊಡಲು 

ಬಹಳ ಸಮಯವನ್ನು ತೆಗೆದುಕೊಂಡನು. ನಾನು ಸ್ಪೇಸನ್ಸಿಗೆ ಹಿಂದಿರುಗುವ 

ಮೇಳಿಗೆ ಳಗಲೇ ರೈಲು ರೊರಲಿದ್ದಿ ತು. ಸ್ಟೇಷನ್‌ ಮಾಸ ಸರು, ನನಗಾಗಿ 

ರೈಲನ್ನು ಒಂದು ನಿಮಿಸ ದೆಯ ುವಿಟು ನಲಿಸಿದೆ ರೂ : ಆದರೆ ಭನನ ಬರದು 


xd) 

ಗಿದ್ದ 

ಸಕ್ಸ "ಕಂಡು ನನ್ನ ಸಾಮಾನುಗಳನೆ ಲ್ಲ ರೈ.ಲಿಧಿಂದ ತೆಗೆಸಿ ಇ! ದ್ದ ರು. 
೩ ಲ ೦ 


ಲು, ಅಲಹಾಬಾದಿನಲ್ಲಿ 
ಗಾಡಿಯಲ್ಲಿ ಕುಳಿತಾ 


ನಾನು ಕೆಲ್ಲರ್‌ ಹೋಟಲಿನೆ ಒಂದು ಕೊಠಡಿಯಲ್ಲಿ ಇಳಿದುಕೊಂಡು 
ಅಲ್ಲಿಂದಲೇ ನನ್ನ ಕಾರ್ಯವನ್ನು ಪ್ರಾರೆಂಭಿಸಬೇಕೆಂದು ನಿಶ್ಚಯಿಸಿದೆನು. 
ಅಲಹಾಬಾದಿನೆನ್ಲಿ ಪ್ರಕಟಿವಾಗುತ್ತಿ ದ್ದ ಸಯೋನಿಯಂ* ಪತಿ ಕೆಯ ವಿಸಯ 
ನಾನು ಬಹಳ ಕೇಳಿದ್ದೆ. ಅದು ಭಾರತೀಯರೆ ಆಶೋತ್ತರೆಗಳಿಗೆ ವಿರುನ ವಾದೆ 
ಪತ್ರಿಕೆ ಎಂದೂ ತಿಳಿದುಕೊಂಡಿದ್ದೆ. ಆಗ ಮಿ. ಚಿಸ್ಕಿ ಜೂನಿಯರ್‌ 
(ಕಿರಿಯವರು) ಅದೆ: ಸಂಸಾದಕರಾಗಿದ್ದೆರೆಂದು ನನಗೆ ಜಾ ಪಕ. ನನಗೆ 
ಎಲ್ಲ ಸಕ್ಷಗಳವರೆ ಬೆಂಬಲವೂ ಬೇಕಾಗಿದ್ದಿತು. ಆಮೆದೆರಿಂದೆ ನಾನು ಮಿ. 
ಚೆ ಯವರಿಗೆ “ನನ್ನ ರೈಲು ತಪ್ಪಿತು. ಇವಕ್ರೀ ನೀವು ನನಗೆ ಒಂದು ' 
ಭೇಟಿಯನ್ನು ಕೊಟ್ಟರೆ ನಾನು ನಾಳೆ ಲಿನ ಹೊರಡಲು ಅನುಕೂಲವಾಗಿ 
ವುದು” ಎಂದು ಬಕೆದು ಒಂದು ಚೀಟಿಯನ್ನು ಕಳುಹಿಸಿನೆನು,  ಅನರು 
ತತ್‌ಕ್ಷಣವೇ ನನಗೆ ಭೇಟ ಕೊಟ್ಟರು. ಅದೆರನಿಯೂ ನನ್ನ್ನ ಮಾತುಗೆಳನ್ಗೆ ೪ 
ಅವರು ಸಾನಧಾನನಾಗಿ ಕೇಳಿದುದರಿಂದ ನನಗೆ ವಿಶೇಷವಾದ ಸಂತೋಷ 
 ಪುಂಬಾಯಿತು. “ನೀವು ದೆಕ್ಷಿಣ ಆ)್ರಿಕಾದ ವಿಷಯದಲ್ಲಿ ವಿನನ್ನಾದರೂ 


೨೬೬ ಗಾಂಧೀ ಗ್ರಂಥಮಾಲೆ 


ಬರೆದರೆ, ಅದೆರ ಮೇಲೆ ನಾನು ನಾಲ್ಕು ಮಾತು ಬರೆಯುತ್ತೇನೆ. ಆದರೆ 
ನಿಮ್ಮ ಕೇಳಿಕೆಗಳಿಗೆಲ್ಲ ನಾನು ಬೆಂಬಲ ಕೊಡಬಲ್ಲೆ ನೆಂದು ಹೇಳಲಾ 
ಏಕೆಂದರೆ ನಾನು ದಕ್ಷಿಣ ಆಸಿ )ಕಾದ ಐರೋಪ್ಯರ ಅಭಿಪ್ರಾಯಕ್ಕೂ ತಕ್ಕ ಬೆಳೆ 
ಕೊಡಬೇಕಾಗಿದೆ? ನು ಅಶ್ವಾ ಸನ ಕೊಬ್ಬಿ ರು. 

ನಾನು ಹೀಗೆ ಹೇಳಿದೆ : "ನೀವು ದಕ್ಷಿಣ ಆನಿ ಕಾದ ಪ್ರಶ್ನೆಯನ್ನು 
ಅಧ್ಯಯನಮಾಡಿ ನಿಮ್ಮ ಸತ್ರಿಕೆಯಲ್ಲಿ ಅದನ್ನು ಚರ್ಚಿಸಿದರೆ ಅಷ್ಟು ಸಾಕು. 
ಸಾವು ಕೇವಲ ನ್ಯಾಯವನ್ನು ಹೊರತು ಮತ್ತೇನನ್ನೂ ಕೇಳುವುದೂ ಇಲ್ಲ. 
ಬಯಸುವುದೂ ಇಲ್ಲ.” | 

ಅಂದಿನ ಉಳಿದ ಕಾಲವನ್ನು ಪ್ರಯಾಗದೆ ದಿವ್ಯ ತ್ರಿವೇಣಿಸಂಗಮ 
ದರ್ಶನದಲ್ಲಿಯೂ, ನನ್ನ ಮುಂದಿನ 'ಕಾರ್ಯಕ ಮವನ್ನು ನಿರ್ಣಯಿಸುವುದ 
ಲ್ಲಿಯೂ ಕಳೆದನು. 

ಹೀಗೆ ಅನಿರೀಕ್ಷಿತವಾಗಿ ಸಯೋನಿಯೆರ್‌ ಪತಿ ಕೆಯ ಸಂಪಾದಕ 
ರೊಡನೆ ನಡೆದ ಭೇಟಿಯು, ಮುಂದೆ ನೆಬಾಲಿನಲ್ಲಿ ನನ್ನ ಜೀಲೆ ಐರೋಸ ರಿಂ ದೆ 
ಆಕ್ರಮಣವಾಗುವು ದಕ್ಕೆ ಕಾರಣವಾದ ಅನೇಕ ಘಟನೆಗಳ ನಾಂದಿಯಾಯಿತು. 

ನಾನು ತೆ ನಿಲ್ಲದೆ ನೇರವಾಗಿ ರಾಜಕೋಟಿಗೆ ಹೋಗಿ, 
ದಕ್ಷಿಣ ಆಫ್ರಿಕಾದ ಸರಿಸಿ ಯನ್ನು ಕುರಿತು ಒಂದು ಸಾ ಪುಸ್ತೆ ಇವನ್ನು 
"ಬರೆದು ಮುದ್ರಿಸಲು ಒಂದು ತಿಂಗಳ ಕಾಲ ಹಿಡಿಯಿತು. ಅದರ ರಟ್ಟ 
ಹಸಿರು ಬಣ್ಣ ಮದಾಗಿದ್ದಿ ತು... ಆದುದರಿಂದ ಅನಂತರ ಅದು ಗ್ರೀನ್‌ 
ಪ್ಯಾಂಸ್ಲೆಟ್‌ “ಹಸಿರು ಹೊತ ತಗೆ) ಎಂದೇ ಪ್ರಸಿದ್ಧವಾಯಿತು. ಅದರಲ್ಲಿ 
ನಾನು "ಉದ್ದೇಶಪೂರ್ವಕವಾಗಿಯೇ ದಕ್ಷಿಣ ಆಫಿ ಕಾದೆ ಭಾರತೀಯರ 
ಸ್ಥಿತಿಯನ್ನು ಕುರಿತು ಮಿತವಾಗಿ (ತಗಿ ಸಿ) ಬರೆದಿನ್ನನು. ನಾನು ಹಿಂದಿ 
ಹೇಳಿದ ಎರಡು ಸಣ್ಣ ಪುಸ್ತಕಗಳಲ್ಲಿ ಉಸಯೋಗಿಸಿದುದಕ್ಕಿಂತ ಸೌಮ್ಯವಾದ 
ಭಾಷೆಯನ್ನು ಇದರಲ್ಲಿ ಉಪಯೋಗಿಸಿದ್ದೆ ನು. ಏಕೆಂದರೆ. ದೂರದಿಂದೆ 
ಕೇಳುವವರಿಗೆ ಸಣ್ಣ ವಿಷಯಗಳೂ ದೊಡ್ಡವಾಗಿ ಕಾಣುತ್ತವೆಂದು ನನಗೆ 
ಕಿಳಿದಿದ್ದಿತು. 
ತ ಹತ್ತು ಸಾವಿರ ಪ್ರತಿಗಳನ್ನು ಮುದ್ರಿಸಿ ಭಾರೆತದೆ ಎಲ್ಲ ಪತ್ರಿಕೆಗಳಿಗೂ 
ಪಕ್ಷಗಳ ನಾಯಕರಿಗೂ ಕಳುಹಿಸಲಾಯಿತು. Wr ಪತ್ರಿಕೆ 


ಆತ್ಮಕಥೆ ೨೬೭ 


ಎ, 
ಗಾಲ್‌ 


ಮೊದಲು ಇದರ ಮೇಲೆ ಟೀಕೆಯನ್ನು ಬರೆಯಿತು ಅದರ ಸಾರಾಂಶವನ್ನು 
ರಾಯಿಟರ್‌ ಇಂಗ್ಲೆ ಡಿಗೆ ತಂತಿ ಕಳುಹಿಸಿತು. ಆ ಸಾರಾಂಶದ ಸಾರಾಂಶನನ್ನು 
ರಾಯಿಟರ್‌ ಇಂಗ ಂಡು ಆಫೀಸು ನೆಬಾಲಿಗೆ ಬೆಲಿಗ್ರಾಂ. ಮೂಲಕ ಕಳುಹಿ 
ಸಿತು. ಆ ತಾರು, ಮೂರು ಪಂಗ್ರಿಗಳಿಗಿಂತ ಹೆಚ್ಚಾಗಿರಲಿಲ್ಲ. ದಕ್ಷಿಣ 
ಆಪಿ ಕಾದ ಭಾರತೀಯರ ಸ್ಥಿತಿಯನ್ನು ಕುರಿತು ನಾನು ಬರೆದ ಚಿತ್ರದ 
ಸಂಕ್ಷೇಪ ಸಂಸ್ಕರಣ ಅದು. ಆದರೆ ಅದು ನಾನು ಬರೆದುದರ ಅತಿಶಯೋಕ್ತಿ 
ಯಾಗಿದ್ದಿತು. ಆ ಶಬ್ದಗಳನ್ನು ನಾನು ಉಪಯೋಗಿಸಿರಲಿಲ್ಲ. ಇದರಿಂದ 
ನೆಬಾಲಿನನ ಉಂಟಾದ ಪರಿಣಾಮವನ್ನು ಮುಂಡೆ ನೋಡೋಣ ಈ 
ಮಧೆ ಮುಖ್ಯವಾದ ಸತ್ರಿಕೆಗಳೆಲ್ಲ ದಕ್ಷಿಣ ಆಫ್ರಿಕಾ ಪ ಪ್ರಶ್ನೆಯ ಮೇಲೆ ದೊಡ್ಡ 
ಬಫೆ ಗಳನ್ನು 'ಬರೆದುವು. 

ಈ ಸಣ್ಣ ಪುಸ್ತಕದ ಪ್ರತಿಗಳನ್ನು ಟಪಾಲಿನಲ್ಲಿ ಕಳುಹಿಸಲು ಸ 
ಮಾಡುವುದು ಸುಲಭವಾದ ನಾಗಿ. ಪುಸ್ತಕ ಕಳುಹಿಸಲು 
ಆವಶ್ಯಕವಾದ ಕಾಗದ ಲಕ್ಕೋಟಿ ಮಂತ ದುವುಗಳನ್ನು ಮಾಡಲು 
ನಾನು ಕೂಲಿ ಗೊ ಬಾತು ವರಾ ರಾಡಿದ್ದರೆ ಬಹಳ ಹಣ ವೆಚ್ಚ ವಾಗುತ್ರಿ ದ್ವಿತು. 
ಅದಕ್ಕೆ ನಾನೋಂದು ಮಾರ್ಗವ ವನು ಕಂಡುಹಿಡಿದೆನು. ಮ ವಾಸಿಸುತ್ತಿದ್ದ 
ಸ್ಥಳದ ಬಾಲಕರನ್ಸೈಲ್ಲ ಸೇರಿಸಿ ಅವರಿಗೆ ಶಾಲೆಯಿಲ್ಲದಿದ್ದ ಒಂದು ಬೆಳಗ್ಗೆ 
ಎರಡು ಮೂರು ಗಂಟೆಗಳು ಈ ಕೆಲ:ಮಾಡಿ ಕೊಡುವಂತೆ ಕೇಳಿದೆನು. 
ಅವಶ ಸಂತೋಷದಿಂದ ಒಪ್ಪಿದರು. ಆದಕ್ಕೆ ಪ್ರತಿಯಾಗಿ ನಾನು 
ಅವನನ್ನು ಆಶೀರ್ವದಿಸಿ sg ಐಂಗ್ರಹಿಸಿದ ಉಪಯೋಗಿಸಿದ ಅಂಜಿ 
ಚೀಟಿಗಳನ್ನು ಅವರಿಗೆ ಬಹುಮಾನನಣಗಿ ಕೊಟ್ಟನು. ಅವರು ನನ್ನ 
ಕೆಲಸನನ್ನು ಬಹು ಬೇಗ ಮಾಡಿ ಮುಗಿಸಿದರು. ಚಿಕ ಮಕ್ಕಳನ್ನು 
ಸ್ವಯಂಸೇವಕರನಾ ಗಿ ಮಾಡಿ ಅವರಿಂದ ನಾನು ಕೆಲಸಮಾಡಿಸಿಕೊಂಡುದು 
ಅದೇ ಮೊದಲು." ಅವರ ಪೈಕಿ ಇಬ್ಬರು ಬಾಲ್ಯ ಸ್ನೇಹಿತರು ಇಂದು ನನ್ನ 
ಸಹೋದ್ಯೋಗಿಗಳಾಗಿದ್ದಾ ರಿ, 

ಇದೇ ಸಮಯದಲ್ಲ ಬೊಂಬಾಯಿಯಲ್ಲಿ ಪ್ಲೇಗು ರೋಗ ತಲೆಹಾಕಿತು. 
ನಾಲ್ಕು ದಿಕ್ಕುಗಳ್ದಯೂ ಗಾಬರಿಯದ್ದಿತು ರಾಜಕೋಟಿಗೂ ಫ್ಲೇಗು 


3 ಸದು. ಭಯವನಿದ್ದಿ ತು. ಆರೋಗ್ಯ ಮತ್ತು ನೈರ್ಮಲ್ಯದ 


ಕ 


೨೬೮ ಗಾಂಧೀ ಗ್ರಂಥಮಾಲೆ 


ಇಲಾಖೆಯಲ್ಲಿ ನಾನೂ ಸ್ವಲ್ಪ ಸೇವೆಮಾಡಬಹುಸಂದು ನನಗೆ ತೋರಿದುದ 
ರಿಂದೆ ನನ್ನ ಸೇವೆಯನ್ನು ಆಂಗಿ(ಕರಿಸಬೇಕೆಂದು ಸಂಸ್ಥಾನ ಸ ಸಕಾರಕ್ಕೆ 
ಬರೆದೆನು. ಸರಕಾರ ನನ್ನ್ನ ಸೇನೆಯನ್ನು ಆಂಗೀಕರಿಸಿ ಈ ವಿಷಯವನ್ನು 
ನೋಡಿಕೊಳ್ಳಲು ರಚಿಸಿದ್ದ ಸಮೀಗೆ ನನ್ನನ್ನೂ ಸೇರಿಸಿತು. ನಾನ 
ಪಾಯಖಾನೆ ಗೃಹಗಳ ಸ್ವಚ್ಛ ತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಲೆ ನು 
ಸಮಿತಿಯು ಪ್ರತಿ ಬೀದಿಯಲ್ಲಿಯೂ ಇರುವ ಪಾಯಖಾನೆ ಗೃಹಗಳನ್ನು 
ಪರೀಕ್ಷೆ ಮಾಡಬೇಕೆಂದು ನಿರ್ಣಯಿಸಿತು. ತಮ್ಮ ಮನೆಗಳ ಪಾಯಖಾಃ 
ಗೃಹಗಳನ್ನು ಸಮಿತಿ ಪರೀಕ್ಷಿಸಲು, ಬಡವರಿಗೆ ಬಿನು ಆಕ್ಷೇಪಣೆ ಇರಲಿಲ್ಲ 
ಅಸ್ಟೇ ಅಲ್ಲ. ಬದಲಾವಣೆಗಳನ್ನು ಸೂಚಿಸಿದರೆ, ಅವನ್ನೂ ಅವರ 
ಮಾಡುತ್ತಿ ದ್ದರು. ಆದರೆ ಮೇಲು ದಕೇಯನಕೆ ಮನೆಗಳನ್ನು ನಾವು ಏರೀ 
ಸಲು ನೋದಾಗ, ಅವರು ನಮ್ಮ ಸಿ ಮನೆಯೊ; ೪ಕ್ಕೆ ಬಿಡಲಿಲ್ಲ. ಇನು 
ನಮ್ಮ ಸಲಹೆ ಕೇಳುವುದೆಲ್ಲ ಚೂ " ಧನಿಕರ ಪಾಯಖಾನೆ ಗೃಹ 
ಬಡನರದಕ್ಕಿಂತೆ ಹೆಚ್ಚು ಅಶುದ್ಧ ವಾಗಿದ್ದಿತೆ ತೆಂಬುದು ನಮ್ಮ ಸಾಮಾನ 
ಅನುಭವ. ಅವು *ಶ್ಮಲು ಕವಿದು ಕೊಳಕು ಕ್ರಿಮಿಗಳುದ ದುರ್ಗಂ 
ಪೂರಿತವಾಗಿದ್ದವು. ನಾವು ಸೂಚಿಸಿದ ಸುಧಾರಣೆಗಳು ಸುಲಭವಾಗಿದ್ದವು 
ಮಲ, ನೆಲದ ಮೇಲೆ ಬೀಳದಂತೆ ಬಕೆಟ್‌ಗಳನ್ನು ಇಡುವುದು ; ಮೂತ 
ನೆಲದ ಮೇಲೆ ಬಿದ್ದು ಇಂಗುವುದರ ಒದಲು, ಅದೂ ಬಕಿಟ್‌ನಲಿಯೆ 
ಶೇಖರವಾಗುವಂತೆ ನೋಡುವುದು, ಪಾಯಖಾನೆ ಮನೆಗೂ ಹೊರಗಿ; 
ಗೋಡೆಗೂ ನಡುವೆ ಇದ್ದ ಭಾಗವನ್ನು ಒಡೆದು ಹಾಕಿ, ಪಾಯಖಾ; 
ಮನೆಗೆ ಹೆಚ್ಚು ಬೆಳಕು ಗಾಳಿ ಬರುವಂತೆಯೂ ರ್ಲಾಡಮಾಲಿ ಬಂದ 
ಚೆನ್ನಾಗಿ ಶುದ್ಧಿ ಮಾಡುವುದಕ್ಕೂ ಅವಕಾಶ ಮಾಡಿಕೊಡುವುದು. ಧನಿಃ 
ವರ್ಗ, ಈ ಕೊನೆಯ ಸುಧಾರಣೆಗೆ ಅನೇಕ ಅಡಿ ಗಳನ್ನು ಒಡ್ಡಿ ದರು 
ಅನೇಕರು ಅದನ್ನು ನಡೆಸಲೇ ಇಲ್ಲ. 

ಸಮಿತಿ ಅಸ್ಪೃ ಶೃರ ನಿವಾಸಗಳನ್ನೂ ಪರೀಕ್ಷೆ ಮಾಡಬೇಕಾಗಿದ್ದಿತು 
ಆ ನಿವಾಸಗಳಿಗೆ ನ್ನೂ ಓದಿಗೆ ಬರಲು ಸಮಿತಿಯ ಒಬ್ಬ ಸದಸ್ಯರು ಮಾತ 
ಸಿದ ರಾದರು. ಉಳಿದವರಿಂದ ಅಲ್ಲಿಗೆ ಹೋಗುವುದಾಗಲೀ ಅವ 
ಪಾಖುಖಾನೆ ಗೃಹಗಳನ್ನು ಪರೀಕ್ಷಿಸುವುದಾಗಲೀ ನಡೆಯುವ ಕಾರ ವಾಗಿ! 


ಆತ್ಮಕಥೆ ೨೬೯ 


ಬಿಲ್ಲ. ನನಗೆ ಆ ಮನೆಗಳಲ್ಲಿ ಒಂದು ಹಿತವಾದ ಆಶ್ಚರ್ಯವೇ ಕಂಡಿತು. 
ಅಸ್ಪೃಶ್ಯರ ನಿವಾಸಕ್ಕೆ ನಾನು ಭೇಟಿಯನ್ನು ಕೊಟ್ಟುದು ನನ್ನ ಜೀವಮಾನ 
ದಲ್ಲಿ ಅನೇ ಮೊದಲನೆಯ ಸಲವಾಗಿದ್ದಿತು ಅಲ್ಲಿಯ ಸ್ತ್ರೀ ಪುರುಷರಿಗೆ 
ನಮ್ಮ ನ್ನು ನೋಡಿ ಆತ್ಟ್ರ ರ್ಯವಾಯಿತು. “ನಿಮ್ಮ ಬಾ ಮನೆಗಳನ್ನು 
ನಾನ್ರ ಪ ನರೀಪ್ಷಿಸಬೇಕಾನಿಷ? ಎಂದು ನಾನು ಹೇಳಿದೆನು. 

ಅನರು ಆಶ ರ್ಯದಿಂದ “ನಮ್ಮ ಪಾಯಖಾನೆ ಮನೆಗಳು!” ಎಂದರು. 
ನಾವು ಹೊರಗೆ ಬಯಲಿನಲ್ಲಿ ಹೆ ಹೋಗಿ ನಮ್ಮ ಕಾರ್ಯ ತೀರಿಸಿ ಬರುತ್ತೇವೆ. 
ಪಾಯ ಖಾನೆ ಮನೆಗಳು ನಿಮ್ಮಂತಹ ನೊತ್ತಮಂಗೆ” ಎಂದರು 

“ಸರಿ. ಹಾಗಾದರೆ ನಿಮ್ಮ ಮನೆಗಳನ್ನು ನಾವು ಪರೀಕ್ಷಿಸಿದರೆ ನಿಮ್ಮ 
ಆಕ್ಷೇಪಣೆ ಇವಲ್ಲ?” ಎಂದು ನಾನು ಕೇಳಿದೆನು. 

“ಧಾರಾಳವಾಗಿ ಬನ್ನಿ ಸ್ವಾಮಿ. ನಮ್ಮ ಮನೆಗಳ ಮೂಲೆ ಮೂಲೆ 
ಗಳನ್ನೂ ನೀವು ನೋಡಬಹುದು. ನಮ್ಮದು ಮನೆಗಳಲ್ಲ. ಬಿಲಗಳು.? 

ನಾನು ಒಳಗೆ ರೊಃದೆ. ನೋಡಿ :ಂತೋಷವಾಯಿತು. ಮನೆಯ 
ಒಳಗೆ, ಹೊರೆಗೆ ಇದ್ದ ಸ್ಟೇ ಶುದ್ಧ ವಾಗಿದ್ದಿ ತು. ಬಾಗಿಲನ್ನು ಶುದ್ಧ ವಾಗಿ 
ಗುಡಿಸಿದ್ದರು. ನೆಲವನ್ನು ಸಗಣಿಯಿಂದ 'ಚಿನ್ನಾಗಿ ಸಾರಿಸಿದ್ದ ರು. ದ್ದೆ 
ಒಂದೆರಡು ಮಡಕೆಗಳೂ ತಟ್ಟಿ ಗಳೂ ಶುದೆ ವಾಗಿ ಹೊ 'ಯುಿದ್ದವು. ಪ್ಲೇಗು 
ಅಲ್ಲಿಗೆ ಪ್ರವೇಶಿಸುವ ಭಯವಿರಲಿಲ್ಲ. 

ಶ್ರೀಮಂತರ ಮನೆಗಳೊಂದರೊಳಗೆ ನಾವು ಒಂದು ಪಾಯಖಾನೆ 
ಮನೆಯನ್ನು ನೋಡಿದೆವು. ಅದನ್ನು ಸ್ವಲ್ಪ ವಿಶದವಾಗಿ ವಿವರಿಸಬೇಕು. 
ಪ್ರತಿಯೊಂದು ಕೊಠಡಿಯಲ್ಲಿಯೂ ಮೆ "ಫೋರಿಯಿದ್ದಿ ತು, ಇದನ್ನು 
ಪೂತ ವಿಸರ್ಜನೆಗೂ ನೀರನ್ನು ಚೆಲ್ಲುವುದಕ್ಕೂ ಉಪಯೋಗಿಸ ತ್ತಿದ್ದರು. 
ಇನಟವ ಮನೆಯೆಲ್ಲ ದುರ್ಗಂಧದಿಂದ ತುಂಬಿದ್ದಿತು. ಆದರೆ ಒಂದು 
ಮನೆಯ ಮಹಡಿಯಲ್ಲಿ ಒಂದು ಮಲಗುವ ಕೋಣೆಯಿದ್ದಿತು. ಆದರ್ರಯೂ 
ಒಂದು ಮೋರಿಯಿನ್ದಿತ್ತು. ಅದನ್ನು ಮೂತ್ರಕ್ಕಾಗಿಯೂ ಪಾಯಖಾಕಿ 
ಗಾಗಿಯೂ ಉರ ಸೋಗಿಸುತ್ತಿದ್ದರು. ಮೋರಿಗೆ ಸೇರಿದ ಒಂದು ಕೊಳವೆ 
ಯಲ್ಲಿ ಮಲಮೂತ್ರವೆಲ್ಲ ಮಕಡಿಯಿಂದ ಕೆಳಕ್ಕೆ ಇಳಿಯುತ್ತಿದಿ ತು, ಆ 


೨೭೦ ಗಾಂಧೀ ಗ್ರಂಥಮಾಲೆ 


ಳೊಕಡಿಯ ದುರ್ನಾತ ಸಹಿಸಲಸಾಧ್ಯವಾಗಿದ್ದಿ ತು. ಮನೆಯವರು ಹೇಗೆ ಅಲ್ಲಿ 
ಮಲಗುತ್ತಿದ್ದೆ ಕೋ ಪಾಠಕರೇ ಊಹಿಸಲಿ ! 

ಸಮಿತಿಯವರು, ವೈಷ್ಣವ ಹವೇಲಿ (ದೇವಾಲಯ) ಯನ್ನೂ ಹೋಗಿ 
ನೋಡಿದರು. 'ಹವೇಲಿಯ ಮೇಲ್ವಿಚಾರಕನಾಗಿದ್ದೆ ಪೂಜಾರಿಗೂ ನಮ್ಮ 
ಮನೆಯವರಿಗೂ ತುಂಬ ಸ್ನೇಹನಿದ್ದಿತು. ಆದುದರಿಂದೆ ನಾವು ಹವೇಲಿಯನ್ನು 
ಪರೀಕ್ಷಿಸಲು ಮತ್ತು ನಮಗೆ ಅವಶ್ಯಕವೆಂದು ತೋರಿದ ಸುಧಾರಣೆಗಳನ್ನು 
ಸೂಚಿಸಲು ಒಪ್ಪಿದನು. ಆತನೇ ಎಂದಿಗೂ ನೋಡಿಲ್ಲದ ಹವೇಲಿಯ 
ಆನರಣದ ಒಂದು ಭಾಗವಿದ್ದಿತು. ಆದು ಊಟದ ಎಲೆಗಳನ್ನೂ ಇತರ 
ತಸನನ್ನೂ ಗೋಡೆಯಿಂದ ಆಜಿಗೆ ಎಸೆಯುತ್ತಿದ್ದ ಜಾಗ, ಅದು ಕಾಗೆ ಹದ್ದು 
ಗಳು ಯಾವಾಗಲೂ ಬಂದು ಹೋಗುವ ಸ ಳವಾಗಿದ್ದಿತು. ಪಾಯ ಖಾನೆ 
ಗೃಹಗಳೇತೂ ಅಶುದ್ಧವಾಗಿದ್ದವು. ನಾವು ಕೊಟ್ಟಿ ಸಲಹೆಗಳ ಪೈಕಿ, 
ಪೂಜಾರಿ ಯಾವ ಯಾವುದನ್ನು ನಡೆಸಿದ ಎಂಬುದನ್ನು ಅರಿಯಲು ನಾನು 
ಪಚ್ಚು ಕಾಲ ರಾಜಕೋಟಿಯಲ್ಲಿ ನಿಲ್ಲಲಿಲ್ಲ. 

ಪೂಜಾಸ್ಥಾನದಲ್ಲಿ ಅಸ್ಟ್ರೋದು ಕೂಲಕನ್ನು ನೋಡಿ ನಾನು ದುಃಖಿತ 
ನಾದೆನು. ಪವಿತ್ರವಾದ ಸ್ಥಳದಲ್ಲ ಆರೋಗ್ಯ ಮತ್ತು ನೈರ್ಮಲ್ಯ ನಿಯಮ 
ಗಳನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತಾ ರೆಂದು ನಿರೀಕ್ಷಿಸುವುದು ಸಹಜ 
ವಾಗಿದೆ. ಆಗಲೇ ನವಗೆ ತಿಳಿದಿದ್ದಂತೆ, ಸ್ಮೃತಿಗಳ ಲೇಖಕರು ಅಂತರಂಗ 


ಬಹಿರಂಗ ಫಾರಿಶುದ ಕೆಗೆ ಅತ್ಯಂತ ಪ್ರಾ ಮುಖ್ಯ ತೆಯನ್ನು ಕೊಡಬೇಕೆಂದು 
ಪೇಳಿದ್ದಾಕೆ. k 


೨೬ 


ರಾಜನಿಷ್ಠೆ; ರೋಗಿಗಳ ಶುಶ್ರೂಷೆ 


ಚಿ ಔಷ" ಸಂವಿಧಾನದಲ್ಲಿ ನಾನು ಇಟ್ಟಿಷ್ಟು ರಾಜನಿಸೆ ಯನ್ನು 
ಮತ್ತಾರೂ ಇಟ್ಟುದನ್ನು ನಾನು ನೊಃಡ್ಡಿವೆಂದು ಹೇಳುಹುದೆ.. 

pS ದನ್ನು ಲ್ಲ (೪ಬಹುದು. ಈ 
ಕಾಜನಿಷ್ಠೆಯ ಮೂಲದಲ್ಲಿ ನನ್ನ ಸತ್ಯಪ್ರೇಮ ಇದ್ದಿ ತಿಂಬುದು ಈಗ ನನಗೆ 
ಕಾಣುತ್ತದೆ. ಕಾಜನಿನ್ಮೆ ಉುನ್ನಾಗಲೀ ಅಥವಾ ಮತ್ತಾವುದೇ ಗುಣವನಾ ಗಲೀ 


ಆತ್ಮಕಥೆ ೨೭೧ 


ಬರಿಯ ನಟನೆಯಿಂದ ತೋರಿಸುವುದು ನನಗೆ ಎಂದಿಗೂ ಸಾಧ್ಯನಾಗಿಲ್ಲ. 
ನೆಟಾಲಿನಲ್ಲಿ ನಾನು ಹೋಗುತ್ತಿದ್ದ ಪ್ರತಿಯೊಂದು ಸಭೆಯಲ್ಲಿಯೂ, ಆಂಗ 
CEN ೧೧) 


ರಾಷ್ಟ್ರಗೀತೆಯನ್ನು ತಸ್ಪದೆ ಹಾ ತ್ತಿದ್ದರು. ಆಗ ನಾನೂ ಹಾಡುವುದರಲ್ಲಿ 
ಸೇರಬೇಕು, . ಎನಿಸು ಮ ಬ್ರಿಟಷ್‌ ಆಳ್ಲಿಸೆಯಕ್ಲಿರುವ ದೋಸಗಳತ 


ನನಗೆ ತಿಳಿದಿರಲಿಲ್ಲವೆಂದಲ್ಲ. ಆದರೆ ಒಟ್ಟಿನಲ್ಲಿ ಅದೆ. ನನಗೆ ಒಪ್ಪಿಗೆಯಾಗಿ 
ದ್ವಿತು. ಆ ಕಾಲದಲ್ಲಿ ನಾನ: ಒಟ್ಟಿನ. ಬ್ರಿಟಿಷ ಆಳ್ವಿಕೆ ಪ್ರಜೆಗಳಿಗೆ 
ಹಿತಕರವಾದುದು ಎಂದು ನಂಬಿದ್ದೆ ನು 


ದಕ್ಷಿಣ ಆಫಿ ಕಾಪಲ್ಲಿ ನಾನು ನೋಡಿದ ವರ್ಣದ €ಷ ಬ್ರಿ ಬರ ಸಂಷೃ | 
ದಾಯಕ್ಕೆ ತೀರ ವಿರುದ್ಧ ಮಾದುಜೆಂದು ನಾನು ನೋಟಿಸು wih 
ತಾತ್ಕಾ ಲಿಕ ಮತ್ತು ಆ ಸ್ಥಳಕ್ಕೆ ಮಾತ್ರ ಸಂಬಂಧಿಸಿದುದು, ಎಂದೂ 
ಭಾವಿಸಿಸೆ. ಆದಾದರಿಂದ ರಾಜನಿಸೆಯಲಿ ಇಂಗ್ಲಿ ಸರೊಂದಿಗೆ ಪ್ರತಿ ರ್ಧಿ 
ಸಿದನು. ಬಹಳ ಶ್ರಮಸಟ್ಟು ಇಂಗ್ಲಿಷ್‌ ರಾಷ್ಟ್ರಗೀತೆಯ ರಾಗವನ್ನು ನಾ 
ಕಲಿತುಕೊಂಡೆತು. ಕದನ, ಹಾಡುತ್ತಿ ದ್ಹಾಗಲೆಲ್ಲ ಅವರೆ ಜತೆ ಸೇರಿ ನಾನೂ 
ಹಾಡುತ್ತಿದ್ದೆನು. ಗದ್ದಲ, ಆರಂಜರನಿಲ್ಲನೆ ರಾಜಭಕ್ತಿಯನ್ನು ಸೂಚಿಸುವ. 


ಪ್ರಸಂಗ ಜೊರೆತಾಗೆಟೆಲ್ಲ, ನಾನೂ ತಪ್ಪದೆ ಅದರಲ್ಲಿ ಭಾಗವೆಹಸುತ್ತಿದ್ದಿನು. 


ನನ್ನ್ನ ಬಾಳಿನಲಿ ನಾನು ಎಂದೂ ಈ ರಾಜನಿನ್ಮೆಯ ದುರುಪಯೋಗ 
ನಡಿಸಿಕೊಳ ಲಿಲ್ಲ... ಅದರ ಮೂಲಕ ನನ್ನ ಸಾ _ರ್ಥವನ್ನು ಸಾಧಿಸಲು 
ಪ್ರಯತ್ನಿ ಸಲ ರಾಜನಿಸ್ಕೆ, ನನ್ನ್ನ ಕರ್ತವ್ಯನೆಂದು "ಭಾವಿಸಿ ಪ ಪ್ರತಿಫಲವನ್ನು 
ಅಪೇಕ್ರಿಸಿಸಿ ಅದೆನ್ನು ಸಲ್ಲಿಸುತ್ತಿದೆ ನು. 

ನಾನು ಭಾರತನನ್ನು ತಲಹಿದಾಗ ವಿಕ್ಟೋರಿಯಾ ರಾಣಿಯ ವಜ್ರ 
ಮಹೋತ್ಸವದ ಸಿದ್ಧೆ ತಿಗಳು ನಡೆಯುತ್ತಿದ್ದವು.  ರಾಜಕೋಟಿಯಲ್ಲಿ ಈ 


ಉದ್ರಿ ೇಶಕ್ಕಾಗಿ ನಿಯಮಿಸಿದ್ದ ಸಮಿತಿಯ ಸೇರಲಾ ನನ್ನನ್ನೂ ಆಹ್ಮುನಿಸ 

ದರು. ಆಹ್ವಾನವನ್ನು ನಾನು ಆಂಗೀಕರಿಸಿದೆನು. ಉತ್ಸವ ಬರಿಯ 
._ ಆಡಂಬರೆ ಸ್ರದರ್ಶನವಾಗಬಹುದೆಂಬ ಸಂಶಯ ನನ್ನ್ನ ಲದ್ದಿ ಸಭ" ಅದರಲ್ಲಿ 
ಬಹಳ ಬೂಟಾಟಿಕೆಯನ್ನು ಕಂಡು ನನಗೆ ದುಃಖವಾಯಿತು. ನಾನು ಈ 


. ಸಮಿತಿಯಲ್ಲಿರುವುದು ಸಂಯೆ? ತಪ್ಪೆ? ಎಂದು ನನ್ನನ್ನೇ ಕೇಳಿಕೊಂಡನು. 


೨೭೨ ಗಾಂಧೀ ಗ್ರಂಥಮಾಳೆ 


ಕೊನೆಯಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡಿ ತಿನ ಸ್ರಗಿರೋಣ ಎಂಡು 
ನಿಶ್ಚಯಿಸಿದೆನು. 


ಉತ ವದಲ್ಲಿ ಒಂದು ಸೂಚನೆ ಗಿಡಗಳನ್ನು ನೆಡುವುದಾಗಿದ್ದಿತು. 
ಅನೇಕರು ಅದನ್ನು ಬರಿಯ ನಟನೆಗಾಗಿಯೂ ಅಧಿಕಾರಿಗಳನ್ನು ತೃಪ್ರಿಪಡಿಸಾ 
ವ್ರದಕ್ಕೂ ಮಾಡುತ್ತಿದ್ದುದು. ನನಗೆ ತೋರಿತು. ನಾನು ಅವರಿಗೆ ತಿಳಿಯ 
ಹೇಳಲು ಪ್ರಯತ್ನಿ] ಸಿಜಿನು. “ಗಿಡಗಳನ್ನು ನೆಡಬೇಕೆಂದು ಬಲಾತ್ಕಾರವೇನು 
ಇಲ್ಲ. ಇದೊಂದು ಬಾಯ ಸೂಚನೆ ಅಷ್ಟೇ. ಇದನ್ನು ಮಾಷಿದರೆ ಕ ದ್ಧ 
ಯಿಂದ ಮಾಡಬೇಕು, ಇಲ್ಲದಿದ್ದ ರೆ ಮಾಡಿಸಬೇಕು? ಎಂದು ಹೇಳಿವೆ. ನೆ 
ಮಾತನ್ನು ಕೇಳಿ ಅವರಿಗೆ ನಗು 'ಟೌದಂಕೆ ನನಗೆ ತೋರಿತು. ನನಗೆ ವಹಿಸಿದ 
ಗಿಡವನ್ನು ನಾನು ಶ್ರದ್ಧೆಯಿಂದ ನೆಟ್ಟು ನೀರು ಹಾಕಿ ಪೋಷಿಸಿದೆನೊದು 
ಜ್ಞ್ಞಾಸಕವಿದೆ. 


ಹಾಗೆಯೇ ಸಾನು ನನ್ನ ಸಂಸಾರದ ಮಕ್ಕಳಿಗೆಲ್ಲ ರಾಷ್ಟ್ರಗೀತೆಯನ್ನು 
(ಬ್ರಿಟಷ್‌) ಹಾಡುವುದನ್ನು ಕಲಿಸಿದನು. ಸ್ಫಳದ ಟ್ರೇನಿಂಗ್‌ ಕಾಲೇಜಿನ 
ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಕರಿಸಿದುದತಿ ಜ್ಞಾ ಸಕವಿದೆ. ಆದರೆ ಅದಾ 
ವಜ್ರಮಹೋತ್ಸವದಲ್ಲಿಯೋ ಅಥವಾ ಏಳನೆಯ ಎಡ್ವರ್ಡೆರು ಭಾರತದ 
ಚಕ್ರವರ್ತಿಯಾಗಿ ಸಟ್ಟಾಭಿಸಿಕ್ತರಾದಾಗಲೋ ಸರಿಯಾಗಿ ನಿನಪಿಲ್ಲ--ಕೆಲವು 
ದಿನಗಳ ಮೇಲೆ ಈ ಹಾಡಿನ ಮಾತುಗಳು ನನಗೆ ಕರ್ಕಶವಾಗಿ ತೋರಿದು 
ಅಹಿಂಸೆಯ ನನ್ನ ಭಾವನೆ ಃ ಪಕ್ತವಾಗುತ್ತಾ ನಡೆದಂತೆ ನನ್ನ ಮಾತು ಮತ್ತೂ 
ಆಲೋಚನೆಗಳ. ವಿಷಯದಲ್ಲಿ ನಾನು ಹೆಚ್ಚು ಎಚ್ಚ ರಿಕೆ 'ಹಿಸಕೊಡ ಯೊ. 


ಇಂಗ್ಲೆಂಡಿನ ಶತ್ರುಗಳನ್ನು ಚದುರಿಸಿ 
ಅವನನ್ನು ಬೀಳಿಸು 

ಅವರ ರಾಜತಂತ ನನ್ನು ದಿಗ ಸೈ ನೆಗೊಳೆಸು 
ಅನರ ಕುತಂತ ಗಳನ್ನು A 


ಈ ಸಾಲುಗಳು ನನ್ನ ಆಹಿಂಸಾಭಾವಕೆಗೆ ಬಹು ಕರ್ಕಶವಾಗಿ 
ಕೋರಿದುವು. ನನ್ನ ಅಭಿನ್ರಾ ಯಗಳನ್ನು ನಾನು ಷಾ. ಬೂಶ್‌ರಲ್ಲಿ 
ಸಾ 


/ 


| ಆತ್ಮಕಥೆ ೨೭೩ 


ಹೇಳಿಸಿ. ಅಹಿಂಸೆಯಲ್ಲಿ ನಂಬಿಕೆಯಿರುವನರು ಈ ಸಾಲುಗಳನು ಹಾಡು 
ಈ 

\ ಳೆ 2 ಎಲಿ ೦ ಇ PRN 

ವುಮ ಯೋಗ್ಯವಲ್ಲವೆಂಸು ಅವರೂ ಒಪ್ಪಿದರು. “ಶತ್ರುಗಳೆನ್ಸಿಸಿಕೊಳ್ಳು 


ವವರು ನೀತಿಥಿಯಮಗಳಿಲ್ಲದವರೆಂದು ಹೇಗೆ ಗೊತ್ತು. ಅವರು ಶತ್ರುಗ 
ಳಾವ ಮಾತ್ರಕ್ಕೆ ಅವರು ಮಾಡುತ್ತಿರುವುದು ತಪ್ಪು ಎಂದು ಹೇಳಬಹುದೆ ? 
ದೇವರನ್ನು ಪ್ರಾರ್ಥಿಸುವಾಗ ನಾವು ನ್ಯಾಯವಾದುದನ್ನು ಮಾತ್ರ ಕೇಳೆ 
ಬಹುದು” ಎಂದು ಹೇಳಿದೆನು. ಮತ್ತು ತಮ್ಮ ಸಮಾಜದೆಲ್ಲಿ ಕಾಡಲು 
ಒಂದು ಹೊಸ ಗೀತವನ್ನು ರಚಿಸಿದರು. ಆದರೆ ಡಾ. ಬೂಶ್‌ರ ವಿಷಯ 
ಮುಂದೆ ಇನ್ನೂ ಹೆಚ್ಛಾ ಗಿ ನೋಡೋಣ. 
ರಾಜನಿಸ್ಕೆ ಯಂತೆಯೇ, ರೋಗಿಗಳಿಗೆ ಶುಶ್ರೂಸೆ ಮಾಡುವ ಆಸೆಯೂ 
ತನ್ನ ಸ್ವಭಾವದಲ್ಲಿ ಆಳವಾಗಿ ಬೋರೂರಿದ್ದಿ ತು. ಮಿತ್ರರೇ ಆಗಲಿ, ಅಪರಿಚಿತ 
ರಾಗಲೀ ಅವರು ರೋಗಿಗಳಾದರೆ ಅವರನ್ನು ಉಸಚೆರಿಸುವುದು ನನಗೆ 
ವ್ರಿಯವಾಗಿದ್ದಿ ತು. 
ರಾಜಕೋಟೆಯಕ್ಲಿದ್ದಾಗ ದಕ್ಷಿಣ ಆಫ್ರಿಕಾವನ್ನು ಕುರಿತು ಸಣ್ಣ 
ಪುಸ್ತಕವನ್ನು ಬರೆಯುವುದೆಲ್ಲಿ ತೊಡಗಿದ್ದಾಗ, ನಾನು ಬೊಂಬಾಯಿಗೆ 
ಒಂದು ಸಲ ಅವಸರವಾಗಿ ಹೋಗಿ ಬರುವ ಸಂದರ್ಭವೊದಗಿಶು. ಪಟ್ಟಣ 
ಗಳಲ್ಲಿ ಸಭೆಗಳನ್ನು ನಡೆಸಿ, ದಕ್ಷಿಣ ಆಭ್ರಿಕಾದ ಪ್ರಶ್ನೆಯ ಮೇಲೆ ಸಾರ್ವಜನಿಕ 
ಅಭಿಪ್ರಾಯವನು ರೂಪಿಸುವುದು. ನನ್ನ ಉದ್ದೇಶರಾಗಿದ್ದಿತು. ಈ 
ಉದ್ದೇಶಕ್ಕೆ ನಾನು ಬೊಂಬಾಯಿಯನ್ನು ಮೊದಲನೆಯ ನಗರವಾಗಿ ಆರಿಸಿ 
ಕೊಂಡೆನು. ಮೊದಲು ನಾನು ನ್ಯಾಯನೂೂರ್ತಿ ರಾನಡೆಯವರನ್ನು 
ಹೋಗಿ ಕಂಡೆನು. ಅವತು ನನ್ನ್ನ ಮಾತುಗಳನ್ನು ಬಹಳ ಆಶ್ಷ್ಯದಿಂದ 
ಕೇಳಿ, ಅನೆಂಕರ ನಾನು ಸಂ" ಫಿತೋಜ" ಷಾನವನನ್ನು ನೋಸಬೇಕೆಂನು 
ಸಲಹೆಯಿತ್ತರು. ಮು ದಿವಸ ನಾನು ನ್ಯಾಯಮೂರ್ತಿ ತೆಯಾಬ್ದಿ 
ಯವರನ್ನು ನೋಡಿದೆ, ಅವರೂ ಸಹ ಅದೇ ಸಲಹೆಯನು. ಕೊ! ದೇ 
ಅವರು ಹೀಗೆ ಹೇಳಿದರು : “ಜಸ್ಟಿಸ್‌ ರಾನಡೆಯುವರಾಗಲೀ ನಾನಾಗಲಿ 
ನಿಮಗೆ ಅಸ್ಟೇನೂ ಮಾರ್ಗೆದರ್ಶನ ಮಾಡಲಾರೆವು. ನನ್ನೆ ಪರಿಸ್ಥಿತಿ 
ನಿಮಗೆ ಗೊತ್ತೆ € ಇನೆ... ನಾವು ಸಾರ್ವಜನಿಕ ವಿಷಯಗಳಲ್ಲಿ ಪಾತ್ರ 
. ವಹಿಸಲಾರೆವು. ಆದಕೆ ನಿಮಗೆ ನಮ್ಮ ಪೂರ್ಣ ಸಹಾನುಭೂತಿಯಿದಿ. 


೨೭೪ ಗಾಂಧೀ ಗ್ರಂಥಮಾಲೆ 


ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡಬಲ್ಲವರು ಸರ್‌ ಫಿರೋಜ್‌ 
ಒಬ್ಬರೇ. » 

ಸರ್‌ ಫಿರೋಜ್‌ ಸಾರವರನ್ನು ನೋಡುವುದಂತೂ ನನ್ನ್ನ ಉದೆ ಶವೇ 
ಆಗಿದ್ದಿತು ಆದರೆ ಈ ಇಬ್ಬ ಸ ಹಿರಿಯರು, ಅವರೆ: ಸಲಹೆಯಂತೆ 
ನೀವು ನಡೆಯಿರಿ ಎಂದು ನನಗೆ ಹೇಳಿದುದರಿಂದ್ಕ ಸರ್‌ ಫಿರೋಜ್‌ ಷಾರವರ 
ಅಪಾರ ಪ್ರಭಾವ ಸಾರ್ವಜನಿಕ ಜೀವನದಲ್ಲಿ ಅವರ ಸ್ಥಾನ, ಇವು ನನಗೆ 
ಇನ್ನೂ ಚೆನ್ಕಾ ಗಿ ಮನದಟ್ಟಾ ಯಿತು. ಕಾಲಕ್ರ ಮದಲ್ಲಿ ನಾನು 
ಸಂಧಿಸಿದೆನು. ಅವರಲ್ಲಿ ನನಗೆ ಉಂಟಾಗುವ ಭಯಭತ್ತಿ ಗೆ ನನ್ನ ಮನಸ್ಸ 
ಅನುಗೊಳಿಸಿದ್ದೆ ನು ಜನ ಅವರಿಗೆ ಕೊಟ ದ್ದ ಬಿರುದುಗಳಿಲ್ಲ ಸ 


ಗೊತ್ತಿದ್ದವು ವು, ನಾನು ನೋಡುತ್ತಿರುವುದು ಬೊಂಬಾಯಿನ ಸಿಂಹ, 
ಬೊಂಬಾಯಿ ಪ್ರಾಂತದ "ಅನಭಿಷಿಕ್ತ ರಾಜ' ಎಂಬುದು ನ ಗೊತ್ತಿ ದಿ ತು. 
ಆದರೆ ಆ ರಾಜ್ಯ ನನ್ನಲ್ಲಿ ಗಾಬರಿಯುಂಟುಮಾಡೆಲಿಲ್ಲ. ತಿಯ 'ತಂಜಿ 


ವಯಸ್ಸಿಗೆ ಬಂದ ಮಗನನ್ನು ಎದುರುಗೊಳ್ಳು ನಂತೆ, ಸಟ ನನ್ನನ್ನು 
ಕಂಡರು. ನಮ್ಮ ಭೇಟ ಅವರ ಕಛೇರಿಯಲ್ಲಿ ನಡೆಯಿತು. ಅವರ ಸುತ್ತ 
ಅವರ ಮಿತ್ರರೂ ಸಹಸ ಹ ಇದ್ದರು. ಅವರ ಫೆ ಪೈಕಿ ಶ್ರೀಡಿ. ಈ. 
ವಾಚಾ ಮತ್ತು ಶ್ರೀ ಕಾಮಾ ಅವರೂ ಇದ್ದರು. ವಾಚಾರವರ ವಿಷಯ 
ವನ್ನು ನಾನು ಹಿಂದೆಯೇ ಕೇಳಿದ್ದೆನು. ಅವರು. ಸರ್‌ ಫಿರೋಜ್‌ ಸಾವರ 
ಬಲಗೈ ಎಂದು ಪರಿಗಣಿತರಾಗಿದ್ದ ರು. ಶ್ರೀ ವೀರಚಂದ್‌ ಗಾಂಧೀಯವರು 
ಷಸ ಒಬ್ಬ ದೊಡ ಸಂಖ್ಯಾಸಂಗ್ರಹಣ ಶಾಸ ಸ್ತ್ರಜ್ಞರೆಂದು ನನಗೆ ಹೇಳಿದ್ದ ರು. 
ವಾಚಾ, «ಗಂಧಿ ನಾವು ಮತ್ತಿ ಭೇಟಿಯಾಗೆ ನೇಣ” ಎಂದು ಹೇ (ಳಿದೆರು. 


ಈ ಸರಿಚಯಗಳೆಲ್ಲ ಎರಡು ನಿಮಿಷಗಳೊಂದಿಗೆ ಮುಗಿದು ಹೋದುವು. 
ನಾನು ಸರ್‌ ಫಿರೋಜ್‌ ಸಾರವರಿಗೆ ವಿಷಯಗಳನ್ನೆಲ್ಲ ತಿಳಿಸಿಡೆ. : ಅವರು 
ಗಮನವಿಟ್ಟು ನನ್ನ ಮಾತುಗಳನ್ನು ಕೇಳಿದರು. ನಾನು, “ರಾನಡೆ, 
ಫಯಾಬ್ದಿ ಇವರನ್ನೂ ಸಹ ನೋಡಿದ್ದೆ” ಎಂದು ಹೇಳಿದೆ... ಸಂ" ಥಿರೋ 
ಜ್‌"ಷಾ “ಗಾಂಧೀ, ನಾನು ನಿಮಗೆ ಸಹಾಯಮಾಡಜೇಕೆಂದು ನನಗೆ 
ತೋರುತ್ತಿದೆ. ಇಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ನಡೆಸಬೇಕು” 


| 
ಎ 
} 


ಆತ್ಮಕಥೆ ೨೭೫ 


ಎಂದರು. ಹೀಗೆ ಹೇಳಿ ತಮ್ಮ ಕಾರ್ಯದರ್ಶಿ ಮುನಸಿಯೆ ಕಡೆ ತಿರುಗಿ “ಸಭೆ 
ನಡೆಯಲು ಒಂದು ತಾರೀಖನ್ನು ಗೊತ್ತು ಮಾಡಿ” ಎಂದು ಹೇಳಿದರು. ಸಭೆಯ 
ಶಾರೀಖು ಗೊತ್ತಾ ಯಿತು. “ಸಜೆಗೆ ಹಿಂದಿನ ದಿವಸ ನನ್ನನ್ನು ಬಂದು 
ನೋಡಿ” ಎಂದು ಹೇಳಿ ಅವರು ನನ್ನನ್ನು ಕಳುಹಿಸಿಕೊಟ್ಟರು. ಈ 
ಭೆಟ್ಟಿಯಿಂದ ನನ್ನ ಭಯನೆಲ್ಲ ಮಾಯವಾಯಿತು. ನಾನು ಸಂತೋಷದಿಂದ 
ಮನಗೆ ಹೋದೆನು. 

ನಾನು ಜೊಂಬಾಯಿಯಲ್ಲಿದ್ದಾಗೆ ಅಲ್ಲಿಯೇ ಕಾಯಿಲೆ ಮಲಗಿದ್ದೆ ನನ್ನ 
ಭಾವನನ್ನು ನೋಡಲು ಹೋದೆನು. ಆತನು ಧನಿಕನಾಗಿರಲಿಲ್ಲ. ಆತನ 
ಹೆಂಡತಿ (ನಮ್ಮಕ್ಕ) ಅವನ ಶುಶ್ರೂಷೆ ಮಾಡಲು ಶಕ್ತಳಾಗಿರಲಿಲ್ಲ. ಕಾಯಿಲೆ 
ತೀವ್ರವಾಗಿದ್ದಿ ತು. “ನಿಮ್ಮನ್ನು ರಾಜಕೋಟಿಗೆ ಕರೆದುಕೊಂಡು ಹೋಗು 
ಶ್ರೀನಿ” ಎ ಹೇಳಿದೆನು. ಅವರು ಒಪ್ಪಿ ದರು. ನಾನು ನನ್ನ ಅಕ್ಕನನ್ನೂ 
ಭಾವನನ್ನೂ ಕರೆದುಕೊಂಡು ಉಕ ಗೆ ಹಿಂದಿರುಗಿದೆ. ಕಾಯಿಲೆ; 
ನಾನು ನಿರೀತ್ತಿಸಿ ದುದಕ್ಕಿ ತೆ ಹೆಚ್ಚು ಕಾಲ ಎಳೆಯಿತು. ನಾನು ನನ್ನ್ನ 
ಭಾವನನ್ನು ನನ್ನ ಕೊಠಡಿಯಲ್ಲಿ ಮಲಗಿಸಿ ಹಗಲೂ ರಾತ್ರಿ ಅವರ 
ಉಸಚಾರಕ್ಕೆ ಅಲ್ಲಿಯೇ ಉಳಿದೆನು. ನಾನು ರಾತ್ರಿ ಹೊತ್ತಿನಲ್ಲಿಯೂ ಕೆಲವು 
ವೇಳೆ ಎಚ ರವಾಗಿರಬೇಕಾಗುತ್ತಿದ್ದಿತು. ಹೀಗೆ ಆತನನ್ನು ಶುಶ್ರೂಷೆ 
ಮಾಡುತ್ತಲೇ ದಕ್ಷಿಣ ಆಫಿ)ಕಾಕೆ ಸಂಬಂಧಿಸಿದ ಕೆಲಸವನ್ನೂ ಮಾಡ 
ಬೇಕಾಗುತ್ತಿದ್ದಿ ಕು. ಕೊನೆಗೆ ರೋಗಿ ಸ್ವರ್ಗಸ್ಥನಾದನು. ಅವನ ಅಂತ್ಯ 
ಕಾಲದಲ್ಲಿ ಆತನ ಶುಶ್ರೂಸೆ ಮಾಡಲು ನನಗೆ ಅವಕಾಶ ಸಿಕ್ಕಿತಲ್ಲ ಎಂಬ 
ದೊಡ್ಡ ಸಮಾಧಾನ ನನಗೆ ಉಂಟಾಯಿತು. 

"ಶುಶ್ರೂಷೆ ಮಾಡುವ ನನ್ನ್ನ ಸ್ವಭಾವ ಬರೆಬರುತ್ತಾ ಒಂದು ದೊಡ್ಡ 
ಉತ್ಸಾಹವೇ ಆಯಿತು, ಇದರಿಂದ ನೌನು ನನ್ನ ಇತರ “ಕಾರ್ಯಗಳನ್ನ ಲ್ಲ 
ಬಿಟು ಟ್ಟು, ಅದರಲ್ಲಿ ಲೀನನಾಗುತ್ತಿ ದ್ದೆ. ಕೆಲವು ವೇಳೆ ನನ್ನ ಹೆಂಡತಿ ಮಕ್ಕಳು 
ಮತ್ತು ಮನೆಯವರನೆ ಲ್ಲ ಕೆಲಸದಲ್ಲಿ ತೊರಗಿಸಿಬಿಡುತ್ತಿ. ದ್ದೆ ನು. 

ಇಂತಹ ಸೇವೆಯನ್ನು ಸೂತೋಷದಿಂದ ಮಾಡದಿದ್ದರೆ ಅದಕ್ಕೆ 
ಅರ್ಥವಿಲ್ಲ. ಕೇವಲ ಆಡಂಬರ ಅಥವಾ ಸಾರ್ವಜನಿಕ ತೃಪ್ತಿ ಬ್ರಿಗಾಗಿ 86 
ಕೆಲಸವನ್ನು ಮಾಡಿದರೆ, ಮಾಡುವವನ ಉತ್ಸಾಹ ಕುಗ್ಗುತ್ತ ಡಿ ಮತ್ತು 


೨೭೬ ಗಾಂಧೀ ಗ್ರಂಥಮಾಲೆ 


ಆತ ಆತ್ಮಶಕ್ತಿ ಹೀನನಾಗುತ್ತಾನೆ. ಸಂತೋಸವಿಲ್ಲಡೆ ಮಾಡುವೆ ಸೇವೆಯಿಂದ, 
ಸೇವೆ ಮಾಡುನವನಿಗೂ ಫ ವಿಲ್ಲ, ಮಾಡಿಸಿಕೊಳ್ಳು ವವನಿಗೂ ಫಲವಿಲ್ಲ. 
ಆವನರೆ ಸಂತೋಷ ಮನೋಭಾವನೆಯಿಂದ ಮಾಡಿದ ಸೇನೆಯ ಎದುರಿಗೆ, ಧನ, 
ವಿಲಾಸ ಆರಾಮ ಇವೆಲ್ಲ ತುಚ್ಛವಾಗಿ ಕಾಣುತ್ತವೆ, 


೨೭ 
ಬೊಂಬಾಯಿಯಲ್ಲಿ ಸಭೆ 


ನಮ್ಮ ಭಾವ ಸ್ವರ್ಗಸ್ಥ ನಾದ ಮರುದಿನವೇ ನಾನು ಸಾರ್ವಜನಿಕ 
ಸಭೆಗಾಗಿ ಬೊಂಬಾಯಿಗೆ ಹೋಗಬೇಕಾಯಿತು. ನಾನು ಅಲ್ಲಿ ಮಾಡಬೇಕಾದ 
ಭಾಷಣವನ್ನು ಕುರಿತು ಯೋಚಿಸಲು ನನಗೆ ಸಮಯವೇ ಇರಲಿಲ್ಲ. ಅನೇಕ 
ದಿನಗಳ ಹಗಲು ರಾತ್ರಿಯ ಜಾಗರಣೆಯಿಂದ ನಾನು ನಿಶ್ಯಕ್ತ ನಾಗಿದ್ದೆ ನು. ನನ್ನ 
ಗಂಟಲು ಒಡೆದು ಹೋಗಿದ್ದಿತು. ಆದರೂ ನಾನು ದೇವರ ಮೇಲೆ ಭಾರ 
ಹಾಕಿ ಬೊಂಬಾಯಿಗೆ ಹೋದೆನು, ನನ್ನ ಭಾಷಣವನ್ನು ಬರೆಯಬೇಕೆಂಬ 
ಯೋಚನೆ, ನನಗೆ ಕನಸಿನಲ್ಲಿಯೂ ಬರಲಿಲ್ಲ, 

ಸರ್‌ ಫಿರೋಜ್‌ ಷಾರವರ ಅಸ ಣೆಯಂತೆ, ಸಭೆಯ ಹಿಂದಿನ ದಿನದೆ 


೬೨) 


ಸಂಜೆ ಐದು ಗಂಟಿಗೆ, ಅವನನ್ನು ನೋಡಿದೆನು. 


“ಗಾಂಧೀ, ನಿಮ್ಮ ಭಾಷಣ ಸಿದ್ಧ ವಾಗಿದೆಯೆ 1 ಎಂದು ಅವರು 
ಕೇಳಿದರು. 


ನಾನು ಭಯದಿಂದ ನಡುಗುತ್ತ “ಇಲ್ಲ ಸ್ವಾಮ್ಕಿ ನಾನು ಹಾಗೆಯೇ 
ಮಾತನಾಡೋಜಾನೆಂದಿದ್ದೆ ನೆ” ಎಂದೆನು, 


“ಬೊಂಬಾಯಿಯಲ್ಲಿ ಅದು ನಡೆಯುವುದಿಲ್ಲ, ಇಲ್ಲ ವೃತ್ತಸತ್ರಿಕೆ 
ಗಳವರು ಭಾಷಣಗಳನ್ನು ಸಂಯಾಗಿ ಬರೆದುಕೊಳ್ಳು ವುದಿಲ್ಲ, ಈ ಸಭೆಯಿಂಡೆ 
ನನುಗೆ ಸ್ರಯೋಜನವಾಗಜೀಕಾದಕ್ಕೆ ನಿಮ್ಮ ಭಾಷಣವನ್ನು ನೀವು ಬರೆಯ 
ಬೇಕು. ನಾಳೆ ಮುಂಜಾನೆಯೊಳಗೆ ಅದರ ಮುದ ಶ್ರೈಣವೂ ಆಗಬೇಕು. ಇದು 
ನಿಮ್ಮಿಂದ ಆಗುತ್ತದೆ ತಾನೆ ?» 


ಆತ್ಮಕಥೆ ೨೭೭ 


ನನಗೆ ಗಾಬರಿಯಾಯಿತು. ಆದೆರೂ ನಾನು ಪ್ರಯತ್ನ ಪಡುವುದಾಗಿ 


“ಹಾಗಾದರೆ ಹಸ್ತಸ್ರತಿಗೆ ಶ್ರೀ ಮುನಸಿಯನರು ಎಷ್ಟು ಹೊತ್ತಿಗೆ 
ನಿಮ್ಮಲ್ಲಿ ಬರಬೇಕು ಹೇಳಿ” ಎಂದು ಅವರು ಕೇಳಿದರು. 


“ರಾತ್ರಿ ಹನ್ನೊಂದು ಗಂಟಿಗೆ” ಎಂದು ಹೇಳಿದೆನು. 


ಮರುದಿವಸ ಸಭೆಗೆ ಹೋದಾಗ, ಸರ್‌ ಫಿರೋಜ್‌ ಹಾರವರ ಸಲಹೆ 
ಎಷ್ಟು ವಿವೇಕಪೂರಿತವಾದುದಾಗಿದ್ದಿ ತೆಂಬುದು ನನಗ ಗೂತ್ತಾಯಿತು. ಸಭೆ 
ನಡೆದುದು ಸರ್‌ ಕವಾಸ್ಟೀ ಜಹಾಂಗೀರ್‌ ಇನ್‌ಸ್ಟಿಟ್ಯೂಟನಲ್ಲಿ. ಸರ್‌ 
ಫಿರೋಜ್‌ ಷಾರವರು ಭಾಷಣ ಮಾಡುವರೆಂದರೆ ಸಭಾಭವನ ಯಾವಾಗಲೂ 
ಕಿಕ್ಕಿರಿದು ತುಂಬುತ್ತಿದ್ದಿ ತೆಂದೊ, ಅದರಲ್ಲಿಯೂ ವಿದ್ಯಾರ್ಥಿಗಳು ಅವರ 
ಭಾಷಣವನ್ನು ಕೇಳಲು ಉತ್ಸಾಹದಿಂದ ನೆರೆಯುತ್ತಿ ದ್ದೆರೆಂದೂ ನಾನು 
ಕೇಳಿದ್ದೆ ನು. ನನ್ನ ಅನುಭವದಲ್ಲಿ ಅಂತಹ ಸಭೆಯು ಅದೇ ಮೊದಲು. ನಾನು 
ನಡುಗುತ್ತಾ ನನ್ನೆ ಭಾಷಣವನ್ನು ಓದಲು ಪ್ರಾರಂಭಿಸಿದೆನು. ನನ್ನ ಧ್ವನಿ 
ಎಲ್ಲೋ ಕೆಲವರಿಗೆ ಮಾತ್ರ ಕೇಳುತ್ತಿರುವುದು ನನಗೆ ಗೊತ್ತಾಯಿತು. ಸರ್‌ 
ಭಿಸೋಜ್‌ ಷಾರವರು “ಇನ್ನೂ ಗಟ್ಟಿಯಾಗಿ, ಇನ್ನೂ ಗಟ್ಟಿಯಾಗಿ? ಎಂದು 
ಹೇಳುತ್ತಾ ನನ್ನನ್ನು ಪ್ರೋತ್ಸಾಹಿಸಿದರು. ಅವು ಉತ್ತೇಜನ ಕೊಟ್ಟಷ್ಟೂ 
ನನ್ನ ಧ್ವನಿಯು ಕುಗ್ಗಿಯೇ ಹೋಯಿತೆಂದು ನನ್ನ ಭಾವನೆ. 


ನನ್ನ ಹಳೆಯ ಮಿತ್ರ ಕೇಶವರಾವ್‌ ದೇಶಪಾಂಡೆಯವರು ನನ್ನ್ನ 
ಸಹಾಯಕ್ಕೆ ಬಂದರು. ನನ್ನ ಭಾಷಣದ ಪ್ರತಿಯನ್ನು ನಾನು ಅವರಿಗೆ 
ಕೊಬ್ಬೆನು. ಅವರ ಧ್ವನಿ ಚೆನ್ನಾಗಿದ್ದಿತು. ಆದರೆ ಶ್ರೋತೃಗಳಿಗೆ ಅವರು 
ಓದುವುದೂ ಕೇಳಲಿಲ್ಲ. “ವಾಚಾ, ವುಚಾ” ಎಂಬ ಧ ಶನಿಯಿಂದ ಸಭಾಭವನ 
ತುಂಬಿತು. ಆದುದರಿಂದ ಶ್ರೀ ವಾಚಾ ಎದ್ದು ನಿಂತು ಭಾಷಣವನ್ನು 
ಓದಿನಶು. ಅವನತ ಸರಿಣಾಮ ಅಮ ತನಾಯಿತು. ಶ್ರೋತೃಗಳು ನಿಶ್ಯಬ್ದ 
ವಾಗಿ ಕುಳಿತು ಮಧ್ಯೆ ಮಧ್ಯೆ ಉಚತವಾದೆಡೆಗಳಲ್ಲೆ ಲ್ಲ ಚಪ್ಪಾಳೆ ತಟ್ಟುತ್ತಾ 


೨೭೮ ಗಾಂಧೀ ಗ್ರಂಥಮಾಲೆ 


ನಾಚಿಕೆ (ಸೇವ್‌) ಎಂದು ಕೂಗುತ್ತಾ ಭಾಷಣವನ್ನು ಕೊನೆಯವರೆಗೆ 
ಕೇಳಿದರು. ಅದರಿಂದ ನನಗೆ ತುಂಬ ಸಂತೋಷವಾಯಿತು. 

ಸರ್‌ ಫಿರೋಜ್‌ ಷಾ ನನ್ನ ಭಾಷಣವನ್ನು ಮೆಚ್ಚಿ ದರು. ನನಗೆ 
ಗಂಗಾಸ್ಟಾನ ಮಾಡಿದಷ್ಟು ಆನಂದವಾಯಿತು. 

ಸಭೆಯಿಂದ ನನಗೆ ಶಿ )ಿೀ ದೇಶಪಾಂಡೆ ಮತ್ತು ಮಕೊ ಬ್ಬ ಪಾರಸೀ 

ಮಿತ್ರರು (ಅವರು ಸರಕಾರದಲ್ಲಿ ದೊಡ್ಡ ಹುಜಿ ಯಲರುವುದೆರಿಂದ 
ಅವರ ಹೆಸರನ್ನು ಹೇಳುವುದಕ್ಕೆ ಹಂದಿಗೆಯುತ್ತೇನೆ ಇವರ ಪೂರ್ಣ 
ಸಹಾನುಭೂತಿ ದೊರಕಿತು. ಅವರಿಬ್ಬರೂ ನನ್ನ ಜತೆಯಲ್ಲಿ ದಕ್ಷಿಣ 
ಆಫಿ ಕಾಕ್ಟೈೆ ಬರುವುದಾಗಿ ತಿಳಿಸಿದರು. ಆಗ ಸ್ಮಾಲ್‌ ಕಾಸ್‌ ಕೋರ್ಟ್‌ 
ನ್ಯಾಯಾಧಿಸತಿಗಳಾದ ಮಿ. ಕರಾಸೆಟ್‌ಜಿಯವರು ಪಾರಸೀ ಮಿತ್ರರನ್ನು 
ಅನರ ನಿರ್ಧಾರದಿಂದ ಕದಲಿಸಿದರು. ಏಕೆಂದರೆ ಅವರು ತಮ್ಮ ಮಿತ್ರರ 
ವಿವಾಹಕ್ಕೆ ಸಂಧಾನ ನಡೆಸ ದ್ದರು. ಪಾರಸೀ ಮಿತ್ರರು ಮದುವೆ 
ಯನು ್ಲಿ ಆರಿಸಿಕೊಳ್ಳ ಬೇಕಾಗಿದ್ದಿ ತು “ಅಥವಾ ದಕ್ಷಿಣ ಆಫಿ ಕಾವನ್ನು ಆರಿಸಿ 
ಕೊಳ್ಳಬೇಕಾಗಿದ್ದಿತು. ಅವರು ಮೊದಲಿನದೆನ್ಶು. ಆರಿಸಿಕೊಂಡರು. ಆದಕೆ 
ಸಂಕಲ್ಪ ಭಂಗ ಹೊಂದಿದ ಮಿತ್ರರೆ ಬದಲು ಪಾರಸೀ ರುಸ್ಮುಂಜೀ 
ಪ್ರಾಯಶ್ಚಿತ್ತ ಮಾಡಿದರು. ಜತೆಗೆ ಸಂಕಲ್ಪ ಭಂಗಕ್ಕೆ ಸಹಾಯಕಳಾದ 
ಆ ಪಾರಸೀ ಸಹೋದರಿಗೆ ಬದಲಾಗಿ ಇತರ ಅನೇಕ ಪಾರಸೀ ಸಹೋದರಿ 
ಯರು ಖಾದೀ ಸೇವೆಯ ಮೂಲಕ ಪ್ರಾಯಶ್ಚಿತ್ತ ಮಾಡುತಿ ತ್ತಿದ್ದಾರೆ. 
ಆದುದರಿಂದ ನಾನು ಆ ದಂಪತಿಗಳನ್ನು ಸು ಮನ್ನಿಸಿ ಸಿದೆ ನೆ. 
ತ್ರೀ ದೇಶಪಾಂಡೆಯವರಿಗೆ ವಿವಾಹದ ಆಕರ್ಷಣೆಯೇನೂ ಇರಲಿಲ್ಲ. 
ಆದರೆ ಅನರಿಗೂ ಆಫಿ)ಕಾಕ್ಕೆ ಹೊರಡಲು ಸಾಧ್ಯವಾಗಲಿಲ್ಲ, ಈಗ ಅವರು 
ಸಹ ವಾಗ್ದಾನಕ್ಕೆ ತಪ್ಪಿ ದುದಕ್ಕೆ ಇಕಾದಷ್ಟು ಪ್ರಾಯಶ್ಚಿತ್ತವನ್ನು 
ತಾವೇ ಮಾಡಿಕೊಳ್ಳು ದ್ದಾರೆ. ದಕ್ಷಿಣ ಆಫಿ ನಾಕ್ಸ್‌ ಹಿಂದಿರುಗುವ 
ವಾರಿಯಲ್ಲಿ ನಾನು 'ಜಾರ್‌ಜಿಬಾರ್‌ ನಲ್ಲಿ ತಯಾಬ್ದಿ ಕುಟುಂಬಕ್ಕೆ ಸೇರಿದ 
ಒಬಾ ತನನ್ನು ಸಂಧಿಸಿದೆನು. ಆತನೂ. ಸಹ ua ನನಗೆ 
ಸಹಸಯಕನಾಗುವುದಾಗಿಯೂ ಹೇಳಿದನು. ಆದರೆ. ಬರಲೇ. ಇಲ್ಲ. 
ಮಿ, ಅಬ್ಬಾಸ್‌ ತಯಾಬ್ದಿ ಆತನ ತಬ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳು 


ಕಥೆ ೨೭೯ 


ತ್ತಿದ್ದಾರೆ. ಹೀಗೆ ಬ್ಯಾರಿ ರಿಸ್ಟರುಗಳನ್ನು ದಕ್ಷಿಣ ಆನ್ರಿಕಾಕ್ಕೆ ಕರೆದುಕೊಂಡು 
ಹೋಗಲು ನಾನು ಮಾಡಿದ ಮೂರು ಪ್ರಯತ್ನಗಳ ನಲಿ ಒಂದೂ ಫಲಕಾಶಿ 


ಸಂದರ್ಭದಲ್ಲಿ ನನಗೆ ಮಿ. ಪೆಸ್ಮೋನ್‌ಜೀ ಪಾಷಾರವರ ನೆನಪು 
ಉಂಬಾಗುತ ದಿ. ಇನು ವಿಲಾಯತಿಯಲ್ಲಿದ್ದಾಗಿನಿಂದ ಅವರೊಡಕೆ 
ಸೆ ಸೇಹವಾಗಿದ್ದೆ ನು. ನಾನು ಅವರನ್ನು ಮೊದಲು ನೋಡಿದುದು ಲಂಡನ್ಸಿನ 
ಒಂದು ಶಾಕಾಹಾರಿ ಫಲಾಹಾರ ಮಂದಿರದಲ್ಲಿ. ಇವರ' ಸಹೋದರರಾದ 
ಬರ್‌ ಜೋರಿ ಪಾದಷಾರವರನ್ನು ವಕೃಮನು ಸ್ಯ ಎಂಬ ಅವರೆ ಪ್ರಸಿದ್ಧ 
ನಾಮದಿಂದ ಅರಿತಿಗೆನು. ನಾನು ಅವರನ್ನು ನೋಡಿರಲಿಲ್ಲ. ಆದರ 
ಮಿತ್ರರು, ಆತ ವಿಲಕ್ಷಣ ಪುಷನೆಂದು ಹೇಳುತ್ತಿದ್ದರು. ಕುದುರೆಗಳಲ್ಲಿ 
ಕರುಣೆಯಿಂದ ಅವರು ಟ ಟ್ರಾಂ ಗಾಡಿಗಳಲ್ಲಿ ಸೊಚರಸುತಿ ಲಿಲ್ಲ. ಅದ್ಭುತ 
ವಾದ ಮೇಧಾಶಕ್ತಿ ಇದ್ದರೊ ನಿಶ್ವವಿದ್ಯಾ ಲಯಗಳ ಪದವಿಗಳನ್ನು ನಿರಾಕರಿಸಿ 
ದ್ದರು. ಅವರು ಬಹೆಳ ಸ್ವತಂ ತ್ರ ಪ ಪ್ರವೈ ತ್ರಿ ಯುಳ್ಳ ವರು. ಅವರು ಪಾರಸಿ 
ಗಳಾದೆರೂ ಶಾಕಾಹಾರಿಗಳಾಗಿದ್ದೆರೆ.. ಪೆಸೊ ೧೯೦ಜೀಗೆ ಇಷ್ಟರ ಮಟ್ಟಿನ 
ಪ್ರಖ್ಯಾತಿ ಯಿಲ್ಲದಿದ್ದೆರೊ ಲಂಡನ್ಸಿನಲ್ಲಿಯೂ ಅವರ ಪಾಂಡಿತ್ಯ ಪ್ರಖ್ಯಾತ 
ವಾಗಿದ್ದಿ ತು. "ನಮ್ಮಿಬ್ಬರನ್ನೂ ಬಂಧಿಸಿದ್ದ ಸಮಾನ ವಿಷಯ 'ಶಾಕಾಹಾರ್ಯ 
ಪಾಂಡಿತ್ಯ ವಲ್ಲ. ಏಕೆಂದರೆ ಪಾಂಡಿತ್ಯ ದಲ್ಲಿ "ಅವರಿಗೆ ಸಮನಾಗುವುದು ನನ್ನ 
ಶಕ್ತಿಗೆ a ವಿಷಯವಾಗಿದ್ದಿತು. 
ನಾನು ಅವನನ್ನು ಮತ್ತೆ ಬೊಂಬಾಯಿಯಲ್ಲಿ ಸಂಧಿಸಿದೆನು. ಅವರು 
ಹೈಕೋರ್ಟ ನಲ್ಲಿ ಫ್ರೊ ತೊ ನೋಟರಿ (ಒಬ್ಬ ಅಧಿಕಾರಿ)ಯಾಗಿದ್ದರು. ನಾನು 
ಅವರನ್ನು ಹೋಗಿ Mendon ಅವರು ಒಂದು ದೊಡ್ಡ ಗುಜರಾತೀ ಶಬ್ದ 
ಕೋಶದೆ ಕಾರ್ಯದಲ್ಲಿ ತೊಡಗಿದ್ದ ರು. ದಕ್ಷಿಣ ಆಫ್ರಿಕಾದ ಕಾರೈದ ಸಂಬಂಧ 
ದಲ್ಲಿ ನಾನು ನೋಡದಿದ್ದ ಮಿತ್ರರೇ ಇರಲಿಲ್ಲವೆಂದು ನಾನು ಹೇಳಬಹಂದು. 
ಪೆಸೊ ೧ ಂಜೀ ಪಾದ್‌ ಸಾ ನನಗೆ ಸಹಾಯ ಮಾಡಲು ತಿರಸ ಸಿದುದು ಮಾತ್ರವೇ 
ಅಲ್ಲ. ಮತ್ತೆ ದಕ್ಷಿಣ ಆಭ್ರಿ ಕಕ್ಕ ಹೋಗಬೇಡ ಎಂದೂ. ಕೂಡ ನನಗೆ ಸಲಹೆ 
ಮಾಡಿಡರು. 


“ನಿಮಗೆ ಸಹಾಯ ಮಾಡುವುದು ಸಾಧ್ಯವಿಲ್ಲ... ನೀವೂ ಕೂಡ 


೨೮೦ ಗಾಂಧೀ ಗ್ರಂಥಮಾಲೆ 


ದಕ್ಷಿಣ ಆಫ್ರಿಕಾಕ್ಕೆ ಹೋಗುವುದು ನನಗೆ ಒಪ್ಪಿಗೆಯಿಲ್ಲ. ನಮ್ಮ ದೇಶದಲ್ಲಿ 
ಮಾಡುವುದಕ್ಕೆ ಕೆಲಸವಿಲ್ಲವೆ ? ನೋಡಿ ನಮ್ಮ ಭಾಷೆಗಾಗಿ ಮಾಡಬೇಕಾದೆ 
ಕೆಲಸ ಕಡಿಮೆ ಇಸಿಯೇ ? ನಾನು ವೈಜಾ ನಿಕ ಪದಗಳನ್ನು ಕಂಡುಹಿಡಿಯ 
ಬೇಕಾಗಿದೆ. ಆದರೆ ಇದು ನಾವು ಮಾಡಲು ಇರುವ ಕೆಲಸದ ಒಂದು 
ಭಾಗ ಮಾತ್ರ. ನಮ್ಮ ದೇಶದ ದಾರಿದ್ರ್ಯವನ್ನು ಕುರಿತು ಯೋಚಿಸಿ. 
ನಮ್ಮ ಜನ, ದಕ್ಷಿಣ ಆಫ್ರಿಕಾದಲ್ಲಿ ಕಷ್ಟಸ್ಥಿತಿಯಲ್ಲಿರುವುದು ನಿಜ: ಆದಕೆ 
ಆ ಕೆಲಸಕ್ಕೆ ನಿಮ್ಮಂತಹವರನ್ನು ಬಲಿಕೊಡುವುದನ್ನು ನಾನು ಒಪ್ಪುವುದಿಲ್ಲ. 
ನಾವು ಮೊದಲು ಇಲ್ಲಿ ಸ್ವರಾಜ್ಯವನ್ನು ಸಂಪಾದಿಸೋಣ. ಅದರಿಂದ ಅಲ್ರಿ 
ರುವ ನಮ್ಮ ದೇಶದವರಿಗೆ ಸ್ವಾಭಾವಿಕವಾ ಯೇ ನಾನ್ರ ಸಹಾಯ ಮಾಡ 
ಬಹುದು. ನಿಮ್ಮ ಮನಸ್ಸನ್ನು ತಿರುಗಿಸಲು ನನ್ನಿಂದ ಸಾಧ್ಯವಿಲ್ಲವೆಂಬುದು 


ನನಗೆ ಗೊತ್ತು. ಆದರೆ ನಿಮ್ಮ ಜತೆಗೆ ನಿನ್ನಂಥ ಇತರರು ಯಾರನ್ನೂ 
ಕಳುಹಿಸಲು ನಾನು ಪ್ರೋತ್ಸಾಹ ಕೊಡುವುದಿಲ್ಲ” ಎಂದರು. 


ಅವರ ಈ ಸಲಹೆ ನನಗೆ ಒಸ ಲಿಲ್ಲ. ಆದರೆ ಅದರಿಂದ ಪೆಸ್ಕೊಂಜೀ 
ಯವರಲ್ಲಿ ನನ್ನ ಆದರ ಹೆಚ್ಚಾಯಿತು. ನಮ್ಮ ಜೀಶದ್ಲಿ ಮತ್ತು ನಮ್ಮ 
ಭಾಷೆಯಲ್ಲಿ ಆತನಿಗಿದ್ದ ಪ್ರೇಮವನ್ನು ನಾನು ಮೆಚ್ಚಿದೆನು. ಈ ಸಂಗತಿ 
ಯಿಂದ ನಮ್ಮಿಬ್ಬರ ಸ್ನೇಹ ಇನ್ನೂ ಹೆಚ್ಚು ನಿಕಟವಾಯಿತು. ಅವರ 
ಅಭಿಪ್ರಾಯ ನನಗೆ ಅರ್ಥವಾಯಿತು. ಆದರೆ ದಕ್ಷಿಣ ಆಧ್ರಿಕಾದಲ್ಲಿ ನನ್ನ್ನ 
ಕೆಲಸವನ್ನು ಬಿಡುವುದರ ಬದಲು, ಅದನ್ನು ಮುಂದುವರಿಸಬೇಕೆಂಬ ನನ್ನ 
ಸಂಕಲ್ಪ ಇನ್ನೂ ಹೆಚ್ಚು ದೃಢವಾಯಿತು. ದೇಶಪ್ರೇಮಿ, ಮಾತ 
ಭೂಮಿಯ ಸೇನೆಯ ಯಾವ ಭಾಗವನ್ನೂ ಉದಾಸೀನ ಮಾಡುವುದು 
ಸಾಧ್ಯವಿಲ್ಲ. ನನಗೆ. ಗೀತಿಯ ಉಪಜೀಶ ಸ್ಪಷ್ಟವೂ ಅಸಂದಿಗ್ಧವೂ 
ಆಗಿದ್ದಿ ತು. 


€ 


ಶೆ ಶ್ರೀಯಾನ್‌ ಸ ಧಮೋ ವಿಗುಣಃ 
ಪರಧರ್ಮಾತ್‌ ಸ್ವ ನುಷ್ಮಿ ತಾತ್‌ 
ಸ್ವಧರ್ಮೆ ನಿಧನಂ ಶ್ರೇಯಃ 
ಪರಧರ್ಮೋ ಭಯಾವಹಃ 


ಆತ್ಮಕಥೆ ೨೮೧ 


ಚೆನ್ನಾಗಿ ಅನುಷ್ಠಾನ ಮಾಡಿದೆ ಸರಧರ್ಮಕ್ಕಿಂತಲೂ, ಗುಣಪ್ಪಿದ 
ಸ ಧರ್ಮವೇ ಶ್ರೇ ಯಸ್ಕರವಾದುದು, ಸ್ನಧರ್ಮದಲ್ಲಿ ಸಾಯುವುದು ಕೊಡ 
ಒಳೆ ಯದೆ. ಪರಧರ್ಮ ಭಸಹುವಸ್ಛುಂಟುಮಾಡುವುದಾಗಿದೆ.? 
ಕ್ಕಿ 


ವಿಲೆ 
ಪೊನಾ ಮತ್ತು ನುದರಾಸುಗಳೆಲ್ಲಿ 


ಸರ್‌ ಫಿರೋಜ್‌ ಷಾರವರು ನನ್ನ್ನ ಮಾರ್ಗವನ್ನು ಸುಲಭವಾಗಿ ಮಾಡಿ 
ದ್ದರು. ಆದುನರಿಂದ ನಾನು ಬೊಂಬಾಯಿಯಿಂದ ಪೂನಾಕ್ಸೆ ಹೋದೆನಃ" 
ಪೂನಾದಲ್ಲಿ ಎರೆಡು ಪಕ್ಟಗಳಿದ್ದವು. ನನಗೆ ಎಲ್ಲ ಪಕ್ಷಗಳವರ, ಎಲ್ಲ ಅಚಿ 
ಸ್ರಾಯಗಳವರೈೆ ಸಹಾಯವೂ ಬೇಕಾಗಿದ್ದಿತು. ನಾನು ಮೊದಲು, ಲೋಕ 
ಸಾನ ತಿಲಕರನ್ನು ನೋಡಿದೆನು. ಅವರು ಹೀಗೆ ಹೇಳಿದರು : 

“ಎಲ್ಲ ಪಕ್ಷಗಳವರ ಸಹಾಯವನ್ನೂ ನೀವು ಹೊಂದಲು ಬಯಸುವುದು 
ಸರಿ. ದಕ್ಷಿಣ ಆಫ್ರಿಕಾದ ಪ್ರಶ್ನೆಯ ಮೇಳೆ ಭಿನ್ನಾಭಿಪ್ರಾಯವಿಲ್ಲ. ಆದೆರೆ 
ತಿಮ್ಮ ಸಭೆಗೆ, ಯಾವ ಪಕ್ಷಕ್ಕೂ ಸೇರದ ಅಧ್ಯಕ್ಷರು ಬೇಕು. ಫ್ರೊಫೆಸರ್‌ 
ಭಂಡಾರ್ಕರ್‌ರವೆರನ್ನ ಹೋಗಿ ನೋಡಿ, ಈಜಿಗೆ ಅವರು ಯಾವೆ ಸಾರ್ವ 
ಜನಿಕ ಕಾರ್ಯದಲ್ಲಿಯೂ ಭಾಗವಹಿಸುತ್ತಿಲ್ಲ. ಒಂದು ವೇಳೆ ಈ ಪ್ರತ್ನೆ 
ಅವರನ್ನು ಹೊರಕ್ಕೆ ಎಳೆಯಬಹುದೂ. ಅವರನ್ನು ನೋಡಿ ಬಂದು ಅವರು 
ಎನು ಹೇಳುತ್ತಾ ರೆಂಬುದನ್ನು ನನಗೆ ಹೇಳಿ. ನಾನು ನಿಮಗೆ ಪೂರ್ಣ ಸಹಾಯ 
ಮಾಡ ಬಯಸುತ್ತೇನೆ. ನಿಮಗೆ ಬೇಕಾದಾಗ ನೀವು ನನ್ನನ್ನು ನೋಡ 
ಬಹುದು. ಯಾವಾಗ ಬೇಕಾದರೂ ನನ್ನನ್ನು ಬಂದು ನೋಡಿ.? 

ಲೋಕಮಾನ್ಯರೊಂದಿಗೆ ಅಮೆ ನನ್ನ ಮೊದಲನೆಯ ಭೆಟ್ಟಿಯಾಗಿ 
ವ್ಹಿತು. ಅವರನ್ನು ನೋಡಿದ ಮೇಲೆ ಅವರು ಅಷ್ಟು ಜನ ಪ್ರಿಯಠಾಗಿ 
ರುವುದೆರ ಮತ್ತು ಅವರ ವಿಶಿಷ್ಟವಾದ ವ್ಯಕ್ತಿತ್ವದ ರಹಸ್ಯ ನನಗೆ ಗೊತ್ತಾ 
ಯಾತು. 

ಅನಂತರೆ ನಾನು ಗೋಖಲೆಯವರನ್ನು ಹೋಗಿ ನೋಡಿದೆನು. ಅವರು 
ಫೆರ್ಗುಸನ್‌ ಕಾಲೇಜಿನ ಆವರಣದಲ್ಲಿದ್ದೆರು. ಅನರು ನನ್ನನ್ನು ಪ್ರೇಮ 


೨೮.೨ ಗಾಂಧೀ ಗ್ರಂಥಮಾಲೆ 


ದಿಂದ ಸ್ವಾಗತಿಸಿದರು. ನನ್ನ್ನ ಹೈದಯ, ಕೂಡಲೇ ಅವರಿಗೆ ಮಾರು 
ಹೋಯಿತು. ಅವರೊಂದಿಗೂ ಅದೇ ನನ್ನ ಪ್ರಥಮ ಭೆಟ್ಟಿ ಯಾಗಿದ್ದಿತ ತು. 
ಆದರೆ ನಮ್ಮ ಭೆಟ್ಟಿ, ಕಳೆಯ ಮಿತ್ರತ್ವದ ಪುನರುಜ್ಞಿ ವನಸೋ ಗೆ 
ತೋರಿತು. ಸರ್‌ ಸಜಜ ನನಗೆ ಬಮಾಲಯದತೆ ಕಂಡಿದ್ದರು. 
ಲೋಕಮಾನ್ಯರು ಸಾಗರದಂತೆ ಕಂಡಿದ್ದ ರು. ಆದರೆ ಗೋಖಲೆ, hE 
ನದಿಯಂತಿದ್ದರು. ಆ ಪವಿತ್ರ ವಾದ ನದಿಯಲ್ಲಿ ಯಾರು ಬೇಕಾದರೂ 
ಚೈತನ್ಯದಾಯಕ ಸಾನ ಮಾಡಬಹುದಾಗಿದ್ದಿ ತು. ಹಿಮಾಲಯವನ್ನು 
ಹತ್ತುವುದು. ಸಾಧ್ಯವಿರಲಿಲ್ಲ; ಸಮುದ್ರದಲ್ಲಿ ಯಾನ ಮಾಡುವುದೂ 
ಸುಲಭವಲ್ಲ. ಆದರೆ ಗಂಗಾನದಿ ಎಲ್ಲೂ ಕೊಡೆಯ ಮೇಲೆ ಆಡಲು, 
ಹೃದಯದಲ್ಲಿ ನಲಿದಾಡಲು ಆಹ್ಯಾನಿಸುತ್ತಾಳೆ. ಗಂಗಾ ನದಿಯಲ್ಲಿ ಪುಟ್ಟಿ 
ನಾನೆಯಲ್ಲಿ ಹುಟ್ಟು ಹಾಕುತ್ತಾ ಹೊಃಗ್ಗುಹುದು. ಅದೇ ಒಂದು ಆನಂದ 
ಉಪಾಧ್ಯಾಯನು, ಶಾಲೆಗೆ ಸೇರಲು ಬಂದಿರುವ ವಿದ್ಯಾರ್ಥಿಯನ್ನು ಹರೀ 
ಕ್ಲಿಸುವಂತಿ ಗೋಖಲೆಯವರು ನನ್ನನ್ನು ಸೂಕ್ಷ ಒನಾಗಿ ಪರೀಕ್ಷಿಸಿದರು. 
ನಾನು ಯಾರು . .ಯಾರನ್ನು ನೋಡಬೇಕು? ಹೇಗೆ ನೋಡಜೀಕು ? 
ಎಂದೆಲ್ಲ ಅವರು ನನಗೆ ಹೇಳಿ Fl ನನ್ನ ಭಾಷ ಣವನ್ನು ಫೇಳ 
ಬಯಸಿದರು. ನನಗೆ ಕಾಲೇಜನೆ ಲ್ಲ ಪೋರಸಿದರು “ಯಾವಾಗ ಬೇಕಾ 
ದರೂ ನನ್ನನ್ನು ಬಂದು ನೋಡಿ. ಭಂಡಾರೈ ರರನ್ನ್ನು ಸಂದರ್ಶಿಸಿದನಂತರ 
ಫಲಿತಾಂಶವನ್ನು ಬಂದು ಹೇಳಿ” ಎಂನು ನ್ನ ನ್ಲು ಅತ್ಯಂತ ಸುಖಿಯ 
ನ್ಲಾಗಿಮಾಡಿ ಬೀಳ್ಕೊಟ್ಟರು. ಗೋಖಲೆಯವರು ಜೀವಿಸಿದ್ದಾಗಲೂ 
ಮತ್ತು ಈಗಲೂ, ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯದಲ್ಲಿ ಆಕ್ರಮಿಸಿದೆ 
ಸ್ಥಾನವನ್ನು ಮತ್ತಾರೂ ಆಕ್ರಮಿಸಲಿಲ್ಲ. ಅದು ವಿಶೇಷ ರೀತಿಯದಾಗಿ 
ದ್ವಿತು, 
ಡಾಕ್ಟರ್‌ ಭಂಡಾರೈ ರರು, ತಂದೆಯ ಮಮತೆಯಿಂದ ನನ್ನ ನ್ನ್ನು 

ಮಾಡಿಕೊಂಡರು. ನಾಸ ಅವರನ್ನು ನೋಡುವುದಕ್ಕೆ ವ 
ಮನ್ಯಾಹ್ನನಾಗಿದ್ದಿತು. ಅಂತಸ ಸನುಯದಲ್ಲಿಯೂ ಗ್‌ ನೋಡ 
ಬೇಕಾದವರನ್ನು ನೋಡುತ್ತಾ ಕಾರ್ಯಕತ್ಸ ತೃರನಾಗಿದ್ದು ದು ೬ ತೋ 
ಜ್ಯೋಗಿ ಶಾಸ್ತ್ರಜ್ಞರಿಗೆ ತುಂಬ ಮೆಟಿ ಸಿ ಕೆಯಾಯಿತು. ಯಾವ ನಕ್ಕೂ 


ಆತ್ಮಕಥೆ ೨೮೩ 


21 
ರಾ 
CL 
೬೬ 
೭೬ 
4 
24 
4 
ದು 
@ 


್ಯಕ್ಷರಾ ಗಬೇಕೆಂದು ನಾನು ಒತ್ತಿ ಹೇಳಿದುದನ್ನು ಅವರು 
ಕೂಸಲೇ ಒಪ್ಪಿ ಅದೇ ಸರಿ,” ಎಂದು ಹೇಳಿದರು. 

ನನ್ನ ಮಾತುಗಳನ್ನೆಲ್ಲ ಕೇಳಿದಮೇಲೆ ಅವರು ಹೀಗೆ ಹೇಳಿದರು : 
“ಯಾರನ್ನು ಬೇಕಾದರೂ ಕೇಳಿ. ನಾನು ಈಚೆಗೆ ರಾಜಕೀಯದಲ್ಲಿ ಭಾಗ 
ಮಹಿಸುವುದಿಲ್ಲವೆಂದು ಹೇಳುತ್ತಾರೆ. ಆದರೆ ನಿಮಗೆ ಇಲ್ಲ ಎನ್ನಲಾರೆ. ನಿಮ್ಮ 
ವಾದದಲ್ಲಿ ತಿರುಳಿದೆ ; ನಿಮ್ಮ ಉದ್ಯಮಶೀಲತೆ ಸ್ತು ತ್ಯವಾಗಿದೆ. ಆದುದರಿಂದ 
ನಿಮ್ಮ ಸಭೆಯಲ್ಲಿ ಭಾಗವಹಿಸಲು ನಾನು ನಿರಾಕರಿಸಲಾರೆ. ತಿಲಕ್‌ ಮತ್ತು 
ಗೋಖಲೆಯವರ ಸಲಹೆಯನ್ನು ನೀವು ಪಡೆದುದು ಒಳ್ಳೆ ಯದಾಯಿತು. 
ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವ ಸಚಿಗೆ, ನಾನು ಸಂತೋಷದಿಂದ 
ಅಧ್ಯಕ್ಷನಾಗುನೆನೆಂದು ಅವರಿಗೆ ತಿಳಿಸಿ. ಸಭೆ, ನಡೆಯಬೇಕಾದ ಕಾಲವನ್ನು 
ನೀವು ನನಗೆ ಅನುಕೂಲವಾಗಿ ಇಡೆಚೇಕಾದುದಿಲ್ಲ. ಅವರಿಗೆ ಅನುಕೂಲವಾದ 
ಕಾಲ, ನನಗೂ ಅನುಕೂಲ.” ಹೀಗೆ ಧನ್ಯವಾದಗಳನ್ನು ಹೇಳಿ ಆಶೀರ್ವದಿಸಿ 
ಕಳುಹಿಸಿಕೊಟ್ಟರು. 

ಯಾವ ಗದ್ದಲವೂ ಅಟ್ಟಿ ಹಾಸವೂ ಇಲ್ಲದೆ, ಈ ತ್ಯಾಗಿಗಳಾದ 
ವಿದ್ವಾಂಸರ ಗುಂಪು, ಒಂದು ಸಾಧಾರಣವಾನ ಕಟ್ಟಡದಲ್ಲಿ ಸಭೆ ಸೇರಿಸಿ, 
ನನಗೆ ಪೂರ್ಣ ಪ್ರೋತ್ಸಾಹವನ್ನು ಕೊಟ್ಟು ಕಳುಹಿಸಿದರು. ನಾನು ಹಿಡಿದ 
ಕಾರ್ಯದೆಲ್ಲಿ ನನಗೆ ಹೆಚ್ಚು ಭರವಸೆಯುಂಬಾಗಿ ಅಲ್ಲಿಂದ ಸಂತೋಷದಿಂದ 
ಹೊರಟಿನು. | 

ಮುಂದೆ ನಾನು ಮದರಾಸಿಗೆ ಹೋದೆನು. ನನಗೆ, ಅತ್ಯುತ್ಸಾಹ 
ದಿಂದೆ ಹುಚ್ಚು ಹಿಡಿದಂತೆ ಆಗಿದ್ದಿತು. ಬಾಲಸುಂದರೆಂನ ಮೊಕದ್ದಮೆಯ 
ವಿಷಯ, ಸಭೆಯಲ್ಲಿ ಒಳ್ಳೆಯ ಪರಿಣಾನುವನ್ಮುಂಟುಮಾಡಿತು. ಅಚಾ ಗಿದ್ದ 
ನನ್ನ ಭಾಷಣ, ಸ್ವಲ್ಪ ಉದ್ದವಾಗಿಯೇ ಇದ್ದಿತು. ಆದಕೆ ಶ್ರೋತೃಗಳು 


ಪ್ರತಿ ಮಾತನ್ನೂ ನಿಶ್ಯಬ್ದವಾಗಿ ಕುಳಿತು ಕೇಳಿದರು. ಸಭೆ ಮುಗಿದಮೇಲೆ 


ಹಸಿರು ಪುಸ್ತಕದ: ಪ್ರತಿಗಳೆಲ್ಲ “ಲೂಟಿ”ಯಾಗಿ ಹೋದವು. ನಾನು 


.. ಈ 
6 


ಕೊ 
Wo 
11 
a », ಆತೆ 


ಮತ್ತೆ ಹತ್ತುಸಾನಿರ ಸ್ರತಿಗಳನ್ನು ತಿದ್ದಿ ಮುದ್ರಣ ಮಾಡಿಸಿದೆ. ಅವೂ 
ಬಹು ಬೇಗೆ ಮಾರಾಟವಾದವು. ಅಸ್ಟೊಂದು ಪ್ರತಿಗಳು ಬೇಕಿರಲಿಲ್ಲ 
ಎಂದು ನನಗೆ ಗೊತ್ತಾಯಿತು. ನನ್ನ ಉತ್ಸಾಹದಲ್ಲಿ ನಾನು ಮಾರಾಟ 
ಹ: (373 8:09 2; WN) ಸ 27 


| 
ಈ 


೨೮೪ ಗಾಂಧೀ ಗ್ರಂ ಥಮಾಲೆ 


ವಾಗುವುದಕ್ಕಿಂತ ಹೆಚ್ಚು ಪ್ರತಿಗಳನ್ನು ಛಾಪಿಸಿದ್ದೆನು, ನನ್ನ ಭಾಷಣ 
ಇಂಗ್ಲೀಷ್‌ ಬಲ್ಲವರಿಗಾಗಿ ಬರೆದುದಾಗಿದ್ದಿ ತು. ಮದರಾಸಿನಲ ಇಂಗ್ಲೀಷ್‌ 
ಬಲ್ಲವರು ಮಾತ್ರವೇ ಅಷ್ಟು ಪ್ರತಿಗಳನ್ಲೂ ಕೊಳ್ಳು ವಂತಿರಲಿಲ್ಲ. 

ಈ ಭಾಗದಲ್ಲಿ ನನಗೆ ದೊಡ್ಡ ಸಹಾಯ ಮದ್ರಾಸ್‌ ಸಾಂಡರ್ಡ್‌ 
ಸಂಪಾದಕರಾದ ದಿವಂಗತ ಪರಮೇಶ್ವರನ್‌ ವಿಳ್ಳೆ ಯವರಿಂದ ದೊರೆಯಿತು, 
ಅವರು ದಕ್ಷಿಣ ಆಫಿ ಕಾದ ಪ್ರಶ್ನೆಯನ್ನು ಚೆನ್ನಾಗಿ ಆಧ್ಯಯನ ಮಾಡಿದ್ದರು. 
ಅವರು ನನ್ನನ್ನು ಪದೇ ಪದೇ ತಮ್ಮ ಆಫೀಸಿಗೆ ಆಹ್ವಾನಿಸಿ ಸಲಹೆ ಕೊಡು 
ಕ್ರಿದ್ದರು. ಹಿಂದೂ ಪತ್ರಿಕೆಯ ಜಿ. ಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್‌ 
ಸುಬ್ರಹ್ಮಣ್ಯಂ ಇವರೂ ಸಹ ಬಹಳ ಸಹಾನುಭೂತಿಯುಳ್ಳ ವರಾಗಿದ್ದರು. 
ಆದರೆ ಶ್ರೀ ಜಿ. ಪರಮೇಶ್ವರನ್‌ ಬಿಳೆ ಯವರು ನನ್ನ ಕಾರ್ಯಕ್ಕೆ ತಮ್ಮ ಪತ್ರಿಕೆ 


೪ 
ಯನ್ನು ಉಪಯೋಗಿಸಲು ಪೂರ್ಣ ಅವಕಾಶ ಕೊಟ ಸಿರು. ನಾನು ಆ ಪತ್ರಿಕೆ 


ಬನ್ನು ನನ್ನ ಪ್ರಚಾರ ಕಾರ್ಯಕ್ಕೆ ಉಪಯೋಗಿಸಿಕೊಂಡೆನು. ನನಗೆ 
ಜಾ ಪಕವಿರುವ ಮಟ್ಟಿಗೆ ಪಚ್ಚ ಯ್ಯಪ್ಪ ಭವನದಲ್ಲಿ ನಡೆದ ಸಭೆಗೆ ಡಾ. 
ಸುಬ್ರಹ್ಮಣ್ಯಂ ಅಧ್ಯಕ್ಷರಾಗಿದ್ದರು. 

ಮದರಾಸಿನ ಮಿತ್ರರು ನನ್ನ ಮೇಲೆ ವಾತ್ಸಲ್ಯದ ವೃಷ್ಟಿಯನ್ಸೆ ೯ 
ಕರೆದರು. ನಾನು ಮಾಡುತ್ತಿ ದ್ದ ಕಾರ್ಯದಲ್ಲಿ ಅವರ ಉತ್ಸಾಹ ಅಪಾಠ 
ವಾಗಿದ್ದಿತು. ನಾನು ಅವರೊಂದಿಗೆ ಇಂಗ್ಲಿಷಿನಲ್ಲಿಯೇ ಮಾತನಾಡಬೇಕಾಗಿ 
ದ್ವರೂ ಸಹ ನನಗೆ ನನ್ನ ಮನೆಯವರ ಜತೆಯಲ್ಲಿದ್ದಂತೆಯೇ ಭಾಸವಾಯಿತು. 
ಪ್ರೇಮವು ಬಿಡಿಸಲಾರದ ಬಂಧನವಲ್ಲವೆ? 


೨೯ 
ಬೇಗ ಹಿಂದಿರುಗಿ 
ನಾನು ಮದರಾಸಿಸಿೀಡ ಕಲ್ಕತ್ತಾಕ್ಸೆ ಹೋದೆ, ಅಲ್ಲಿ ಕಷ್ಟಗಳೇ 
ನನ್ನನ್ನು ಸುತ್ತು ಗಟ್ಟಿ ದುವು, ನನಗೆ ತಿಳಿದವರು ಅಲ್ಲಿ ಯಾರೂ ಇರಲಿಲ್ಲ. 
ಆದುದರಿಂದ ಫಾನು ಗ್ರೇಟ್‌ ಫಸ 


ರ್ನ ಹೋಟಲಿನಲ್ಲಿ ಒಂದು ಕೋಡಿ 
ಯಲ್ಲಿ ಇಳಿದುಕೊಂಡೆಫು, ಇಲ್ಲಿ ನನಗೆ ಡೈಲಿ ಟಿಂಗಾ 


್ರಿಫ್‌ನ ಪ್ರತಿನಿಧಿ. 
ಯಾದ ಎಜ್ಞರ್‌ ಕಶ್ರೋಪ'ರವರ ಪರಿಚಯವಾಯಿತು. ಆವಕು ಶಾವು 
ಶಿ ' 


ಆತ್ಮಕಥೆ ೨೮೫ 


ಉಳಿದಿದ್ದ ಬೆಂಗಾಲ್‌ ಕ್ಲ ಬ್‌ಗೆ ನನ್ನ ನ್ನ್ನ ಆಹಾ ನಿಸಿದೆರು. ಭಾರತೀಯರನ್ನು 
ಆಕ್ಲ ಬಿ ನ ಡ್ರಾ ಯಿಂಗ್‌' ರೂಮ್‌ (ದಿವಾನಬಾಸ್ಥ)ಗೆ ಸೇರಿಸುವುದಿಲ್ಲವೆಂಬುದು 
ಆಗ. ಅವರಿಗೆ “39ರ. ಈ ನಿರ್ಬಂಧ ಗೊತ್ತಾದ ಮೇಲೆ ಅವರು 
ನನ್ನನ್ನು ತಮ್ಮ ಕೊಠಡಿಗೆ ಕರೆದುಕೋಡು ಹೋದರು. ಭಾರತೀಯರ 
ವಿಷಯದಲ್ಲಿ ಆಲ್ಲಿ ಇಂಗ್ಲಿ ಸಿನವರಿಗಿದ್ದ ಈ ಹೀನ ಭಾವನೆಗಾಗಿ ಅವರು 

ದುಃಖವನ್ನು ಸೂಚಿಸಿ, ನನ ನ್ನು ದಿವಾನ ಖಾನೆಗೆ ಕರೆದೊಯ್ಯ ಲು ಸಾಧ್ನ 
ವಾಗದುದಕ್ಕೆ ನನ್ನ ಕ್ಷಮೆಯನ್ನು ಕೇಳಿದರು, 

ಪಡ ಷಾ ಅಚು ಮೆಚ್ಚಿನ ವ್ಯಕ್ತಿಯೆಂದು ಹೆಸರುಗೊಂಡಿದ್ದ ಸರ್‌ 
ಸುರೇಂದ್ರನಾಥ ಬ್ಯಾನರ್ಜಿಯವರನ್ನು ನಾನು ನೋಡಲೇ ಬೇಕಾಗಿದ್ದಿ ತು. 
ನಾನು ಅವರನ್ನು ನೋಡಲು ಕೋದಾಗ ಅವರ ಸುತ್ತ ಅನೇಕ ಮಿತ್ರರು 
ಸೇರಿದ್ದರು. ನನಗೆ ಅವರು ಹೀಗೆ ಹೇಳಿದೆರು : 

“ನಿಮ್ಮ ಕಾರ್ಯದಲ್ಲಿ ಇಲ್ಲಿಯ ಜನರಿಗೆ ಕುತೂಹಲವಿಲ್ಲವೆಂದು ಶಂಕಿಸು 
ತ್ಮೇನೆ. ನಿಮಗೇ ತಿಳಿದಿರುವಂತೆ, ಇಲ್ಲಿ ನಮ್ಮ ಕೊಂದರೆಗಳು ಕಡಿಮೆಯಿಲ್ಲ, 
ಮಹಾರಾಜರುಗಳ ಸಹಾನುಭೂತಿಯನ್ನೆಲ್ಲ ಜಸು ಸಂಪಾದಿಸ ಸಬೇಕಾಗುವುದು. 
ಜಾ ಪಕವಿರಲಿ ; ನೀವು ಬ್ರಿಟಿಷ್‌ ಇಂಡಿಯನ್‌ ಅಸೋಸಿಯೇಷನ್‌ ಪ್ರತಿನಿಧಿ 
ಗಳನ್ನೂ ನೋಡಬೇಕು. ನೀವು ರಾಜಾ ಸರ್‌ ಪ್ಯಾರಿಮೋಹನ್‌ ಮುಕರ್ಜಿ 
ಮತ್ತು ಮಹಾರಾಜಾ ಠಾಕೂರ್‌ ಇವರನ್ನೂ ಕಾಣಬೇಕು, ಇವರಿಬರೂ 
ಉದಾರ ಹೈದಯಿಗಳು ಮತ್ತು ಸಾರ್ವಜನಿಕ ಕಾರ್ಯದಲ್ಲಿ ಭಾಗವಹಿಸು 
ತ್ರಾ - 

ನಾನು ಆ ಇಬ್ಬರು ಮಹನೀಯರನ್ನೂ ಹೋಗಿ ನೋಡಿದೆನು. ಏನೂ 

ಪ್ರಯೋಜನವಾಗಲಿಲ್ಲ. ಇಬ ರೂ ನನ್ನ ನ್ನು ಉದಾಸೀಫೆಭಾನದಿಂದ ಸಿ ಕರಿಸಿ 
ಡರು, “ಕಲ್ಕತ್ತದಲ್ಲಿ ಸಭೆಯನ್ನು ಕರೆಯುವುದು ಸುಲಭವಾದ ಕೆಲಸವಲ್ಲ. 
ಇಲ್ಲಿ RS ಎಲ್ಲ "ಸುರೇಂದ್ರ ನಾಥ ಬ್ಯಾನರ್ಜಿಯವರ ಮೇಲೆ 
ಅವಲಂಬಿಸಿದೆ” ಎಂದು ಹೇಳಿದರು. 

ನನ್ನ ಕಷ್ಟ ಇನ್ನೂ ಹೆಚ್ಚಾಗುತ್ತಿರುವುದು ನನಗೆ ತೋರಿತು. ನಾನು 
ಅಮೃತ ಬಜಾರ್‌ ಪತ್ರಿಕೆಯ ಕಛೇರಿಗೆ ಭೆಟ್ಟಯಿತ್ತೆನು. ನನ್ನನ್ನು ಅಲ್ಲಿ 
ಸಂಧಿಸಿದ ಗೃಹಸ್ಕ, ನಾನೊಬ್ಬ ಪ್ರವಾಸೀ ಎಹೂದ್ಯ ಎಂದು ಭಾವಿಸಿದ. 


೨೮೬ ಗಾಂಧೀ ಗ್ರಂಥಮಾಲೆ 


ವಂಗವಾಸಿ ಪತ್ರಿಕೆ, ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ 
ಹೋಯಿತು. ಅದರ ಸುಪಾದಕರು ನನ್ನನ್ನು ನೋಡುವುದಕ್ಕೆ ಒಂದು ಗಂಟಿ 
ಕಾಯಿಸಿದರು. ಅವರನ್ನು ಸಂಧಿಸಲು ಬಹಳ ಜನ ಬಂದಿದ್ದರು ಎಂಬುದ್ಧ 
ನಿಜ. ಆದರೆ ಅವರನ್ನೆ ಲ್ಲ ನೋಡಿ ಮುಗಿಸಿದ ಮೇಲೂ ಸಹ ಸಂಪಾದಕರು 
ನನ್ನ ಕಡೆ ನೋಡಲಿಲ್ಲ. ತುಂಬ ಹೊತ್ತು ಕಾ ದಿದ್ದ ನಂತರ ನಾನು ಧ್ಸೈ ರ್ಯ 
ಮಾಡಿ ನನ್ನ ವಿಷಯವನ್ನು ಅವರಿಗೆ ಹೇಳಲು. ಮೊದಲು ಮಾಯ 

“ನಮಗೆ ಕೈತುಂಬ ಕೆಲಸವಿರುವುದು ನಿಮಗೆ ಕಾಣುವುದಿಲ್ಲವೆ? ನಿಮ್ಮ ಹಾಗೆ 
ಬರುವವರ ಸಂಖ್ಯೆಗೆ ಮಿತಿಯಿಲ್ಲ. ನೀವು ಹೊರಟು ಹೋಗಿ. ನನಗೆ 
ನಿಮ್ಮ ಮಾತನ್ನು ಕೇಳುವ ಮನಸ್ಸಿ ಲ್ಲ” ಎಂದರು. ಒಂದೊ ಗಳಿಗೆ ನನಗೆ 
ಕೋಟ ಬಂದಿತು. ಆದರೆ ತತ್ತ ಕ್ಷಣ ನನಗೆ ಸಂಪಾದಕನ ಸಿತಿಯ 
ಅರಿವಾಯಿತು... ವಂಗವಾಸಿಯ ಪ್ರಸಿದ್ಧಿ ಯನ್ನು ನಾನು ಕೇಳಿದ್ದನು. 
ಪತ್ರಿಕಾ ಕಛೇರಿಗೆ ಜನ ಪ್ರವಾಹದಂತೆ ನುಗ್ಗು ತ್ತಿದ್ದುದನ್ನು ನಾನು ಪ್ರತ್ಯಕ್ಷ 
ನೋಡಿದ್ದೆನು. ಅವರೆಲ್ಲ ಸಂಪಾದಕನಿಗೆ ಗೊತ್ತಿದ್ದರೆ. ಆತನ ಪತ್ರಿಕಗೆ 
ಚರ್ಚಿಸಲು ವಿಷಯಗಳಿಲ್ಲದೆ ಇರಲಿಲ್ಲ. ದಕ್ಷಿಣ ಆಫಿ)ಕವೊ? ಅದರ. 
ವಿಷಯವನ್ನೇ ಆಗ ಯಾರೂ ಕೇಳಿರಲಿಲ್ಲ. 


ದುಃಖವನ್ನು ಅನುಭವಿಸುತ್ತಿರುವವನ ದೃಷ್ಟಿಯಲ್ಲಿ ತನ್ನ ಕಷ್ಟ 
ಎಷ್ಟೇ ಹೆಚ್ಚಾಗಿರಲಿ, ಪತ್ರಿಕೆಯ ಸ ನನ್ಪಾಢಕ್ಷೂಗಿ ಅವನಿ. ಎಲ್ಲರಂತೆಯೇ 
ಕಪ್ಪ ವುಳ್ಳ ತನ್ನಲ್ಲಿ ಬರುವ ಅನೇಕರ ಪೈಕಿ ಒಬ ಮಾತ್ರ. ಸಂಪಾದಕನು 
ಎಲ್ಲರನನ್ನಿ ನೋಡುವುದು ಹೇಗೆ ಸಾಧ್ಯ ? ಅಲ್ಲದೆ ದುಃಖಿತನು, ಸಂಪಾದ 
ಕರಿಗೆ ಜೀಶದಲ್ಲಿ ಬಹಳ ಶಕ್ತಿಯಿಡೆ ಎಂದು ಊಹಿಸಿಕೊಳು ತಾ ನೆ. ಆದರೆ. 
ಸಂಪಾದಕನಿಗೆ ಗೊತ್ತು, ತನ್ನ 'ಅಧಿಕಾರ ತನ್ನ ಕೆೌಿಕಡಿಯ ಅಜಿಗೆ 
ನಡೆಯುವುದಿಲ್ಲವೆಂದು. ಆದರೆ ನಾನು ನಿರುತಾ ಹಿಯಾಗಲಿಲ್ಲ. ನಾನು 
ಇತರ ಪತ್ರಿಕೆಗಳ ಸಂಪಾದಕರನ್ನು ನೋಡುತ್ತಲೇ ಇದ್ದೆನು. ಪದ್ದತಿಯಂತೆ 
ನಾನು ತಗೋ ಇಂಡಿಯನ್‌ ಪತ್ರಿ ಕೆಗಳ ಸಂಪಾದಕರನ್ನೂ ಹೋಗಿ 
ನೋಡಿದೆನು. ಸ್ಟೇಟ್‌ ಮೆನ್‌ ಮತ್ತು ಗ್‌ ಸೆಮನ್‌ ಪತ್ತಿ ್ರಿಕೆಗಳು ದಕ್ಷಿಣ 
ಆಫಿ)ಕಾ ಪ್ರಶ್ನೆಯ ಪಾ ಮುಖ್ಯಕೆಯನ್ನು ಮನಗಂಡವು.. ನಾನು ಅವರಿಗೆ 


ಆತ್ಮಕಥೆ ೨೮೭ 


ಳನ್ನು ವಿವೆರವಾಗಿ ತಿಳಿಸಿಸೆನು.' ಅವರು ಅವನನ್ನು ಪೂರ್ಣವಾಗಿ 
ಕ್‌ 


ಇಂಗಿ ಸಮನ" ಪೃತಿಕೆಯ ಸಂಸಾದಕ ಮಿ. ಸ್ಯಾಂಡರ್ಸ್‌ರು ನನನ್ನು 
[8 


[oN 
~ ಹ 
ತಮ್ಮವನನ್ನಾಗಿ ಭಾನಿಸಿಕೊಂಡೆರು. ಅವರು ತಮ್ಮ ಆಫೀಸನ್ನೂ ಪತ್ರಿಕೆ 
ಯನ್ನೂ ನನ್ನ ಸಾ _ಧೀನದಲ್ಲಿ ಬಿ ಬಿಟ್ಟರು. ದಕ್ಷಿಣ ಆಫ್ರಿಕಾದ ಪರಿಸ್ಥಿ ತಿಯನ್ನು 
ಷಿ ಇ 
ಶುರಿತು ಅವರು ಬರೆದಿದ್ದ ಸಂಪ ತ್‌್‌ ಲೇಖನದಲ್ಲಿ ಅದರ ಪೂ ನ್ನು 


ಅವರು ನನಗೆ ಮುಂಚೆ ಕಳುಹಿಸುತ್ತಿದ್ದ _ರು-- ನನಗೆ 'ಜೀಕಾನ ಕರತ 

ಯನ್ನು ಮಾಡುವ ಸ್ತ್ವಾ ತಂತ್ರ ವನ್ನೂ "ವರು ಕೊಟಿ ದೆರು: ವರಿಗೂ 
ನನಗೂ ತುಂಬ ಸೆ ೫ ಚಾ IRE ಲ್ಲ. ತಮ್ಮಿ ೦ದಾದೆ 
ಎಲ್ಲ ಸ ಸಹಾಯವನ್ನೂ ಮಾಡುವುದಾಗಿ ಅವರು ನನಗೆ ವಾಗ್ದಾನ ಮಾಡಿದರೆ. 
ಆ ಮಾಗ್ತಾ ನದಂತೆ “ಡಿದರು ಅವರಿಗೆ ತುಂಬ ಕಾಂ ಏರಲೆಯಾಗುವರರಿಗೆ 
ನನ್ನೊ! ಂನಿಗೆ ಅವರು ಪತ್ರ ವೈ ನೆಹಾರವನ್ನು ನಡೆಸುತ್ತಲೇ ಇದ್ದರು. 


ನನ್ನ್ನ ಜೀವನದಲ್ಲಿಲ್ಲ ಈ ರೀತಿಯಾದ ಅನೇಕ ಮಧುರ ಸ್ನೇಹಗಳ 
ಭಾಗ್ಯ ನನಗೆ ನಾನು ನಿರೀಕ್ಷಿಸಬಿಯೆ € ದೊರಕಿದೆ. ಸ್ಕಾಂಡಸ ರ್ಸ್‌ರು ಸನ್ನ ನ್ನ್ನ 
ಪ್ರೀತಿಸಿದುದು ನನ್ನ ಲ್ಲಿದ್ದ ಅತಿಶಯೋಶಕ್ತಿಯ ಅಭಾವ ಮತ್ತು ನನ್ನ "ಸತ್ಯ 
ಪರಾಯಣತೆ. ನನ್ನ 'ಐಸಯದೆಕಿ ಸಹಾನುಭೂತಿಯನ್ನು ತೀ ರಸುವುದಕೆ 
ಮುಂಜಿ ಅವರು ನನ್ನನ್ನು ಸೂಕ್ಷ್ಮವಾದ ಸ ಪರೀಕ್ಷೆಗೆ ಒ" 'ಪಡಿಸಿದರು. ದಕ್ಷಿಣ 
ಆಫ್ರಿಕಾದ ಬಿಳಿಯ ಜನರೆ ಪಕ್ಷವನ್ನು ಸಹ ನಿಸ್ಪ್ರಕ್ಷಸಾತ ದೃಷಿ ಸ್ಟ್ರಿಯಿಂದ 
ಅರಿಯಲು ಮತ್ತು ಅದನ್ನು ಅರ್ಥ ಮಾಡಿಕೊ: ಕಲು ಸ ಸಹೆ ನಾನು ky ಶ್ರಮ 
ವನ್ನೂ ಪ ನಟ್ಟಿರುವೆನೆಂಬುಡು ಅವರಿಗೆ ಮನದಟ್ಟಾ ಯಿತು. 


PN 


೯4 ಚರ್ಚಾ [ಚ ಷಾ my 


ಇತರರ ವಿಷಯದಲ್ಲಿ ನಾವ ನ್ಯಾಯವಾಗಿ ನಡಿದಕ್ಕೆ ನಮಗೂ ನ್ಯಾಯ 
ಬಹು ಬೇಗೆ ದೊರೆಯುವುದೆಂಬುದು ನನಗೆ ಅನುಭವದಿಂದ ತಿಳಿದ ವಿಷಯ. 
ಮಿ. ಸ್ಯಾಂಡರ್ಸ್‌ರು ನ ನನಗೆ ಕೊಟ್ಟಿ ಅನಿರೀಕ್ಷಿತ ಸ್ರೋಶ್ಸಾಹದಿಂದ 


ನಾನು “ಕೊನೆಗೂ ಕಲ್ಪತ್ತದಲ್ಲಿ ಸ. ಸಾರ್ವಜನಿಕ ಸಭಿಯನ್ನು 
ಸೇರಿಸುವುದರೆಲ್ಲಿ ಜಯಶಾಲಿಯಾಗಬಸುರೆಂದು * ಯೋಚಿಸತೊಡಗಿದೆನು, 


೨೮೮ ಗಾಂಧೀಗ ಂಥಮಾಲೆ 


ಆ ವೇಳೆಗೆ ನನಗೆ ಡರ್ಬಾನಿನಿಂದ “ಜನವರಿಯಲ್ಲಿ ಪಾರ್ಲಿಮೆಂಟು ಸೇರುತ್ತದೆ. 
ಬೇಗ ಹಿಂದಿರುಗಿ ಬನ್ನಿ » ಎಂದು ಒಂದು ಶಂತಿ ಬಂದಿತಾ, 


ಆದುದರೀದ ನಾನು ಪತ್ರಿಕೆಗಳಿಗೆ “ಈ ಕಾರಣಕ್ಕಾಗಿ ಇದ್ದೆ ಕ್ಲಿದ್ಧಂ 03 
ಕಲ್ಪ ತ್ರವನ್ನು ಬಿಡಬೇಕಾಗಿದೆ” ಎಂದು ಬರೆದು. ಕಳುಹಿಸಿ ತತ್‌ ಕಣ 
a ಹೊರಟನು. ಹೊರಡುವುದಕ್ಕೆ ಮುಂಚೆ ತವಾಗಿ ತಾನು 
ದಾದಾ ಅಬ್ದುಲ್ಲಾ ಕಂಪನಿಯ ಬೊಂಬಾಯಿ ಏಶೊಟರಿಗೆ, ದಕ್ಷಿಣ ಆಧ್ರಿಸಕೆ 
ಹೊರಡುವ ಮೊದಲನೆಯ ಹಡಗಿನಲ್ಲಿಯೇ ನನ್ನ ಪ್ರಯಾಣಕ್ಕೆ ಏರ್ಷಾಡು 
ಮಾಡಲು ತಂತಿಯನ್ನು ಕೊಟ್ಟಿ ನು. ದಾದಾ ಆಬ್ದುಲ್ಲಾ "ಆಗೆ ತಾನೇ 
ಕೋರ್‌ ಲ್ಯಾಂಡ್‌ ಎಂಟ ಹಡಗನ್ನು ಕೊಂಡುಕೊಂಡಿದ್ದ ರು. ಅವರು ನಾನೂ 
ನನ್ನ ಸಂಸಾರವೂ ಆ ಹೆಡಗಿನನ್ಲಿಯೇ ಹೋಗಬೇಕೆಂದೂ ಪ್ರಯಾಣದ 
ಖರ್ಚನ್ನು ಕೊಡಬೇಕಾದುದಿಲ್ಲನೆಂದೂ ಒತ್ತಾಯ ಮಾಡಿದರು. ನಾನು 
ಅವರ ಆಹ್ವಾನವನ್ನು ಕೃತಜ್ಞ ತೆಯಿಂದ ಅಂಗೀಕರಿಸಿದೆನು. ಡಿಸಂಬರ್‌ 
ತಿಂಗಳ ಆದಿಭಾಗದಲ್ಲಿ ನನ” ಹೆಂಡತಿ ಇಬ್ಬ ರು ಗಂಡು ಮಕ್ಕಳು, ವಿಧವೆಯಾದ 
ನಮ್ಮಕ್ಕನ ಒಬ್ಬನೇ ಮಗ ಇವರೊಡನೆ ಎರಡನೆಯ ಸಲ ದಕ್ಷಿಣ ಆನ್ರಿರಾಕ್ಕೆ 
ಪೆಡಗಿನಲ್ಲಿ ಹೊಿಟಿನು.. ನಾದೇರಿ ಎಂಬ ಹೆಸಂನ ಮತ್ತೊ ke ಹಡಗು ಸದ 
ಅದೇ ಕಾಲದಲ್ಲಿ ಡರ್ಬಾನಿಗೆ ಹೊರಟಿತು. ಆ ಕಂಪನಿಯ ಏಜೆಂಟರು ವಾದಾ 
ಅಬ್ದುಲ್ಲಾ ಕಂಸನಿಯವರೇ ಆಗಿದ್ದ ರು, ಈ ಎರಡು ಹಡಗುಗಳಲ್ಲಿದ್ದ ಒಟ್ಟು 
ಪ್ರಯಾಣಿಕರ ಸಂಖ್ಯೆ ಸುಮಾರು 800 ಇದ್ದಿ ರಬಹಾದಾ,. ಅದರ ಫೆ ಪೈಕಿ ಇಡೀ 
ಭಾಗ ಟಾ ಸ್ಸ್‌ ವಾಳಿಗೆ ಹೋಗುವನರಾಗಿದ್ದರು. 


ಳಿ 


ಬಿರುಗಾಳಿಯ ಚಿಹ್ನೆ 


ನನ್ನ ಹೆಂಡತಿ ಮಕ್ಕಳೊಂದಿಗೆ ನಾನು ಸಮುದ್ರ ಪ್ರಯಾಣ ಮಾಡಿ 
ಮದು ಅದೇ ಮೊದಲು. “ಮಧ್ಯಮ ತರಗತಿಯ ಹಿಂದೂಗಳಲ್ಲಿ ಬಾಲ್ಯ 
ನಿವಾಹ ಪದ್ಧ ತಿಯಿರುವುದೆರಿಂದ ಗಂಡನು ವಿದ್ಯಾವಂತನಾದರೂ ಹೆಂಡತಿ 
ಅನಕ್ಷರಸ್ಥ ಳಾಗಿರುತ್ತಾ ಳೆ. ಹೆಂಡತಿಗೂ ಗಂಡನಿಗೂ ಮಧ್ಯೆ ದೊಡ್ಡ 
ಅಂತರುವಿರುತ್ತದೆ. ಗಂಡನು ಹೆಂಡತಿಯ ಉಪಾಧ್ಯಾಯನೂ ಆಗಬೇಕಾಗು 
ತ್ತದೆ? ಎಂಬುದಾಗಿ ಈ ಆತ್ಮಕಥೆಯಲ್ಲಿ ನಾನು ಆಗಾಗ ಹೇಳಿದ್ದೇ ನೆ. 
ಆದುದರಿಂದ ನಾನು ಹೊಸ ಆವರಣಕ್ಕೆ ಅನುಗುಣವಾಗುವಂತೆ ನನ್ನ 
ಹೆಂಡತಿಯೂ ಮಕ್ಕಳೂ ಧರಿಸುವ ಉಡಿಗೆ ತೊಡಿಗೆಗಳು ಅವರ ಆಹಾರ 
ವ್ಯವಹಾರ ಇವನ್ನೆಲ್ಲ ಕುರಿತು ಯೋಚಿಸಬೇಕಾಗಿದ್ದಿತು. ಆಗಿನ ಕೆಲವು 
ನಿಷಯಗಳನ್ನು ಜ್ಞಾನಿಸಿಕೊಂಡರೆ ಈಗಲೂ ನನಗೆ ನಗು ಬರುತ್ತದೆ. 


ಪತಿಪರಾಯಣತಶೆಯೇ ತನ್ನ್ನ ಧರ್ಮದ ಪರಾಕಾಷ್ಠೆ, ಎಂದು ಹಿಂದೂ 
ಮಹಿಳೆಯರು ಎಣಿಸುತ್ತಾ ರೆ. ಹಿಂದೂ ಪತಿ, ಯಾವಾಗಲೂ ಹೆಂಡತಿಯ 
ಒಡೆಯ, ಅರಸ, ಆಕೆ ಯವಾಗ ಉಪಚರಿಸುವುದರಲ್ಲಿಯೇ ತೊಡಗಿರ 
ಬೇಕು ಎಂದು ಭಾವಿಸುತ್ತಾನೆ. 
ಯಾವ ಕಾಲವನ್ನು ಕುರಿತು ಈ ಕಥೆಯನ್ನು ಬರೆಯುತ್ತಿದ್ದೇನೋ 
ಅಗ ನಾವು ನಾಗರಿಕರಾಗಿ 'ಫಾಣಚೇಕಾದರೆ ಸಾಧ್ಯವಾದಷ್ಟು ಮಟ್ಟಿ; ಗ ನಮ್ಮ 
ಉಡುಪು ಆಚಾರಗಳಲ್ಲಿ ಐರೋಪ್ಯರಂತೆ ಇರಣೇಕೇಬ ನಂಬಿಕೆ ನನಗೆ ಇದ್ದಿತು. 
ಹೀಗೆ ಮಾಡುವು ದರಿಂದ ಮಾತ್ರ ನಮ್ಮ ಮಾತು ನಡೆಯುತ್ತದೆ, ನಮ್ಮ 
ಸೃಭಾವ ಬೆಳೆಯುತ್ತದೆ. ಪ್ರಭಾವವನ್ನು ಬೆಳೆಸಿಕೊಳ್ಳದೆ ಜೇಶಸೇನೆ ಸಾಧ್ಯ 
ನಲ್ಲ ಎಂದು ನಾನು ಯೋಚಿಸಿದ್ದೆ ನು. 
ಅದುದರಿಂದ ನನ್ನ್ನ ಹೆಂಡತಿ ಮಕ್ಕ ಳು ಧರಿಸಬೇಕಾದ ಉಡುಪಿನ 
ಪ್ರಕಾರವನ್ನು ನಾನೇ ನಿರ್ಣಯಿಸಿಜಿನು.  ಕಾಥೆಯನಾಡ ಬನಿಯರಿಂದು 


೨೯೨ ಗಾಂಧೀ ಗ್ರಂಥಮಾಲೆ 


ಅವರನ್ನು ತೋರಗೊಡಲು ನನಗೆ ಇಸ್ಟವಿರಲಿಲ್ಲ. ಆಗ ಭಾರತೀಯರಲ್ಲೆ ಲ್ಲ, 
ಪಾರೆಸಿಯವರು ಅತ್ಯಂತ ನಾಗರಿಕರೆಂದು ಎಣಿಸಣೃ ತ್ತಿದ್ದರು. ಪೂರ್ತಿ 
ಯಾಗಿ ಐರೋಪ್ಯರನ್ಲೆ€ ಉಡಿಗೆಯಲ್ಲಿ ಅನ:ಸರಿಸುವುದು ಸರಿನೋರಲಿಲ್ಲ. 
ಆದುದರಿಂದ ನಾವು ಪಾರಸಿಯವರೆ ಪೋಷಾಕನ್ನು ಅಂಗೀಕರಿಸಿದೆವು. ಅದರಂಕೆ 
ನನ್ನ ಹೆಂಡತಿ ಪಾರಸಿಯವರು ಉಡುವಂತೆ ಸೀರೆಯುಡುತ್ತಿಸ್ತ ಳು. ನನ್ನ 
ಮಕ್ಕಳು ಪಾರಸಿ ಅಂಗಿ ಷರಾಯಿ ಧರಿಸುತ್ತಿದ್ದರು. ಬೂಟ್ಸು ಕಾಲು 
ಚೇಲಗಳಂತೂ ಎಲ್ಲರಿಗೂ ಬೇಕೇ ಬೇಕು. ನನ್ನ ಹೆಂಡತಿ ಮಕ್ಕಳಿಗೆ ಇವೆಲ್ಲ 
ಅಭ್ಯಾ ಸವಾಗಬೇಕಾದಕೆ ಬಹಳ ದಿನ ಹಿಡಿಯಿತು. ಬೂಟ್ಸುಗಳು ಕಾಲ. 
ಗಳನ್ನು ಕಚ್ಚು ತಿದ್ದವು. ಕಾಲು ಚೀಲ ಬೆವತು ವಾಸನೆಯಾಗುತ್ತಿದ್ದಿತು 
ಅನೇಕ ವೇಳೆ” ಕಾಲು ಬೆರಳು ಊದಿ ಗಾಯವಾಗುತ್ತಿದ್ದಿತು. ಈ ಎಲ್ಲ 
ಆಕ್ಲೇಪಣೆಗಳಿಗೂ ನನ್ನ ಪ್ರತ್ಯುತ್ತರ ಸಿದ್ಧ ವಾಗಿದ್ದಿ ತು. ಆದರೆ ನನ್ನ 
ಪ್ರತ್ಯುತ್ತ ರದಿಂದೆಲ್ಲ ಅವರು ಸಮಾಧಾನ ಹೊಂದಿದುದು, ನನ್ನ ಅಧಿಕಾರ 
ಬಲದಿಂದ ಎಂದು `ನನಗೆ ಕೋರುತ್ತದೆ. ಉಡುಪಿನ ಮಾದರಿಯನ್ನು ಅವರು 
ಬದಲಾಯಿಸಿಕೊಳ್ಳಲು ಒಪ್ಪಿದುದು ಬೇರೆ ದಾರಿ ಇಲ್ಲದುದರಿಂದ. ಅಜೀ 
ಮನೋಭಾವದಿಂದ, ಆದರೆ ಇನ್ನೂ ಹೆಚ್ಚು ೮ ಸಮ್ಮತಿಯಿಂದ ಅವರು 
ಊಟಕ್ಕೆ ಚಾಕುಗಳನ್ನು ಪೋರ್ಕ್‌ಗಳನ್ನು (ಐರೋಪ್ಯರು ಊಟಕ್ಕೆ ಉಪ 
ಯೋಗಿಸುವ ಮುಳ್ಳು ಚಮಚ) ಉಪಯೋಗಿಸ ಕೊಡಗಿದರು. ನವ 


ನಾಗರೀಕತೆಯ ಹುಚ್ಚು ನನ್ನ ನ್ನು ಬಿಟ್ಟ ಸಸ ಕಾಡಲ್ಲೇ, ಅವರು ಚಾಕುವನ್ನೂ 


ಪೋರ್ಕನ್ನೂ ಬಿಟ್ಟು ಬಿಟ್ಟರು. ಬಹಳ AR ಈ ಹೊಸ ಪದೆ ತಿಯನ್ನು 
ಅನುಸಂಸಿದೆ ಮೇಲೆ" ಮತ್ತಿ ಹಳೆಯ ಪ ಪದ್ಧತಿಗೆ ಹಿಂದಿರುಗುವುದು ಅವರಿಗೆ 
ಅಸ್ಟೇ ಕಸ್ಟವಾಗಿದ್ದಿರಬೇಕು. ಆದರೆ ಈಗ ನನಗೆ ಗೊತ್ತಾಗುತ್ತದೆ. ಈ 
ಸುಧಾರಣೆಯ ಆಡಂಬರವನ್ನೂ ಭ್ರಮೆಯನ್ನೂ ಒಟ್ಟುದರಿಂದ ಆ ಭಾರವ 
ಫ್ಲಿಳಿಸಿ ನಾವು ಹಗುರವಾಗಿ ಬಾಳುತ್ತಿದ್ದೇವೆ. 


ಅದೇ ಹಡಗಿನಲ್ಲಿ ನಮ್ಮ ಕೆಲವರು. ಪರಿಚಿತಕೂ ಬಂಧುಗಳೂ 


ಪ್ರಯಾಣ ಮಾಡುತ್ತಿದ್ದರು. ಹಡಗು ನನ್ನೆ ಕಕ್ಷಿಗಾರರ ಮಿತ್ರರಿಗೆ ಸೇರಿದುದು. 
ಳದುಡರಿಂದ ನಾಕು ಎಲ್ಲಿ ಬೇಕಾದರೆ : ಅಲ್ಲಿ ಒಡಾಡುತ್ತಿ ದ ನು, ಆ ನನ್ನ 


ಆತ್ಮಕಥೆ ೨೯೩. 


ಬಂಧುಗಳನ್ನೂ ಮಿತ್ರರನ್ನೂ ಇತರ ಡೆಕ್‌ ಪ್ರಯಾಣಿಕರನ್ನೂ ನಾನು 
ಆಗಾಗ್ಗೆ ಸಂಧಿಸುತ್ತಿದ್ದೆ ನು. 


ಹಡಗು ಮಾರ್ಗದಲ್ಲಿ ರೇವಿನಲ್ಲಿಯೂ ₹ಲ್ಲ3 ನೇರವಾಗಿ ನೆಟಾಲಿಗೆ 
ಹೋಗುತ್ತಿದ್ದುದರಿಂದ್ಕ ನಮ್ಮ ಪ ಪ್ರಯಾಣಕ್ಕೆ ಹದಿನೆಂಟು ದಿನಗಳು ಮಾತ್ರ 
ಹಿಡಿಯುವುದಾಗಿದ್ದಿತು. ನಾವು ಆಫ್ರಿಕಾದಲ್ಲಿ ಇಳಿದ ಕೂಡಲೇ, ನಮ್ಮ ನು 
ಎದುರುಗೊಳ ¥ ವ “ಎಿರುಗಾಳಿಯ ಮುನೆ ಚ್ಚ್ರರಿಕೆಯೋ ಎಂಬಂತೆ ಕ 
ನೆಟಾಲನ್ನು ತಲಪುವ್ರದು ಇನ್ನೂ ನಾಲ್ಕು ಓನೆಗಳಿರುವಾಗ ಸಮುದ್ರದಲ್ಲಿ 
Rees ಬಿರುಗಾಳಿ ಎದ್ದಿತು. ಬಃ ಕ್ಲಿಣಾರ್ಧ ಗೋಳದಲ್ಲಿ Ree 
ತಿಂಗಳು ಸೆಕೆ ಮತ್ತು ಮಳೆ ಬೀಳುವ ಕಾಲ. ಆದುದರಿಂದ ದಕ್ಷಿಣ ಸ ಸಮುದ್ರ 
ದಲ್ಲಿ ಸಣ್ಣ ಮತ್ತು ದೊಡ್ಡೆ ಬಿರುಗಾಳಿ ಏಳುವುದೂ ಸಾ  ಭಾವಿಕ. ಆದರೆ 
ನಮ್ಮನ ಸುತ್ತಿದ ಚಂಡಮಾರುತ ಬಹ] ಬರುಸಾಗಿದ್ದು ಹೆಚ್ಚು ದಿನ 
Rens: ಪ್ರಯಾಣಿಕರೆಲ್ಲ ಗಾಬರಿಯಾದರು. 


ಆ ದೃಶ್ಯ, ಗಂಭೀರೆವಾಗಿದ್ದಿತು. ದುಃಖದ ಎದುರಿನಲ್ಲಿ ಎಲ್ಲರೂ 
ಒಂದಾದರು. ಹಿಂದೂ ಮುಸಲ್ಮಾನ, ನೆ ಖೆ ಪಾರೆಸಿ ಎಲ್ಲರೂ ತಮ್ಮ 
ತಮ್ಮ ದ್ದ ವ್ಯತ್ಯಾಸಗಳ ನಲ್ಲ ಮರೆತು ಒಬ್ಬಾಗಿ ಸೇರಿ “ಏಕಮೇವ, 

ದ್ವಿತೀಯ? ನಾದ "ವರನ್ನು ಪ್ರಾರ್ಥಿಸ ತೊಡಗಿದರು. ಅನೇಕರು ಹರಕೆ 
ಗಳು ಹೊತ್ತರು. ಹಡಗಿನ ಕಪ್ತಾನನೂ ಸಹ ಪ್ರಯಾಣಿಕರ ಜಕೆ 

ಪ್ರಾರ್ಥನೆಗೆ ಸೇರದು. “ಈ ಬಿರುಗಾಳಿಯಲ್ಲಿ ಅಪಾಯವಿಲ್ಲನಿ ಇಲ್ಲ. ಆದರೆ 
ನಾನು ಇದಕ್ಕಿಂತ ಬಿರುಸಾಗಿದ್ದೆ ಅನೇಕ ಭಂಡೆಮಾರುತಗಳನ್ನು ನೋಡಿ 

ದ್ಹೀನೆ. ಆದರೆ ಸುಭದ್ರ ಗ ಗಲಿ ಮುಟ್ಟಾಗಿರುವ ಹಡಗು, ಎಂತಹ 
ಬಿರುಗಾಳಿಯನ್ನೂ ತಿಗೆ ಮುಬಲ್ಲದ: » ನ ಧೈರ್ಯ ಹೇಳಿದನು. ಆದರೆ 
ಪ್ರಯಾಣಿಕರು ಆದರಿಂದ ಸಮಾಧಾನಗೊಳ್ಳ ಕ ಪ್ರತಿ ಗಳಿಗೆಯಲ್ಲಿಯೂ 
ಆಗುತ್ತಿದ್ದ ಸದ್ದನ್ನೂ ಆಫಾತವನ್ನೂ ಕೇಳಿದರೆ ಹಡಗು ಒಡಿಯುವುದೋ, 
ಕೂತು ಬೀಳುವುಜೋ ಎಂದು ಭಯವ್ರುಂಖಾಗುತ್ತಿದ್ದಿತು. ಹಡಗು ಒಂದೇ 
ಸಮನೆ ಓಲಾರುತ್ತಿದ್ದಿತು. ಯಾವ ಗಳಿಗೆಯಲ್ಲಿ ಬೇಕಾದರೂ ತಲೆಕೆಳಕಾಗ 
ಬಹುದು ಎಂದು ತೋರುತ್ತಿದ್ದಿತು. ಇಂತಹ ಪರಿಸ್ಮಿ ತಿಯಲ್ಲಿ ಡೆಕ್‌ನ ಮೇಲೆ. 


le 


೯೪ ಗಾಂಧೀ ಗ್ರಂಥಮಾಲೆ 


ನಿಲ್ಲುವುದು ಅಸಾಧ್ಯ ವಾಗಿದ್ದಿತು. ಹೆ ಬಾಯಿಯಿಂದಲೂ “ದೇವರ 
ಇಚ್ಛೆ ಇದ್ದಂತೆ ಆಗಲಿ” ಎಂಬ ಮಾತು ಒಂದೇ ಹ ಹೊರಡುತ್ತಿದ್ದಿತು. ಇಪ್ಪತ್ತು 
ನಾಲ್ಕು ಗಂಟೆಗಳ ಕಾಲ ಬಿರುಗಾಳಿ ಹೀಗೆ ಇದ್ದಿ ತಿಂದು. ನನಗೆ ಜಾ ಪಕ. 
ಕೊನೆಗೆ ಆಕಾಶ ಲಾಯಿತು ಸೂರ್ಮ್ಯನಾರಾಯಣನ ದರ್ಶನವಾ 
ಯಿತು. ಕಪ್ತಾನನು “ಬಿರುಗಾಳಿ ನಿ೨ತು” ಎಂದು ಹೇಳಿದನು. 
ಪ್ರಯಾಣಿಕರ ಮುಖದಲ್ಲಿ ಸಂತೋಷ ಕೋರಿತು. ಅಪಾಯವು ಮರೆ 
ಯಾಯಿತು. ಜತೆಯಲ್ಲಿಯೇ ಅವರು ಮಾಡುತ್ತಿದ್ದ ದೇವರ ಧ್ಯಾನವೂ 
ಮರೆಯಾಯಿತು. ತಿನ್ನು ವುದ, ಕುಡಿಯುವುದು, ಹಾಡುವುದು, ವಿಲಾಸ 
ಇನು ಮೊದಲಿನಂತೆಯೇ ಪಾ )ರಂಭನಾದುವು. ಸಾವಿನ ಭಯ ತಪ್ಪಿ ತು. 
ಶ್ರ ದ್ಧ ಭಕ್ತಿಯಿಂದ ಪ್ರಾರ್ಥ 3 ಮಾಡುವ ಕ್ಷಣಿಕವಾದ ಮನೋಭಾವವನ್ನು 
ಕಾಡ ಆಕ್ರಮಿಸಿತು. ಪದ್ಧತಿಯ ಎಂತ ಅನಂತರವೂ ನಮಾಜ್‌, ಪ್ರಾರ್ಥನೆ 
ಇವು ನಡೆಯುತ್ತಿದ್ದವು. ಆದರೆ ಅವುಗಳಲ್ಲಿ ಆ ಚಂಡಮಾರುತದ ಭಯಂಕರ 
ಸಂದರ್ಭದ ಗಾಂಭೀರ್ಯ ಇರಲಿಲ್ಲ. 


ಆದರೆ ಈ ಚಂಡಮಾರುತದಿಂದ ಸ್ರಯಾಣಿಕರಿಗೂ ನನಗೂ ಇದ್ದ 
ಬಾಂಧವ್ಯ ಹೆಚ್ಚು ನಿಕಟಿವಾಯಿತು. "ನನಗೆ ಸಮುದ್ರದಲ್ಲಿ ಏಳುವ 
ಆರಂಬ ಭಯವಿರಲಿಲ್ಲ. ಅಂತಹುದರ ಅನುಭವ ನನಗೆ ಹಿಂಜಿಯೂ 
ಇದ್ದಿ ತು. ನನಗೆ ಹಡಗಿನ ಪ ಯಾಣ ಒಗ್ಗಿ ದ್ರಿ ತು. ನನಗೆ ವಾಂತಿ ಮುಂತಾದ 
ವಿಕಾರಗಳು ಆಗುತ್ತಿ ಲಿಲ್ಲ. ಆದುದರಿಂದೆ. ನಾನು ನಿರ್ಭಯದಿಂದ ಪ್ರಯಾಣಿ 
ಕರನ್ನು ಹೋಗಿ ನೋಡುತ್ತಾ ಕಪಾ ನನು ಹೇಳಿದ ಸುದಿ ಯನ್ನು ತ 
ಗಂಟಿಗುಟಿಗೂ ತಿಳಿಸುತ್ತಾ. ಅವಂಗೆ ಸಮಾಧಾನವನ್ನು” ತಂದುಕೊಡಲು 
ಸಾಧ್ಯವಾಯಿತು. ಹೀಗೆ ಹಡಗಿನಲ್ಲಿ ನನಗೆ ದೊರೆತ ಸ್ಥ ನ್ನೇಹೆಬಾಂಧವ್ಯ ದಿಂದ 
ತಾತ ನನಗೆ ಬಹಳ ಸಹಾಯವಾಯಿತು. 


ಹಡಗು ಡಿಸೆಂಬರ್‌ ೧೮ ಅಥವಾ ೧೯ ರದು ಡರ್ಬಾನ" ಕೇವನ್ನು 
ತಲಪಿತು. ನಾಬೀರಿ ಹಡಗೂ ಸಹ ಅದೇ ದಿನ ಅಲ್ಲಿಗೆ ಸೇರಿತು. 


ಆದರೆ ನಿಜವಾ ಚಂಡಮಾರುಕ್ಯ ಮುಂಜಿ ಎಳುವುಬಾಗಿದ್ದಿ ತು. 


k [FR ನ 
ry Bh SL OU ಶಿತ್ಟೆ 


ls 
ಇ 
hy 4 


ಆತ್ಮಕಥೆ 
3 


ಚಂಡಮಾರುತ 


ರೆಡು ಹಡುಗುಗಳೂ ಡರ್ಬಾನ್‌ ರೇವನ್ನು ಹೆಚ್ಚು ಕಡಿಮೆ ೧೮-೧೯ 
ನೆಯ ತಾರೀಖು ಸೇರಿದುವೆಂದು ಹೇಳಿದ್ದೇನೆ. ಪೂರ್ಣವಾದೆ ವೈದ್ಯಕೀಯ 
ಸರೀಕ್ಷೆಗೆ ಒಳಪಡಿಸಿದ್ದಲ್ಲದೆ ಯಾವ ಪ್ರಯಾಣಿಕನಿಗೊ ಹಡಗಿನಿಂದ ಇಳಿಯಲ್ಲು 
ಅನುಮತಿ ಕೊಡುವುದಿಲ್ಲ. ಪ್ರಯಾಣಿಕರಲ್ಲಿ ಅಂಟುಜಾಡ್ಯನಿರುವವರು 
ಯಾರಾದರೂ ಇದ್ದರೆ, ಹಡಗನ್ನು ಕ್ವಾರಂಟೈನ್‌ (ಕೆಲನು ದಿನ ಸಮುದ 
ದಲ್ಲಿಯೇ)ನಲ್ಲಿ ನೀಸುತ್ತಾರೆ. ನಾನು ಬೊಂಬಾಯಿಯಿಂದ ಹೊರಟಾಗ ಅಲ್ಲಿ 
ಪ್ಲೇಗು ಇದ್ದುದರಿಂದೆ ನಾವು ಸ ಲ್ರದಿನ ಕ್ವಾ ರೆಂಬಿ ೈನಿನಲ್ಲಿ ಸಸ 
ದೆಂದು ನಾವು ಶಂಕಿಸಿದ್ದೆವು. ದ್ಯ ಪರೀಕ್ಷೆಯಾಗುತುದಕ್ಕೆ ಮುಂಚಿತವಾಗಿ 
ಎಲ್ಲ ಹಡಗುಗಳ ಮೇಲೆಯೂ ಒಂದು ಹಳದಿಯ ಬಾವುಟವನ್ನು ಏಿರಸಿರತ್ತಾರೆ. 
ವೈದ್ಯರು ಎಲ್ಲರನ್ನೂ ಪರೀಕ್ಷಿಸಿ ಪ್ರೆಯಾಣಿಕರೆಲ್ಲ ಆರೋಗ್ಯವಾಗಿರುವರೆಂದು 
ಅಪ್ಪಣೆ ಕೊಟ್ಟ ಮೇಲೆಯೇ ಆ ಬಾವುಟವನ್ನು ಕೆಳಕ್ಕೆ ಇಳಿಸುವುದು. 
ಪ್ರಯಾಣಿಕರ ಮಿತ್ರರಿಗೂ ಬುಧುಗಳಿಗೂ ಬಾವುಟ ಕೆಳಕ್ಕೆ ಇಳಿದ ಮೇಲೆ, 
ಹೆಡಗಿಗೆ ಬರಲು ಅನುಮತಿ ದೊರೆಯುವುದು. 

ಹೀಗೆ, ವೈದ್ಯ ರು ನಮ್ಮ ನ್ನು ಪರೀಕ್ಷಿಸಲು ಬಂದಾಗ ನಮ್ಮ ಹಡಗಿನ 
ಮೇಲೆ ಹಳದಿಯ ಬಾವುಟ ಟು ದ್ದಿ ತು. ಅವರು ಐದು ದಿನ ಕ್ವಾರಂ ' 
ಟೈನಿನಲ್ಲಿ ನಾವು ಇರಬೇಕೆಂದು ಅಪ ಣೆ ಮಾಡಿದರು. ಏಕೆಂದರೆ ಅವರ 
ಅಭಿಪ್ರಾಯದೆಂತೆ, ಪ್ಲೆ ಗು ಕ್ರಿ ಜು ಪೂರ್ಣವಾಗಿ ಬೆಳೆಯಲು, ಹೆಚ್ಮೆಂದಕೆ 
ಇಸ್ಟ ತ್ರ ಮೂರು ದಿನ `ಸೀಕಾಗುತ್ತಿ ದ್ರಿ ತು. ಆದುದರಿಂದ ನಾವು ಬೊಂಬಾಯಿ 
Pie ಹೊರೆಟು ಇಪ್ಪತ್ತ ತ್ರಮೂರನೆಯ £ನದವರೆಗೆ ನಮ್ಮ ಹಡಗು ಕ್ವಾರಂ 
ಟ್ರೈನಿನಲ್ಲಿ ಇರಬೇಕೆಂದು ಅಸ್ಪಣೆಯಾಯಿತು. ಹೀಗೆ ಕಾ ಟೈನ್‌ ಅಸ್ಪಣೆ 
iA ಪ 5 ಯಾಣಿಕರ ಆದೋಗ್ಯ ಕ್ಕಿಂತ ಇತರ ಬೇಕಿ ಕಾರಣಗಳೂ 
ಇದ್ದವು. 
ಡರ್ಬಾನಿನ ಬಿಳಿಯೆವರು, ನನ್ಮು ನ್ನು ಬಲಾತ್ಕಾರದಿಂದ ಹಿಂದಕ್ಕೆ 
ಕೆಳುಹಿಸಜೀಕೆಂದು ಚಳುವಳಿ du ದ್ದರು.  ಕ್ಯಾರೆಂಟೈನಿನಲ್ಲ 


ಆ yp 


೨೯೬ ಗಾಂಧೀ ಗ್ರಂಥಮಾಲೆ 


ಹಡೆಗನ್ನು ಇಡಲು ಅದೂ ಒಂದು ಕಾರಣವಾಗಿದ್ದಿ ತು. ದಾದಾ ಅಬ್ದುಲ್ಲಾ 
ಕಂಪನಿಯವರು ದರ್ಬನ್‌ ಪಟ ಇದಲ್ಲಿ ನಿತ್ಯ ಇ ಚಳುವಳಿಯ ಸಂಬಂಧ 
ವಾಗಿ ಏನು ನಡೆಯುತ್ತಿದೆ ಎಂಬುದನ್ನು ನನಗೆ ತಿಳಿಸುತ್ತಿದ್ದರು. ಬಿಳಿಯವರು 
ಪ್ರತಿದಿನವೂ ಭಾರಿ ಸಭೆಗಳನ್ನು ನಡೆಸುತ್ತಿದ್ದರು. ಅವರು ದಾದಾ ಅಬ್ದುಲ್ಲಾ 
ಕಂಪನಿಗೆ ನಾನಾ ವಿಧವಾದ ಬೆದರಿಕೆಗಳನ್ನು ಹಾಕುತ್ತಿದ್ದರು. ಕೆಲವು ವೇಳೆ 
ಆಸೆ ತೋರಿಸುತ್ತಿ ದ್ದ ರೆ. ಮಾದಾ ಅಬ್ದುಲ್ಲಾ ಕಂಪ ನಿಯೆವತು ಎರೆಡು 
ಹಡಗುಗಳನ ನ್ಪೂ "ಭಾರತಕ್ಕೆ ಹಿಂದಿರುಗಿಸುವುದಾದಕ್ಕ ಅದರಿಂದ ಸಂಭವಿಸುವ 
ನಷ್ಟ ವನ್ನೆಲ್ಲ ತಾವು ಕಟ್ಟಿ ಕೊಡುವ ದಾಗಿಯೂ ಹೇಳಿದರು. ಆದರೆ ದಾದಾ 
ಅಬ್ದುಲ್ಲಾ ಕಂಪನಿ ಬೆದಾಕೆಗೆ ಮಣಿಯುವವರಾಗಿರೆಲಿ ಸ). ಆಗೆ ಸೇಠ್‌ ಅಬ್ದುಲ 
ಕರೀಂ ಹಾಜೀ ಆದಂ ರವರು ಕಂಸನಿಯ ಪ ಪಾಲುಗಾರರಾಗಿದ್ದರು. ಅವರೇ 
ಏನಾದರೊ ಸರಿಯೆ ಹಡಗನ್ನು ಬಂನರಿಗೆ ತಂದು ಪ್ರಯಾಣಿಕರನ್ನು ಇಳಿಸಲೇ 


ಬೇಕೆಂದು ದ ೈಢ ಸಂಕಲ ನಪ ವರಾಗಿದ್ದ ರು. ಹರಿಸಿ ಯನ್ನು ಕುರಿತು ಅವರು : 


ನನಗೆ ನಿತ್ಯ ನಿವರವಾಗಿದ ಸತ್ರ py ನ್ಟ ಕಣಹಿಸುತ್ತಿ ದ್ದರು. ನಮ್ಮ ಸುದ್ದೆವ 
ದಿಂದ, ಬೊಗತ ಮ ಸಸಿನ ನಾಜರ್‌, ನನ್ನ ನ್ನು ಸಂಧಿಸಲು ಆಗ 
ಡರ್ಬಾಸಿಗೆ ಬಂದಿದ್ದರು. ಅವ ನಿರ್ಭೀತರೂ ಮತ್ತು ಚತುರರೂ ಆಗಿ 
ಭಾರತೀಯರಿಗೆ ಮಾರ್ಗದರ್ಶನ ಮಾಡುತ್ತಿ ದ್ದರು. ಅವರ ವಕೀಲರಾದ 
ಮಿ. ಲಾಟನರೂ ಸಹ ಅವರಂತೆಯೇ ಧೀರರು. ಅವರು ಬಿಳಿಯರ ನತತೆ 
ಯನ್ನು ಖಂಡಿಸಿದುದಲ್ಲದೆ, ಭಾರತೀಯರಿಗೆ, ಅವರಿಂದೆ ಹಣ ತೆಗೆದುಕೊಂಡು 
ಕೆಲಸ ಮಾಡುವ ವಕೀಲರಂತಲ್ಲಡೆ, ನಿಜವಾದ ಮಿತ್ರರಂತೆಯೂ ಸಂಜೆ 
ಕೊಟ್ಟಿ ರು. 


ಹೀಗೆ ಡರ್ಬಾನ್‌, ಅಸಮಾನವಾದೆ ದ್ವಂದ ಎಯದ್ಳದಕ್ಷೆ ಕ್ಷೇತ್ರೆವಾಗಿದ್ದಿ ತ 
ಒಂದು ಕಡಿ ಅಲ್ಪಸಂಖ್ಯೆಯ ಕೆಲವು ಬಡ ಭಾರತಿಯರು ಮತ್ತು ಒಬ್ಬಿ ಬ್ಬ ರು 
ಇಂಗ್ಲಿಷ್‌ ಮಿತ್ರ | Wee ಎದುರಾಗಿ ವಿದ್ಯಾವಂತರೂ ಧನಿಕ ಆದೆ 
ಆಯುಧ ಸಜ್ಜಿ 3 ಬಿಳಿಯರ ದೊಡ್ಡ ಜನ ಸಮೂಹ. ಜತೆಗೆ ಬಿಳಿಯವರಿಗೆ 
ಸರೆಕಾರದ ಬಲವೂ ಇದ್ದಿತು. ನೆಟಾಲ್‌ ಸರಕಾರ ಅವರಿಗೆ ಬಹಿರಂಗವಾಗಿಯೆ 
ಸಹಾಯ ಮಾಡುತಿ ಶಿದ್ದಿತು. ನೆಟಾಲ್‌ ಸಚಿವ ಸಂಪುಟದ ಅತ್ಯಂತ ಪ್ರಭಾವ 


ಆತ್ಮಕಥೆ ತೀ 


| ಶಾಲಿ ವ್ಯ ಕಿ ಯಾದ -ಮಿ. ಹ್ಯಾರಿ ಎನ್ಕೊಂಬರು ಬಹಿರಂಗವಾಗಿಯೇ ಬಿಳಿಯರೆ 
ಗೊ ಲ್ಲಿ 'ಭಾಗವಹಿಸುತ್ತಿ ದ್ದೆ ರು. 


ಆದುದಂಂದೆ ಕ್ಲಾರೆಂಟಿನ್‌ ಉದ್ದಿ (ಶೆ ಆರೋಗ್ಯ ರಕ್ಷಣೆ ಮಾತ್ರನಾಗಿರ 
_ ಬಿಲ್ಲ ಹೆಗಾದರೊ ಮಾಡಿ ಭಾರತೀಯರನ್ನೊ ಅಥವಾ a ಏಜೆಂಟ್‌ 
4 ಕಂಪನಿಯವರನ್ನೋ ಬೆದರಿಸಿ, ಭಾರತೀಯರನ್ನು ಬಲಾತ್ಕಾ ರವಾಗಿ ಹಿಂದಕ್ಕೆ 
ಅಟ್ಟು ವುದೇ ಅದರ ಉದ್ದೆ ೇಶವಾಗಿದ್ದಿ ತ ತು. ಏಜೆಂಟರನ್ನು ಗಳೆ ಬೆದರಿಸಿ 
ಯಾಗಿದ್ದ ತು. ಈಗ ನಮ್ಮ: ್ರ್ಪ (ಪ ಯಾಣಿಕರನೂ ) ಜಿದೆಂಸತೊಡಗಿದರು. 
“ನೀವು ಖಂದಿರುಗದಿದ್ದೆ ಕೆ ನಿಮ ನ್ನು ಸಮುದ ಕ್ಸ ತಳ್ಳಿ ಬಿಡುಕ್ತೀವೆ. ಆದಕಿ : 
ಹಿಂದಿರುಗಲು ಒಪ್ಪು ಪುದಾದಕೆ ನೀವು ಹಡಗಿಗೆ ಕೆಟ್ಟಿರುವ ಪ್ರಯಾಣದ 
ಹಣವೂ ನಿಮಗೆ ದೊರೆಯಬಹುದು? ನಾನು ಪ್ರಯಾಣಿಕರನ್ನು ಪದೇ ಹದಿ 
' ಸಂಧಿಸುತ್ತಾ ಅವರಿಗೆ ಧೈರ್ಯವನ್ನು ಹೇಳುತ್ತಲೆ ಇದ್ದೆನು. : ಹಾಗೆಯೇ ನಾನು 
ಎಸ್‌, ಎಸ್‌. .ನಾದೇರಿ ಹಡಗಿನಲ್ಲಿದ್ದ ಪ್ರಯಾಣಿಕರಿಗೂ ಥ್ರರ್ಯದ 
ಸಂದೇಶವನ್ನು ಕಳುಹಿಸುತ್ತಿ ದನು. ಎಲ್ಲರೂ ಶಾಂತರಾಗಿದ್ದರು.. ಧೈರ್ಯ 
ತಾಳಿದೆರು. 


ಪ್ರಯಾಣಿಕರೆ ನ್ಯಾ ನಾವು ಹಡಗಿನಲ್ಲಿ ಬಗೆಬಗೆಯ ' 
ಆಟಗಳನ್ನು ಏರ್ಪಡಿಸುತ್ತಿದ್ದೆವು. ;ಸ್‌ಮೆಸ್‌ ಹಬ್ಬದ ದಿನ ಕಪ್ಪಾ ನನು 
ಸೆಲೂನ್‌ (ಮೇಲಿನ ದರ್ಜಿ) ಪ ಸ ಚಾತಕ ಭೋಜನಕ್ಕೆ ಆಹಾ ಎನಿಸಿದ್ದ ನು 
. ಅವರ ಪೈಕಿ ನಾನೂ ನನ್ನ ES “ಮುಖ್ಯ ni ವು, ಊಟದ 
ತರುವಾಯ ಭಾಷಣಗಳು ವಾಡಿಕೆಯಂತೆ ಅಗಜೇಕಲ್ಲವೆ 9 ನಾನೆ ಪಾಶ್ಚಾತ್ಯ 
ನಾಗರಿಕತೆಯನ್ನು ಕುರಿತು ಭಾಷಣ ಮಾಡಿದೆನು. ಗಂಭೀರೆವಾದ ಭಾಷಣ 
| ವನು ಮಾಡುವುದಕ್ಕೆ ಅದು ಕಾಲವಲ್ಲ ಎಂಬುದು ನನಗೆ ಗೊತ್ತಿದ್ದಿತು ಆದರೆ 
F ನಾತಿ. ಬೇಕೆ ತೆರನಾದ ಭಾಷಣ "ೂಡಬಲ್ಲವನಾಗಿರಲಿಲ್ಲ. ನಾನೂ ಈ: 
4 ಸಂತೋಷ ಸಮಾರಂಭದಲ್ಲಿ ಭಾಗವಹಿಸಿದ್ದೆ ನು. ಆದರೆ ನನ್ನ ಮನಸ್ಸೆಲ್ಲವೂ ' 
ನ್‌ ನಲ್ಲಿ ನಡೆಯುತ್ತಿದ್ದ ಹೋರಾಟದಲ್ಲಿಯೇ ಇನಿ Pe 
ರ ಕಾಳಿಯ ಮುಖ್ಯ ಸೆಂ ನಾನೇ ಅಗತ ನನ್ನ ನಾ 


Hel ತ 


೨೯೮ ಗಾಂಧೀ ಗ್ರಂಥಮಾಲೆ 


(೧) ನಾನು ಭಾರತದಲ್ಲಿದ್ದಾಗ ನೆಟಾಲಿನ ಬಿಳಿಯರನ್ನು ಕುರಿತು 
ಅನುಚಿತ ನಿಂದೆಯನ್ನು ಮಾಡಿದೆನೆಂದು. 


(೨) ನೆಟಾಲಿನಲ್ಲಿ ಭಾರತೀಯರನ್ನು ತುಂಬುವುದು ನನ್ನ ಉದ್ದೇಶ. 
ಇದಕಾ ಗಿಯೇ ನಾನು ವಿಶೇಷವಾಗಿ ಎರೆಡು ಹಡಗಿನ ತುಂಬ ಪ 5 ಯಾಣಿಕರನ್ನು 
ಕರೆತಂದಿದ್ದ ನೆಂದು. 


ನನ್ನ ಜವಾಬ್ದಾರಿ ನನಗೆ ಗೊತ್ತಿ ದ್ದಿ ತು. ನನಗಾಗಿ ದಾದಾ ಅಬ್ದುಲ್ಲಾ 
ಕಂಪನಿಯವರು ಬಹಳ” ಕಷ್ಟಕ್ಕೆ ಗುರಿಯಾಗಿದ್ದರೆ ರು. ಪ್ರಯಾಣಿಕರ ಪಾಣ 
ಗಳು ಅಪಾಯದಲ್ಲಿನೆ, ನನ್ನ ಸ್‌ ಮಕ. ಳನ್ನು `ನಾನು ಕರೆದುಕೊಂಡು 
ಬಂದು ಅವರನ್ನೂ ಕಷ್ಟ ಕೈ ಇಲುಕಿಸಿದೆ ಹ ನನಗೆ ಗೊತ್ತಿ ದ್ದಿತು. 

ಆದರೆ ನಾನು ಪೂರ್ಣವಾಗಿ ನಿರಪ ರಾಧಿಯಾಗಿದ್ದೆ ನು. ಯಾರನ್ನೂ 
ನೆಟಾಲಿಗೆ ಹೋಗಬೇಕೆಂದು ನಾನು ಪ್ರೇರಿಸಿರಲಿಲ್ಲ. "ನಾದೇರಿ' ಹಡಗಿ 
ನಲ್ಲಿದ್ದ ಪ್ರಯಾಣಿಕರ ಪರಿಚಯವೂ ಸಪ ನನಗಿರಲಿಲ್ಲ. "ಪುರ್‌ ಲಂಡ್‌? 
ಹಡಗಿನಲ್ಲಿ ನನ್ನ ಇಬ್ಬರು ಮೂನರು ನೆಂಟರ ಹೊರತು, ಆ ಹಡಗುಗೆಳಲ್ಲಿದ್ದ 
ನೂರಾರು ಪ್ರಯಾಣಿಕರ ಪೈಕಿ ಒಬ್ಬರ ಹೆಸರಾಗಲೀ ವಿಳಾಸ ವಾಗಲೀ ನನಗೆ 
" ತಿಳಿದಿರಲಿಲ್ಲ ಮತು, ನೆಬೊಲ್‌ ಬಿಳಿಯರ ವರ್ತನೆಯನ್ನು ಕುರಿತು, ನಾನು 
ಹಿಂದೆಯೇ ನೆಟಾರೆನಲ್ಲಿ ಹೇಳದಿದ್ದ ಒಂದು ಮಾತನ್ನೂ ಭಾರತದಲ್ಲಿ ಹೇಳಿರ 
ಲಿಲ್ಲ ನಾನು ಹೇಳಿದುದಕ್ಕೆಲ್ಲ ಆಧಾರವಾಗಿ "ನನ್ನ ಲ ಬೇಕಾದಷ್ಟು 
ಪ್ರಮಾಣವಿತ್ತು 9 

ಆದುದರಿಂದ  ನೆಟಾಲಿನ ಬಿಳಿಯರು ಯಾವ ನಾಗರಿಕಕೆಯ 
ಫಲವಾಗಿದ್ದರೋ, ಯಾವ ನಾಗರಿಕತೆಯ ಪ್ರತಿನಿಧಿಗಳಾಗಿ ಅದಕ್ಕೆ 
ಬೆಂಬಲ ಕೊಡುತ್ತಿದ್ದಕ್ಕೋ, ಅದನ್ನು ಕುರಿತು ನನಗೆ ದುಃಖವಾಯಿತು. 
ಈ ನಾಗರಿಕತೆಯ ವಿಷಯ ನನ್ನ “ಮನಸಿ ನಲ್ಲಿ ಉದ ಕ್ಕೂ ಇದ್ದಿ ತು. 
ಆದುದರಿಂದ ಆ ಸಣ್ಣ ಸಭೆಯಲ್ಲಿ. ಮಾಡಿದೆ. ಭಾಷಣದಲ್ಲಿ ನನ್ನ ವಿಜಾರ 
ಗಳನ್ನು ನಾನು ಮಂಡಿಸಿನೆನು. ಕಪ್ತಾನನೂ ಇತರ ಮಿತ ರೂ ನಾನು 
ಯಾನ ಮನೋಭಾವದಿಂದ ಆ ಭಾಷಣವನ್ನು ಮಾಡಿದ್ದೆನೋ ಅದೇ 
ಭಾವದಿಂದ ಅದನ್ನು ಶಾಂತರಾಗಿ ಕೇಳಿದರು. ನನ್ನ ಮಾತುಗಳು ಅವರ 


ಬಾ 


ಆತ್ಮಕಥೆ ರ್ರೀ 


ಭವಿಷ್ಯ ಜೀವನದ ಮೇಲೆ ಯಾವ ಸ ಣಾಮವನ್ನುಂಟುಮಾಡಿತೋ ನಾನು 
ಹೇಳಲಾರೆನು. ಅನಂತರ ಹಡಗಿನ ಕಪ್ತಾನ ಮತ್ತು ಇತರ ಅಧಿಕಾರಿಗಳೊಂದಿಗೆ 
ನಾನು ಪಾಶ್ಚಾತ್ಯ ನಾಗರಿಕತೆಯನ್ನು. ಕುರಿತು "ದೀರ್ಫ್ಥವಾದ ಚರ್ಚೆಯನ್ನು 
ನಡೆಸಿದೆನು. ನನ್ನ ಭಾಷಣದಲ್ಲಿ ನಾನು “ಪಾಶ್ಚಾ ಶ್ಯ ನಾಗರಿಕತೆ ಪೌರ್ವಾತ" 
ನಾಗರಿಕತೆಯಿಂದ ಭಿನ್ನ ವಾಗಿದೆ. ಅದು ಮ (ಪಶುಬಲ) ಪ ಧಾನ 
ವಾದುದು ತ್ನು. ನಾಗರಿಕತೆ ಅಹಿಂಸಾಪ ಪ್ರಧಾಪಾಭಂನು pe ಹೇಳಿ 
ದನು. ನನಗೆ ಅನೇಕರು ಪ್ರಶ್ಲೆ ಗಳನ್ನು ಹಾಕಿದರು. ಪ್ರಶ್ನಿ ಸಿದವರ ಪೈಕಿ 
ಒಬ್ಬಾತ, ಕಪ್ತಾನನೇ ಎಂದು ನೆನಪು. ಆತ ನನ್ನ ತತ್ತ್ವಕ್ಕೆ ನನ್ನನ್ನೇ 
ಬಂಧಿಸಿ ಹೀಗೆ ಹೇಳಿದನು: 

“ಬಿಳಿಯರು, ಹೆದರಿಸುತಿ ತಿರುವಂತೆಯೇ ನಿಮಗೆ ಹಾನಿಯುಂಟು 
ಮಾಡಿದರೆ ನಿಮ್ಮ ಅಹಿಂಸಾ ತತ್ರ ಎವನ ನ್ನು ಹೇಗೆ ಉಳಿಸಿಕೊಳ್ಳು ವಿರಿ?» 

ಅದಕ್ಕೆ A ಹೀಗೆ ಪ್ರತ್ಕು ತ್ರ ರಂತಿ ತನು: “ಅವರನ್ನು ಕ್ಷಮಿಸಲು, 
ಅವರ ಮೇಲೆ ಕಾನೂನಿಗನುಸಾರವಾಗಿ ಮೊಕದ್ದ ಮೆ ಕಬ ದೇವರು 
ನನಗೆ ಧ್ರ ರ್ಯವನ್ನೂ ಸದ್ದು ದ್ಧಿಯನ್ನೂ ಕೊಡುವನೆಂದು ಆಶಿಸುತ್ತೇನೆ. 
ಅವರಲ್ಲಿ ನಗೆ ಕೋನಸಿನಿಲ್ಲ. ಅವರ ಅಜ್ಞಾ ನ ಮತ್ತು ಸಂಕುಚಿತ ಬುದ್ಧಿ ಗಾಗಿ 
ಮಾತ್ರ ನಾನು ದುಃಖಿಸುತ್ತೀನೆ. ತಾವು ಇಮಾಡುತಿ ತ್ತಿರುವುದು ನ್ಯಾಯನೆಂದು 
ಅವರ ಶುದ ಭಾವನೆ ಎಂದು ನನಗೆ ಗೊತ್ತು. ಆಮುದರಿಂದ ಅವರ ಮೇಲೆ 
ಕೋಪಿಸಿಕೊಳ್ಳ ಲು ನನಗೆ ಕಾರಣವಿಲ್ಲ.? 

ಪ್ರ ತ್ಲ ಜವೆ ನಕ್ಕ ರು. ಪ್ರಾಯಶಃ ನನ್ನ ಮಾತಿನಲ್ಲಿ ಅವರಿಗೆ 
ನಂಬಿಕೆ ಬರೆಲಿಲ್ಲ. 

ಗೆ ದಿನಗಳು ನಿಧಾನವಾಗಿ ಸಾಗಿದುವು. ಕ್ವಾರಂಟೈನ್‌ ಯಾವಾಗ 
ಮುಗಿ ಯುವುದೆಂಬುದು ಇನ್ನೂ ಖಚಿತವಾಗಿರಲಿಲ್ಲ. ಕಾ ಎರಂಟೈನ್‌ ಅಧಿಕಾರಿ 
ಯನು ಸ್ರಶ್ಲಿಸಲಾಗಿ ವಿಷಯ. ತನ್ನ್ನ ಕೈಬಿಟ್ಟು ಹೋಯಿತೆಂದೂ ಸರಕಾರ 
ದಿಂದ "ಅಸ್ಪ ಇ ಬಂದ ' ಕೂಡಲೇ ನಮ್ಮನ್ನು ಹಡಗಿನಿಂದ ಇಳಿಯಗೊಡು 
ವು ಜೀಯಾ ಅವನು ತಿಳಿಸಿದನು. 

ಕೊನೆಗೆ ಪ್ರಯಾಣಿಕರಿಗೂ ನನಗೂ ಕಡೆಯ ಎಚ್ಚರಿಕೆ ಕೊಡಲ್ಪಟ್ಟಿತು, 
“ನಿನ್ನ ಪ್ರಾಣ ಕೆಯ ಬೇಕಾದರೆ ನಮ್ಮ ಆಶೇಶದಂತೆ ನಡೆಯಿರಿ” 


೩೦೦ ಗಾಂಧೀ ಗ್ರಂಥಮಾಲೆ 


ಎಂದು ತಿಳಿಸಿದರು. ಇನೂ ಮತ್ತು ಪ್ರಯಾಣಿಕರೂ ನೆಟಾಲ್‌ ಬಂದರಿನಲ್ಲಿ 
ಇಳಿಯಲು ನಮಗೆ ಹಕ್ಕು ಎಜಿಯದಾ ಎಸೆ ಹೇ ಕಷ್ಟ ,ವಾಗಲೀ ನೆಬಾಲನ್ನು 
ಪ್ರವೇಶಿಸ ಸುವುದು ನಮ್ಮ ದ್ದ ೃಢನಿಶ್ವ ಯವೆಂದೂ ಉತ್ತ ರವಿತೆ ವ್ರ "| 

ಇಸ ds ದಿನಗಳ ಕೊನೆಯಲ್ಲಿ ote ಪ್ರವೇಶಿಸಲು | 
ಹಡಗುಗಳಿಗೆ ಅಪ್ಪಣೆ ದೊರಕಿತ್ತು; ಪ್ರಯಾಣಿಕರು ಇಳಿಯುವುದಕ್ಕೂ 
ಅನುಮತಿ ಸಿಕ್ಕಿತು. 


ತ್ಕ 
ಪರೀಕ್ಷೆ 


ಹೀಗೆ ಹಡಗುಗಳು ಬಂದರಿಗೆ ಬಂದವು. ಪ್ರಯಾಣೆಕರು ಇಳಿಯ 
ತೊಡಗಿದರು. -ಆದಕೆ ಮಿ. ಎಸ್ಕೊ ಬರು ಕಪಾ ನನಿಗೆ” ಹೀಗೆ ಹೇಳಿ ಕಳುಹಿಸಿ 
ದ್ದರು: “ಬಿಳಿಯವರು ಬಹಳ ಕೊಚ್ಚಿ ಗೆದಿ ರುವುದರಿಂದ ಮಿ. ಗಾಂಧೀಯವರ 
ಜೀವಕ್ಕೆ ಅಪಾಯವಿದೆ. ಗಾಂಧೀಯನರೂ ಅವರ 'ಸಂಸಾರದವರೂ ಸಂಜೆಯೆ 
ಮಬ್ಬಿ ಸ ಹಡಗಿನಿಂದ: ಇಳಿದು ಬರಲಿ. ಪೋಲಿಸ್‌ ಸೂಪರಿಂಟಿಂಡೆಂಟ್‌ 
ಟೀಟಿ ಅವರು ಮನೆ ಸೇವಸುವತನಕ ಕಾವಲಿರುತ್ತಾ ರೆ ತಪಾ 2>್ಲಾನನು Ry 
ವಿಷಯವನ್ನು ನನಗೆ ತಿಳಿಸಿದನು; ಸಾನು ಹಾಗೆಯೀ ಇಹಿಯಲು ಪಿ ದೆರು. 
ಆದರೆ ಇದಾದ ಅರ್ಥ ಗಂಟಿಯೊಳಗೆ ಮಿ. ಲಾಟನರು: ಬಂದು ತಪಾ ತನನ್ನು 
ಕಂಡು ಹೀಗೆ ಹೇಳಿದರು: “ಮಿ. ಗಾಂಧೀಯವರಿಗೆ ಆಕ್ಷೇಪಣೆಯ್ಲದಿದ್ದಕೆ 
ಅವರನ್ನು ನನ್ನ ಜತೆ ಕರೆದುಕೊಂಡು ಹೊ!ಗಜೆ ೆಂದಿದೆ ನೆ. ಏಜೆಂಟ್‌ 
ಕಂಪನಿಯ ವಕೇಲನಾಗಿ ನಿಮಗೆ ಹೇಳುತೆ ತ್ತೇನೆ. ಮಿ. ಎಸ್ಟೋ ಅಬ್‌ ಹೇಳಿದಂತೆ: 
ನೀವು ಕೇಳಜೀಕಾದುದಿಲ್ಲ.? ಅನಂತರ ಅವರು ನನ್ನ ಲ್ಲಿ ಬಂದು ಈ ಅಭಿಪ್ರಾಯ 
ಬರುವಂತೆ ಹೇಳಿದರು : “ನಿಮಗೆ ಹೆದರಿಕೆಯಿಲ್ಲದಿದ್ದ ಕೆ ಹೀಗೆ ಮಾಡೋಣ. 
ಶ್ರೀಮತಿ ಗಾಂಧೀ ಮತ್ತು ಮಕ್ಕಳು ರುಸು ನು ಂಜೀಯವೆರೆ ಮನೆಗೆ ಗಾಡಿಯೆಲ್ಲಿ' 
ಹೋಗಲಿ, ನಾನು ವಂದಿಸಿದ ನಜೆಡೆಕೊಂಡು ಹೋಗೋಣ. ನೀ 
ರಾತ್ರಿಯ ಹೊತ್ತು ಕಳ್ಳನಂತೆ ಊರನ್ನು. ಪ್ರವೇಶಿಸುವುದು ಸಸ) 


ಲ Pd 


ಆತ್ಮಕಥೆ , ೩೦೧ 


ಯಿಲ್ಲ. ನಿಮಗೆ ಯಾರಾದರೂ ಅಪಾಯವುಂಟುಮಾಡುವರೆಂದು' ನನಗೆ 
ತೋರುವುದಿಲ್ಲ. ಈಗ ಎಲ್ಲ ಶಾಂತವಾಗಿದೆ. ಬಿಳಿಯವರೆಲ್ಲ ಅಲ್ಲಿ ಇಲ್ಲಿ 
ಹೋಗಿದ್ದಾರೆ. ಹೇಗೂ ನೀವು ರಹೆಸ್ಕದಲ್ಲಿ ನಗರವನ್ನು ಪ್ರವೇಶಿಸುವುದು 
ಎ ನನಗೆ ಮನದಟ್ಟಾ ಗಿದೆ. ನಾನು ಅವರ ಮಾತನ್ನು 

ದನು. ನನ್ನ ಹೆಂಡತಿಯೂ ಮಕ್ಕಳೂ ರುಸ್ಮುಂಜೀಯವರ ಮನೆಗೆ 
ನ್‌ ಸುಖವಾಗಿ ಹೋಗಿ ತಲಪಿದರು. ಕಪ್ತಾನನ ಅಪ್ಪಣೆ ಪಡೆದು 
ನಾನು ಮಿ. ಲಾಟಿನ್‌ರವರೊಡನೆ ಹಡಗಿನಿಂದ ಇಳಿದೆನು. ಮಿ. ರುಸ್ತುಂಜೀ 
ಯವರ ಮನೆ ಬಂದರಿನಿಂದ ಎರಡು ಮೈಲಿ ದೂರದಲ್ಲಿದ್ದಿತು 

ನಾವು ಇಳಿದಕೂಡಲೇ ಕೆಲವು ಹುಡುಗರು ನನ್ನನ್ನು ಗುರುತಿಸಿ 
“ಸಾಂಧೀ, ಗಾಂಧೀ” ಎಂದು ಕೂಗಿದರು. ಇನ್ನೂ ಐದು ಆರು ಜನ ಅಲ್ಲಿಗೆ 
ಓಡಿಬಂದು ತಾವೂ ಕೂಗಿದರು. ಮಿ. ಲಾಟನ್‌ರಿಗೆ ಗುಂಪು ದೊಡ್ಡದಾಗ 
ಬಹುದೆಂಬ ಭಯವಾಯಿತು. ಅವರು ಒಂದು ರಿಕ್‌ ಹಾವನ್ನು ಕೂಗಿದರು. 
ರಿಕ್‌ ಷಾ ಹತ್ತುವುದು ನನಗೆ ಎಂದಿಗೂ ಇಷ್ಟವಾಗಿರಲಿಲ್ಲ. ಇದೇ ನನ್ನ 
ಪಿನೆನಲನಿಹು" ಅನುಭವವಾಗಿದ್ದಿ ತು. ಅದಕೆ” ಆ ಹುಡುಗರು ನನ ನ್ನ 
ಹತ್ತುವುದಕ್ಕೇ ಬಿಡಲಿಲ್ಲ. ಅವರು ರಿಕ್‌ಷಾ ಹುಡುಗನನ್ನು ಭಯಂಕರವಾಗಿ 
ಹೆದರಿಸಿಬಿಚ್ಚಿರೆ. ಅನನು ಆ ಸ್ನ ಸಳ ಬಿಟ್ಟು ಓಡಿಬಿಟ್ಟಿನು. ನಾವು ಮುಂದೃ 
ವರಿದಂತೆ ಗುಂಪು ಅಗಾಧವಾಗಿ ಬೆಳೆಯಿತು. ನಮಗೆ ಮುಂದೆ ಹೆಜ್ಜೆ ಇಡಲು 
ಅವಕಾಶವಾಗಲಿಲ್ಲ. ಅವರು ಮೊದಲು ಮಿ. ಲಾಟನ್‌ರನ್ನು “ಓಡಿದ್ದು, 
ನನ್ನಿ ಅದ ಬೇರೆ ಮಾಡಿದೆರು. ಅನಂತರ ನನ್ನ ನು ಕಲ್ಲುಗಳಿಂದಲೂ ಇಟ್ಟಿಗೆಗ 
ಳಿಂದಲೂ ಕೊಳೆತ ಮೊಟ್ಟೆ ಗಳಿಂದಲೂ “ಹೊಡೆದರು. ಒಬ್ಬ ನನ್ನ 
ರುಮಾಲನ್ನು ಕಿತ್ತುಕೊಂಡ. ಉಳಿದವರು ನನ್ನನ್ನು ಹೊಡೆಯುವುದಕ್ಕೂ 
ಬಡಿಯುವುದಕ್ಕೂ ಪ್ರಾರಂಭಿಸಿದರು. ನಾನು ತಲೆತಿರುಗಿ ಎಚ್ಚರ ತಪ್ಪಿ » 
ಉಸಿರು ತೆಗೆದುಕೊಳ್ಳಲು ಒಂದು ಮನೆಯ ಕಟಕಟಿಯನ್ನು ಹಿಡಿದು ನಿಂತು 
ಕೊಂಡೆನು. ಆದರೆ ಅದು ಸಾಧ್ಯವಾಗಲಿಲ್ಲ. ಅವರು ಇನ್ನೂ ನನ್ನನ್ನು 
ಹೊಡೆಯುತ್ತಾ ಬಡಿಯುತ್ತಾ ಜಲಂ ಬಂದರು. ಪೋಲೀರ್ಸ ಸೂಸೆರಿಂ 


 ಔಂಡೆಂಟರ ಸಸಿ (ಆಕೆಗೆ ನನ್ನ ನಂಚಯನಿದ್ದಿತು) ಆ ದಾರಿಯಲ್ಲಿ ಹೋಗು" 
 ಕ್ರಿದ್ದಳು.. ಆ ವೀರ ಮಹಿಳೆ ನನ್ನ ಸಮೀಪಕ್ಕೆ ಬಂದು, ಬಿಸಿಲಿಲ್ಲದಿದ್ದರೂ 


ke SS ಇ ಸ 


೩೦೨ ಗಾಂಧೀ ಗ್ರಂಥಮಾಲೆ 


ನ್ದ ಸಣ್ಣ ಛತ್ರಿಯನ್ನು ಬಿಚ್ಚಿ ಹಿಡಿದು ನನಗೂ ಆ ಗುಂಪಿಗೂ ನಡುವೆ 
೦ತುಕೊಂಡಳು. ಇದರಿಂದ ಗುಂಪಿನ ಕೋಪ ಸ ಸ್ವಲ್ಪ ಹತೋಲಖಿಗೆ ಬಂದಿತು. 


ಏಕೆಂದರೆ ಶಿ ಮತಿ ಅಲೆಗ್ಸಾ ೦ಡರಿಗೆ ಏಟು ಬೀಳದಂತೆ ನನ್ನ ನ್ನ್ನ ಹೊಡೆಯಲು 
ಸಾಧ್ಯವಿರಲಿಲ್ಲ 


ಈ ಮಧ್ಯೆ ಈ ವಿಷಯಗಳನ್ನ ಲ್ಸ ನೋಡಿದ್ದ ಒಬ್ಬ ಭಾರತೀಯ ಯುವಕ 
ಪೋಲೀಸ್‌ ಸೇಸ್ನಗೆ ಸೋ? ಸುದ್ದಿ ಕೊಟಿ ಸಮು, ಪೋಲೀಸ್‌ 
ಸೂಪರಿಂಟೆಂಡೆಂಟರು ಒಂದು ಪೋಲೀಸ್‌ ದಳವನ್ನು ಜೆ ನನ್ನನ್ನು 
ಅವರು ಸುತ್ತು ಗಟ್ಟಿ ನಾನು ಹೋಗಬೇಕಾಗಿದ್ದ ಸ್ಥಳಕ್ಕೆ ಸುರಕ್ಷಿತವಾಗಿ 
ಮುಟ್ಟಿ ಸುವಂತೆ ಆತ್ರ ಮಾಡಿದರು. ಅವರು ಬಂದುದು al: ಆಗಿತ್ತು. 
RF ಸ್ಟೇಷನ್‌ ಕ ದಾರಿಯಲ್ಲಿಯೇ ಇದ್ದಿತು. ನಾವು ಅಲ್ಲಿಗೆ 
ಹೋದಾಗ ಪೋಲೀಸ್‌ ಸೂಪರಿಂಟೆಂಡೆಂಟರು : "ಇಲ್ಲ ರಕ್ಷಣೆ ಪಡೆಯಿರಿ” 
ಎಂದು ಹೇಳಿದರು. ಸ ಅವರ ಆ ಸೂಚನೆಯನ್ನು ಕ್ರ ತಜ್ಞ ತೆಯಿಂದ 
ನಿರಾಕರಿಸಿದೆನು. ತಮ್ಮ ತಪ್ಪು ಅವರಿಗೆ ತಿಳಿದೆ ಕೂಡಲೇ ಅವರು 'ಕಾಂತರಾಗಿ 
ಸುಮ್ಮನಾಗುತ್ತಾ ರೆ. ಅವರ ನ್ಯಾಯ ಬುದ್ಧಿ ಯಲ್ಲಿ ನನಗೆ ವಿಶಾ ಸವಿನೆ ಎಂದು 
ಹೇಳಿದೆನು. ಪೋಲೀಸಿನವರ ಕಾವಲಿನ ನಾನು ಮತ್ತಾವ ತೊಂದರೆಗೂ 
ಒಳಗಾಗಸ ರುಸ್ತುಂಜೀಯವರ ಮನೆಯನ್ನು ತಲಪಿದೆನು. ನನ್ನ ಮೈ ಯೆಲ್ಲ 
ತರೆದು ಹೋಗಿದ್ದು ಮೂರು ಗಾಯಗಳುಗಿದ್ದ ರೂ ಒಂದು ಕಜೆ ಮಾತ್ರ 
ಸ್ವಲ್ಪ ರಕ್ತ ಬರುತ್ತಿತ್ತು. ಅಲ್ಲೇ ಇದ್ದ ಹಡಗಿನ ಡಾಕ್ಟರ್‌ ಜು. 
ಚೋರವರು ಅತ್ಯು ಚತ ಮ ಚಿಕಿತ್ಸೆ ಕುಶೂ, )ಸೆಗಳನ್ನು ಎ 


ಮನೆಯೊಳಗೆ ಶಾಂತವಾಗಿದ್ದರೂ ಬಿಳಿಯವರು ಮನೆಯ ಸುತ್ತ 
ಮುತ್ತಿದ್ದರು. ರಾತ್ರಿಯಾಗುತ್ತಿ ದ್ವಿ ತು. ದೊಂಬಿಕಾರರು “ನಮಗೆ ಗಾಂದೀ 
ಯನ್ನು 'ಒಪ್ರಿ ಸಿ” ಎಂದು ಕಿರುಚಿ ಕೂಗುತ್ತಿ ದ್ದ ರು, ಸರಿಸ್ಥಿ ತಿಯ ನ್ನ್ನ ಅರಿತಿದ್ದೆ 
ಪೋಲೀಸ್‌ ಸೂಪರಿಂಟೆಂಜಿಂಟರು ತತ್‌ಣ ಅಲ್ಲಿಗೆ ಬಂದರು. ಅವರು 
ಭಯವನ್ನು ತೋರಿಸಸಿ ಒಳ್ಳೆಯ ಮಾತುಗಳಿಂದಲೇ ಗುಂಪನ್ನು 
ಹಕೋಟಿಗೆ. ತರಲು ಪ್ರಯತ್ನಿ? ಸುತ್ತಿ ದ್ದರು. ಆದಕೆ ಅವರಿಗೂ ಚಿಂತೆ 
ಪೂರ್ತಿಯಾಗಿ ಇಲ್ಲದಿರಲಿಲ್ಲ. ಅವರು. ನನಗೆ ಹೀಗೆ ಹೇಳಿಕಳುಹಿಸಿದರು : 


2 ಬಂತೆ ಸಜ ಗು ಹೂ ಸಹಜತೆ ಟು 6 .ೌಯ Sy 


ಆತ್ಮ ಕಥೆ ೩೦೩ 


“ನಿಮ್ಮ ತ್ರೆರೆ ಮನೆಯನ್ನೂ ಆಸ್ತಿಯನ್ನೂ ಕಟ್ಟ ಮತ್ತು 
ನಿಮ್ಮ ಹೆಂಡತ ಮಕ್ಕಳ ಪಾ ಣವನ್ನು ಉಳಿಸಬೇಕಾದರೆ ನ ಪು ನಾನು ಹೇಳು 
ಮತೆ ವೇಷ ಧರಿಸಿಕೊಂಡು ಮನೆಯಿಂನೆ ಹೊರ ಸಯ 

ಹೀಗೆ ಒಂದೇ ದಿನ ಪರಸ್ಪರ ವಿರುದ ವಾದ. ಎರಡು ರೀತಿಗಳಲ್ಲಿ 
ನಡೆದುಕೊಳ್ಳ ಬೇಕಾಯಿತು. ಪ್ರಾಣಾಪಾಯ ಬರಿಯ ಕಲ್ಪನೆ ಮಾತ್ರ 
ಎಂದು ತೋರಿದಾಗ ಮಿ. ಲಾಟಿನ್ನರು, “ಧೈರ್ಯವಾಗಿ ಹೊರಗೆ ಕೂ 
ಎಂದು ಸಲಹೆ ಮಾಡಿದರು. ನಾನು ಆ ಸಲಹೆಯನ್ನು ಅಂಗೀಕರಿಸಿದೆನು. 
ಅಪಾಯ ನಿಜವೆಂದು ಆದಾಗ ಮತ್ತೊಬ್ಬ ಮಿತ್ರರು ಅದಕ್ಕೆ ವಿರುದ್ಧವಾದ 
ಸಲಹೆಯನ್ನು ಕೊಟ್ಟ ರು. ನಾನು ಅದನ್ನೂ ಅಂಗೀಕರಿಸಿದೆನು. ನನ್ನ 
ಜೀವಕ್ಕೆ ಅಸಾಯ ಓದಿದ್ದು ದರಿಂದೆ ನಾನು ಹಾಗೆ ಮಾಡಿದೆ ಎನ್ನಲೇ 
ಭಾ ನನ್ನ ಮಿತ್ರರ ಜೀವವನ್ನೂ “ಆಸಿ ಸ್ಲಿಯನ್ನೂ ಉಳಿಸುವುದಕ್ಕಾಗಿ 
ಹಾಗೆ ಮಾಡಿದೆ ಎನ್ನಲೆ ? ಅಥವಾ ನನ್ನ ಹೆಂಡತಿ "ಮಕ್ಕಳ ಪ್ರಾಣವನ್ನು 
ರಕ್ಷಿಸಲು ಹಾಗೆ ಮಾಡಿಜಿ ಎನ್ನ ಲೆ? ಯಾರು ಹೇಳಬಲ್ಲರು? ಆದರೆ ಒಂದು 
ವಿಷಯವನ್ನು ಮಾತ್ರ ಸ್ಪಷ್ಟ ವಾಗಿ ಹೇಳಬಹುದು. ಮೊದಲು ನಾನು 
ಥೈ ರ್ಯವಾಗಿ ಗುಂಪನ್ನು Bas ಸರಿ. ಅನಂತರ ವೇಷ ಮೆರೆಸಿ 
ಕೊಡು ಮನೆಯಿಂದ ತವ ುಸಿಕೊಂಡು ಹೋದುದೂ ಸರಿ. 

ನಡೆದುಹೋದ ಸಂಗತಿಗಳು ಸರಿಯೇ ತಪ್ಪೇ ಎಂದು ಈಗೆ ಅವುಗಳ 
ನಿರ್ಣಯಕ್ಕೆ ಕೂಡುವುದು ವ್ಯರ್ಥ. ಅವುಗಳ ಅರ್ಥವನ್ನು ತಿಳಿದುಕೊಂಡು 
ಸಾಧ್ಯವಾದೆರೆ ಭವಿಷ್ಯತ್ತಿ ಕ ಅವುಗಳಿಂದ ಪಾಠ ಕಲಿತುಕೊಳ ಬೇಕು. ಒಬ್ಬ 
ವ್ಯಕಿ, ಒಂದು ವಿಶಿಷ್ಟ ಪರಿಸ್ಥಿ ತಿಯಲ್ಲಿ ಹೇಗೆ ನಡೆದುಕೊಳ್ಳು ತ್ತಾನೆ ಎಂದಿ 


ಕಡಾ 
ಹೇಳುವುದು ಕಷ್ಟ. 'ಮನುನೈನನ್ನು ಬಾಹ ಆಚರಣೆಗಳಿಂದಲೇ ಆಳೆಯು 


ವುದು, ಅವನ” ಯೋಗ್ಯತೆ ಕುರಿತು ಹ್‌ ಉಹೆ ಮಾತ್ರವಾಗುಕ್ತಡೆ. 
ಏಕೆಂದರೆ ಆ ಊಹೆಗೆ ಸರಿಯಾದ ಆಧಾರಗಳಿರುವುದಿಲ್ಲ. 

ಅದು ಹೇಗಾದರೂ ಇರಲಿ. ತಪ್ಪಿ ಸಿಕೊಂಡು ಹೋಗುವ ಸಿದ್ಧತೆ 
ಯಲ್ಲಿ ನಾನು ನನ್ನ ಗಾಯಗಳನ್ನು ಮೆಕಿಕಿನು. ಸೂಸರಿಂಟಿಂಡೆಂಟು 


ಸೂಚಿಸಿದಂತೆ ನಾನು ಭಾರತೀಯ ಪೋಲಿಸಿನವನ ಸಮವನಕ್ತ್ರವನ್ನು ಧರಿಸಿ 


ತಲೆಯ ಮೇಲೆ ಟೋಪಿಗೆ ಬದಲಾಗಿ ಹಿತ್ತಾಳೆಯ ತಟ್ಟೆಯನ್ನು ಮದರಾಸಿನ 


೩೦೪ ಗಾಂಧೀ ಗ್ರೆಂಥಮಾಲೆ 


ವನಂತೆ ಮುಂಡಾಸಿಸಿಂದೆ ಬಿಗಿಸಿದೆನು. ವಸ್ತ್ರದಲ್ಲಿ ಸುತ್ತಿ ಇಟ್ಟು ್ಟಕೊಂಡೆನು. 
ಇಬ್ಬರು ಪೋಲೀಸ್‌" ಗೂಢಚಾರರು ನನ್ನ ವ ಇದ್ದ ರು. ಒಬ ನು ಭಾರ 
ತೀಯ ವರ್ತೆಕನಂತೆ ವೇಷಹಾಕಿಕ್ಕೊಂಡು ಮುಖಕ್ಕೆ. ಬಣ್ಣ ಬಳೆದುಕೊಂಡಿ 
ದ ನು. ಮಕ್ತೊಬ ನು ಯಾವ ವೇಷ ಹಾಕಿದ್ದನೋ ಈಗ. ನೆನಪಿಲ್ಲ. ನಾವು 
ಒಂಡು ಓಣಿಯನ್ನು * ದಾಟಿ ಮಗ್ಗಲು ಅಂಗಡಿಯನ್ನು ಸೇರಿದೆವು. ಉಗಾ ಣಿ 
ದಲ್ಲಿ ತುಂಬಿದ್ದ ಗೋಣಿಯ ಚೀಲಗಳ ಮರೆಯಲ್ಲಿ ಆ ದೊಂಬಿಕಾರರ ಮಧ್ಯೆ 
ತೊರಿಕೊಂಡು, ನನಗಾಗಿ ರಸ್ತೆಯ ಕೊನೆಯಲ್ಲಿ ಸಿದ್ಧವಾಗಿ ನಿಂತಿದ್ದ ಗಾಡಿ 
ಯನ್ನು ತಲಪಿದೆವು... ಅನಂತರ ಗಾಡಿಯಲ್ಲಿ ಕುಳಿತು, ಅಲೆಗ್ಸಾಂಡರರು 
ನನಗೆ ಮೊದಲೇ ರಕ್ಷಣೆ ಕೊಡುತೆ ತ್ಶೇನೆಂದು ಹೇಳಿದ್ದ ಪೋಲೀಸ್‌ ಸೆ ಸ್ಟೇಷನ್‌ಗೆ 
ಹೋದೆವು. ನಾನು ಅಲೆಗಾ ಂಡರ್‌ರನ್ನೂ, ಪೋಲೀಸ ಸ್‌ ಡಡ ಅಧಿಕಾರಿ 
ಗಳನ್ನೂ ಅವರ ಸಹಾಯಕ್ಕಾ! ಗಿ ನಂದಿಸಿದಿತು. 


ಈ ರೀತಿ ನಾನು ತಪ್ಪಿಸಿಕೊಂಡು. ಹೋಗುತ್ತಿದ್ದಾಗೆ ಮಿ. ಆಲೆಕ್ಸಾಂಡ 

ರರು ಹೀಗೆ ಹಾಡಿ ಗುಂಸನ್ನು ನಿನೋದಗೊಳಿಸುತ್ತಿ ದ್ದ ಕಿ 

4ದಿಳ್ಳಿ ಗಾಂಧಿಯನ್ನು ನೇಣುಹಾಕುವ ; ಅಲ್ಲಿನ ಹುಣಸೇ ಮರಕ್ಕೆ 
ನೇಣುಹಾಕುವ.? 

ನಾನು ಸುರಕ್ಷಿತವಾಗಿ ಪೋಲೀಸ್‌ ಸ್ಟೇಷನನ್ನು ತಲಪಿದೆ ಸಂಗೆತಿ 
ಅವರಿಗೆ ತಿಳಿದಕೂಡಲೇ ಅವರು ಗುಂಪಿನ ಜನರಿಗೆ ಹೀಗೆ ಹೇಳಿದರು ; 
“ಒಳ್ಳೆ ಯದು ನಿಮ್ಮ ಸಿಕಾರಿ, ಮಗ್ಗಲು ಅಂಗಡಿಯ ಮೂಲಕ ತಪ್ಪಿಸಿಕೊಂಡು 
ಹೋಗಿಬಿಟ್ಟ ದ್ದಾನೆ. ಈಗ ನೀವೂ: ಮನೆಗೆ ಹೋಗಿ.” ನೆರೆದಿದ್ದವರ ಪೈಕಿ 
ಕೆಲವರಿಗೆ ಕೋನ ಬಂದಿತು. ಕೆಲವರು ನಕ್ಕುಬಿಟ್ಟಿರು. ಉಳಿದವರು ಈ 
ಕಥೆಯನಶ್ಚಿ ನಂಬಲಿಲ್ಲ. 

ಆಗ ಸೂಸರಿಂಟಿಂಡೆಂಟರು, “ಒಳೆ ಯದು, ನನ್ನ ಮಾತನ್ನು ನೀವು : 
ನಂಬದಿದ್ದ ಲ್ಲಿ ನನ್ನ ಜತೆಗೆ ನಿಮ್ಮ ಒಬ್ಬ ರು ಇಬ್ಬರು ಪ್ರತಿನಿಧಿಗಳನ್ನು 
ಚುನಾಯಿಸಿ ಕಳುಹಿಸಿ, ನಾನು ಅವರನ್ನು ಒಳಕ್ಕೆ ಕರೆದುಕೊಂಡು 
ಹೋಗಲು ಸಿದ್ಧ ನಾಗಿಜ್ಜಿ ನೆ. ಗಾಂಧೀ ಒಳಗಿರುವುದನ್ನು, ಅವರು ಕಂಡು 
ಹಿಡಿದರಿ ನಾನು ಗಾಂಧೀಯನ್ನು ನಿಮಗೆ ಒಪ್ಪಿಸುಕಿ ಕ್ರೀ. ಆತ ಒಳಗೆ 


OK AAPL SO ಳು ಇ 


| 


ಅತ್ಮಕಥೆ ೩೦೫ 


ಇಲ್ಲದಿದ್ದರೆ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೊರಟು ಹೋಗಬೇಕು. 
ಸ್ರುಂಜೀಯವರ ಮನೆಯನ್ನು ಸುಡುವುದಾಗಲೀ ಅಥವಾ ಗಾಂಧೀಯವರೆ 

ಹೊ ತಿ ಮಕ್ಕಳಿಗೆ ಕೊಂದರೆ” ಮಾಡುವುದಾಗಲೀ ನಿಮ್ಮ ಉದ್ದೇಶವಲ್ಲ; 
ಖಂಡಿತೆ ವಾಡಲಾರಿಕೆಂಬ ನಿಶ್ವಾಸ ನ ನನಗಿದೆ” ಎಂದು ಹೇಳಿದರು. 

ಗುಂಪ, ಮನೆಯನ್ನು ಹುಡುಕಲು ತಮ್ಮ ಪ್ರತಿನಿಧಿಗಳನ್ನು ಚುನಾ 
ಯಿಸಿ ಕಳುಹಿತು. ಅವರು ನಿರುತ್ಸಾಹದೆ ಸುದ್ದಿ ಯೊಡನೆ ಹಿಂದಿರುಗಿದರು. 
ಅದು ಕೊನೆಗೆ ಚದುರೆತೊರಗಿತು. ಬಹು ಮಂದಿ ಸೂಸಪರಿಂಟೆಂಡೆಂಟರು 
ಇಷ್ಟು ಚಾತುರ್ಯದಿಂದ ಪರಿಸ್ಥಿ ತಿಯನ್ನು ಹತೋಟಗೆ ತಂದುದೆಕ್ಕೆ ಮೆಚ್ಚು ಗೆ 
ವ್ಯಕ್ತ ನ ಡಿಸುತ ಶ್ರಲೂ ಕೆಲವರು " ಕೋಸದಿಂದ ಕುದಿಯುತ್ತ ಸ 
ಎಲ್ಲರೂ ಫೂಟು ಹೋದೆರು. 

ಆಗ, ದಿವಂಗತ ಚೇಂಬರ್‌ಲೇನರು ವಸಾಹತುಗಳ ಕಾರ್ಯದರ್ಶಿ 
ಯಾಗಿದ್ದರು. ಅವರು ನೆಟಾಲ್‌ ಸರಕಾರಕ್ಕೆ ಗಾಂಧೀಯವರ ಆಕ್ರಮಣಿ 
ಕಾರರ ಮೇಲೆ ಮೊಕದ್ದಮೆ ಹೂಡಿ? ಸ ತಂತಿ' ಕಳುಹಿಸಿದರು. ಮಿ. 
ಎಸ್ಕೊಂಬರು ನನಗೆ ಹೇಳಿಕಳುಹಿಸಿದರು. ನನಗೆ ಆದೆ ಹಿಂಸೆಗಾಗಿ ವಿಷಾದ 
ವನ್ನು ವ್ಯಕ್ತಸ ಸಡಿಸಿ “ನಿಮ್ಮ ದೇಹಕ್ಕೆ ಅತ್ಯಲ್ಪ ನೋವಾದರೂ ನಾನು ಅದಕ್ಕೆ 
ಜುಃಖನಡುತೆ ಕ್ರೀನೆ. ಹಿಕ ಸಲಕೆಯಂತೆ ನಡೆದುಕೊಂಡು ಏನು 
ಬಂದರೂ ಎದುರಿಸಲು ಸಿದ್ಧ ರಾಗಿದ್ದುದಕ್ಕೆ ನಿಮಗೆ ಹಕ್ಕುಂಟು. ಆದರೆ ನೀವು 
ನನ್ನ ಸೂಚನೆಯನ್ನು ಅನೀಕಂಸಿದರೆ ಫಿ ವಿಷಾದ ಪೂರ್ಣವಾದ ಘಟನೆಗಳು 
ಖಂಡಿತ ನಡೆಯುತ್ತಿರಲಿಲ್ಲ. ನಿಮ್ಮ ಆಕ್ರಮಣಕಾರೆರನ್ನು ನೀವು ಗುರುತಿಸಿ 
ಹೇಳುವಿರಾದರೆ ಅವರನ್ನು ಬಂಧಿಸಿ ಅವರೆ ಮೇಲೆ ಮೊಕದ್ದಮೆ ಹೂಡಲು 
ನಾನು ಸಿದೆ ನಾಗಿದ್ದೆ ನೆ. ಹಾಗೆ ಮಾಡಬೇಕೆಂಬುದು ಮಿ. ಜೇಂಬರ್‌ಲೇಸ್‌ರ 
ಇಸ್ಟವೂ ಹೌದು? “ಎಂದು ಹೇಳಿದರು. 

ಅವರಿಗೆ ನಾನು ಈ ಉತ್ತ ರವನ್ನು ಕೊಟ್ಟೆ ನು. 

“ಯಾರೆ ಮೇಲೂ ತೊಕದ್ದ ಮೆ ನಡೆಸಲು ನನಗೆ ಇಸ್ಟವಿಲ್ಲ. 
ಹೊಂಬಿಕಾರರ ಪೈ ಪೈಕಿ ಒಬ್ಬರು ಇಬ್ಬರನ್ನು ಗುರುತಿಸಲು ನನಗೆ ಸಾಧ್ಯ ನಜ 
ಬಹುದು, ಆದರೆ ಅವರಿಗೆ ಶಿಕ್ಷೆ "ಕೊಡ ಸುವುದೆರಿಂದ ಪ್ರಯೋಜನವೇನು? 


ಅಲ್ಲದೆ ಆಕ್ರ ಮಣಕಾರರನ್ನು ಸತು ತಬ್ಬಿ ತಸ ಹಿ ಭಾವಿಸುವುದಿಲ್ಲ. 


೩೦೬ ಗಾಂಧೀ ಗ್ರಂಥಮಾಲೆ 


ನಾನು ಭಾರತದಲ್ಲಿ, ನೆಟಾಲಿನ ಬಿಳಿಯರನ್ನು ಕುರಿತು ಅತಿಶಯೋಕ್ರಿಯುಳ್ಳೆ 
ಹೇಳಿಕೆಯನ್ನು ಕೊಟ್ಟು ಅವರೆನ್ನು ದೂಸಿಸಿದೆನೆಂದು ತಿಳಿದುಕೊಂಡಿದ್ದಾ ರೆ, 
ಆ ಸುದ್ದಿ ಯನ್ನು ನಟಿದ ಮೇಲೆ ಅಡಕೆ ರೋಷವುಂಟಾದುದೆರಲ್ಲಿ ಏನೂ 
ಆಶ ರ್ಯನಿಲ್ಲ. 


ದೋಷ ಬಿಳಿಯ ಮುಖಂಡರದು. ನಾನು ಹೇಳುವುದಕ್ಕೆ ನೀವು 
ಅವಕಾಶ ಕೊಡುವುದಾದರೆ, ನೀವೂ ಇದರೆಲ್ಲಿ ತಪ್ಪಿತಸ ರು, ನೀವು ಸ್ಯಾ 
ಸರಿಯಾದ ಮಾರ್ಗದರ್ಶನವನ್ನು ಮಾಡಬಹುದಾಗಿದ್ದಿತು. ಆದಕೆ ನೀವೂ 
ರಾಯ್‌ ಟರ್‌ ಕಳುಹಿಸಿದ ಸುದಿ ಯನ್ನು ಓದಿ ನಾನು “'॥ಯೋಕಿ ಕಿಗೆಳನ್ನು 
ಹೇಳಿದೆನೆಂದು ನಂಬಿದಿರಿ. ಯಾರೆ ಮೇಲೂ ಮೊಕದೆ ್ಲಮೆಯನ್ನು ನಡೆಸಲು 
ನನಗೆ ಇಷ್ಟವಿಲ್ಲ. ಸತ್ಯ ಗೊತ್ತಾದ ಮೇಲೆ ಡಹ ತಮ್ಮ ನೆಡತೆಗಾಗಿ 
ವಿಷಾದಸಡುವರೆಂದು ನನಗೆ ಸೊತ್ತು. 


ಎಸ್ಕೊಂಬರು “ಇದನ್ನು ನನಗೆ ನೀವು ಬರೆದು ಕೊಡುವಿರಾ ? ಏಕೆಂದಕೆ ' 
ಈ ವಿಷಯವನ್ನು ನಾನು ನಿ. ಚೇಂಬರ್‌ ಲೇನ್‌ರಿಗೆ ತಿಳಿಸಬೇಕಾಗಿದೆ. ನೀವು 
ಆತುರದಲ್ಲಿ ಯಾವ ಹೇಳಿಕೆಯನ್ನೂ ಕೊಡಬೇಕೆಂಬುದು ನನ್ನ ಅಭಿಮತವಲ್ಲ. 
ಬೇಕಾದರೆ ನೀವು ಮಿ. ಲಾಟನ್‌ ಮತ್ತು ಇತರ ನಿಮ್ಮ "ಸ್ನೇಹಿತರೊಂದಿಗೆ | 
ಸಮಾಲೋಚಿಸಿ ಅನಂತರ ಅಂತಿಮ ನಿರ್ಧಾರಕ್ಕೆ ಬೀ ಆದಕೆ 
ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆನು : “ನಿಮ್ಮ *ೈಕ್ರಮಣಕಾರರೆ ಮೇಲೆ 
ಮೊಕದ್ದ. ಮೆ ಹೂಡುವ ಹಕ್ಕನ್ನು ನೀವು ಬಿಟ್ಟು ಕೊಟ್ಟರೆ, ಶಾಂತಿಯನ್ನು 
ಸ್ಥಾ ಬಸಲು ನೀವು ಬಹುಮಟ್ಟಿಗೆ" ನನಗೆ ಸಹಾಯ ಮಾಡಿರ ಸರನ್‌ 
ಜತೆಗೆ ನಿಮ್ಮ ಗೌರವವೂ ಹೆಚ್ಚು ವುದು? ಎಂದು ಹೇಳಿದರು. 


ನಾನು, “ನಿಮಗೆ ಕೃತಜ್ಞ ನಾಗಿದ್ದೇನೆ. ನಾನು ಯಾರ ಸಲಹೆ 
ಇರ ಕೇಳಬೇಕಾಗಿಲ್ಲ. ನಾನು ನಿಮ್ಮಲ್ಲಿಗೆ ಬರುವುದಕ್ಕೆ ಮುಂಚೆಯೇ 
ಸಂಬಂಧವಾಗಿ ನನ್ನ್ನ ನಿರ್ಣಯವನ್ನು ಮಾಡಿಕೊಂಡಿನಿ ನೆ, ನನ್ನ 
ಸಟ ಮೇರೆ: ಮೊಕದ ಮೆಯನ್ನು ಹೊಡಕೂಡನೆಂಬುದು ನನ್ನ 
ಖಚಿತ ನಂಬಿಕೆ. ಬೇಕಾದರೆ ಈಗಲೇ ಅದನ್ನು ಬರೆದುಕೊಡಲು ಸಿದ್ಧ ನಾನಿ, | 
ದ್ದೇನೆ” ಎಂದು ಹೇಳಿದೆನು, | 


ಆತ್ಮಕಥೆ ೩೦೭ 


ಹೀಗೆ ಹೇಳಿ ಅವರು ಕೋರಿದಂತೆ ಹೇಳಿಕೆಯನ್ನು ಅವರಿಗೆ ಬರೆದು 
ಕೊಟ್ಟೆನು. 


೪ 
ಬಿರುಗಾಳಿಯನಂತರ ಶಾಂತಿ 


ನನ್ನ್ನ ಮೇಲೆ ಆಕೃಮಣ ನಡೆದ ಎರಡು ದಿನಗಳ ಮೇಲೆ- ನಾನೂ 
ಇನ್ನೂ ಪೋಲಿಸ್‌ ಠಾಣೆಯಲ್ಲಿಯೇ ಇದ್ದೆನು -- ಮಿ. ಎಸ್ಕೊಂಬರನ್ನು 
ನೋಡಲು ನನ್ನನ್ನು ಕರೆದುಕೊಂಡು ಹೋದರು. ಅಂತಹ ಎಚರಿಕೆ 
ಆವಶ್ಯಕವಿರಲಿಲ್ಲವಾದರೂ ಆಗ ಇಬ್ಬರು ಪೋಲಿಸಿನವರು ನನ್ನ ರಕ್ಷಣೆಗೆ ಜತೆ 
ಯಲ್ಲಿ ಇದ್ದರು. 

ನಾವು ಹಡಗಿನಿಂದ ಇಳಿದ ದಿನ್ನ ಹಳದಿ ಬಾವುಟವನ್ನು ಕೆಳಕ್ಕೆ 
ಇಳಿಸಿದ ಕೂಡಲೇ, *ನೆಬಾಲ್‌ ಅಡ್ವರ್ಟೈಸರ್‌' ಪ್ರತಿಕೆಯ ಒಬ್ಬ ಪ್ರತಿ 
ನಿಧಿ, ನನ್ನನ್ನು ಸಂದರ್ಶಿಸಲು ಬಂದಿದ್ದರು ; ಅನೇಕ ಪ್ರಶ್ನೆ bee ಕೇಳಿ 
ದರು. ನಾನು ನನ್ನ ಉತ್ತರದಲ್ಲಿ ನನ್ನ ಮೇಲೆ ಬಂದಿದ್ದ ಪ್ರ ತಿಯೊಂದು 
ಜೋಷಾರೋಪಣೆಗೂ ಉತ್ತರ ಕೊಡಲು ಶಕ್ತನಾದೆನು. "ಸರ್‌ ಫಿರೋಜ್‌ 
ಷಾ ಮೆಹೆಶಾರವರೆ ಸಲಹೆಯಂತೆ ನಾನು ಭಾರತದಲ್ಲಿ ಮಾಡಿದ ಭಾಷಣಗಳನ್ನು 
ಒರೆದು ಓದಿದ್ದೆ ನು. ಅವುಗಳಿಲ್ಲದರೆ ನಕಲುಗಳೂ ಮತ್ತು ನನ್ನ ಇತರೆ 
ಲೇಖನಗಳ ನಕಲುಗಳೂ ನನ್ನಲ್ಲಿ ಇದ್ದುವು. ನನ್ನ ಭಿಟ್ಚಿಗೆ ಬಂದಿದ್ದ ವರಿಗೆ 
ನಾನು ಈ ಸಾಹಿತ್ಯವನ್ನೆ ಲ್ಲ ತೋರಿಸಿ “ನಾನು ದಕ್ಷಿಣ ಆಫ್ರಿಕಾದಲ್ಲಿರುವಾಗ 
ಇದಕಿಂತ ಹೆಚ್ಚು, ಬಲವಾಗಿ ಹೇಳದಿರುವ ಯಾವ ವಿಷಯವನ್ನೂ ಭಾರತದಲ್ಲಿ 
ಹೇಳಲಿಲ್ಲವೆಂದು ತೋರಿಸಿದೆನು. "ಕೋರ್‌ ಲಾಂಡ್‌' ಮತ್ತು “ನಾಜೀರಿ' 
ಹಡಗುಗಳಲ್ಲಿ ಬಂದ ಪ ಶ್ರಯಾಣಿಕರನ್ನು ಕರೆತರುವುದರಲ್ಲಿ ನನ್ನ ಕೆ 'ವಾಡವೇನೂ 
ಇರಲಿಲ್ಲವೆಂದೂ ಅವರಲ್ಲಿ ಬಂದವರ. ಪೈಕಿ ಅನೇಕರು ಸ ಆಫ್ರಿಕಾದಲ್ಲಿ 
"ಇದ ವರೇ ಆಗಿದ್ದ ಕೆಂದೂ ಅವರಲ್ಲಿ ಬಹುಮಂದಿ ನೆಟಾಲ್‌ ನಲ್ಲಿ ಉಳಿಯದೆ 
ಟ್ರಾನ್ಸ್‌ ವಾಲ್‌ಗೆ ಹೋಗುವ ಉಜೆ ಥೇಶವುಳ್ಳ ವರಾಗಿದ್ದಕಿಂದೂ ಹೇಳಿದೆನು. 
ಆ ಕಾಲದಲ್ಲಿ ಧನಸಂಪಾದನೆಗೆ ನೆಟಾಲಿಗಿಂತ "ಟ್ರಾನ್ಸ್‌ ನಾಲ್‌ ನಲ್ಲಿ ಹೆಚ್ಚಾ ದ 


೩೦೮ ಗಾಂಧೀ ಗ್ರಂಥಮಾಲೆ 


ಅವಕಾಶಗಳಿದ್ದವು. ಆದುದರಿಂದ ಅನೇಕ ಭಾರತೀಯರು ಅಲ್ಲಿಗೆ ಹೋಗಲು 
ಹೆಚ್ಚು ಇನ ವುಳ್ಳ ವರಾಗಿದ್ದ ರು. 

ಕಾ ಪ ತಿನಿಧಿಗೂ ನನಗೂ ಸಂದರ್ಶನದಲ್ಲಿ ನಡೆದ ಸಂಭಾಷಣೆ 
ಮತ್ತು ನನ್ನ ಆಕ್ರ ಮಣಕಾರರ ಮೇಲೆ ಮೊಕ ಮೆ ಹೊಡಲು ನಾನು 
ನಿರಾಕರಿಸಿದುದು ತ ದಕ್ಷಿಣ ಆಫ್ರಿಕಾದ ಐರೋಪ್ಯರ ಮೇಲೆ ಎಂತಹ 
ಆ ಉಟುಮಾಡಿದವೆೊದರೆ, ತಮ್ಮ ನಡತೆಗಾಗಿ ಅವರಿಗೇ ನಾಚಿಕೆ 
ಯಾಯಿತು. 3 ಕೆಗಳವರೆಲ್ಲ ನಾನು ನಿರಪರಾಧಿ ಎಂದು ಹೇಳಿ ದೊಂಬಿ 


ಕಾರರನ್ನು ಚರತ: ಹೀಗೆ ನನ್ನ್ನ ನ್ನು ಜನ ಹಿಂಸಿಸಿದುದು ಕಡೆಗೆ ' 


ನನಗೆ . ಅಂದರೆ ದಕ್ಷಿಣ ಆಫ್ರಿಕಾದ ಭಾರತೀಯರ ಪ್ರಶ್ನೆ ಗೆ._ಉಪಕಾರ 
ವಾಗಿ ಸರಿಣಮಿಸಿತು.. ಅದು ದಕ್ಷಿಣ ಆಫ್ರಿಕಾದಲ್ಲಿ ಸಟ ಗೌರವ 
ವನ್ನು ಹೆಚ್ಚಿ ಸಿ ನಸ ಕಾರ್ಯ ವನ್ನು ಸುಲಭ ಮಾಡಿತು. 

ಮಿರಿ ನಾಲ್ಕು "ಎನಗ ನಾನು ನನ್ನ ಮನೆಗೆ ಹೋದೆನು. 
ಹಿಂದಿನಂತೆ ನಾನು ನನ್ನ ಕೆಲಸಕಾಸ್ಯಗಳಲ್ಲಿ ಬಹುಜೀಗ ವ್ಯವಸ್ಥಿತವಾಗ 
ತೊಡಗಿದೆನು.. ಈ ಘಟನೆಯಿಂದ ನನ್ನ ವಕೀಲಿ ವೃತ್ತಿಯೂ ವೃದ್ಧಿ 
ಗೊಂಡಿತು. ಆದರಿ ಈ ಪ್ರಕರಣ ಫಾರಿತೀಯರೆ' ಪ್ರತಿಷ್ಠೆ ಯನು. 
ಹಚ್ಚಿ ಸಿದ್ದರೂ ಅವರ ಮೇಲೆ ಬಿಳಿಯರ ದೆ ೇಷವನ್ನೂ ಬೆಳೆಸಿತು. ಭಾರತೀ 
ಹರು ಶೌರ್ಯದಿಂದ ಹೋರಾಡಬಲ್ಲರು ಸಂಟುಬು ಸಿದ್ದವಾದ ಮೇಲೆ, 


ಇವರಿಂದ ತಮಗೆ ಅಪಾಯ ಎಂದು ಬಿಳಿಯರು ಹೆದರಿದರು. ನೆಟಾಲ್‌ ' 


ತಾಸನ ಸಭೆಯಲ್ಲಿ, ಎರಡು ಮಸೂದೆಗಳು ಮಂಡಿತವಾದುವು ; ಒಂದು 
ಭಾರತೀಯರ ವ್ಯಾಪಾರಿಗಳಿಗೆ ಪ್ರತಿಕೂಲ ಮಾಡುವುದಕ್ಕಾಗಿ ; 
ಮತ್ತೊಂದು ಭಾರತದಿಂದ ವಲಸೆ ಬರುವುದನ್ನು ಕಠಿಣವಾದ ಹತೋಟಿಯ 


ಲ್ಲಿಡುವುದಕ್ಕಾಗಿ. ಸುದೈವದಿಂದ ಮತಾಧಿಕಾರದ ಮಸೂದೆಯ ವಿರುದ್ಧ | 


ಹೋರಾಡಿದುದರಿಂದ, ಒಂದು ತೀರ್ಮಾನವನ್ನು ಸರಕಾರ ಕೆ.ಗೊಂಜಿ 


ದ್ವಿತು. ಭಾರಃೀಯರಿಗೆಂಡೇ ಯಾವ ಕಾನೂನನ್ನೂ ಸಭೆಯಲ್ಲಿ ತರುವೆ ' 


ಇರಲಿಲ್ಲ ಎಂಬುದೇ ಅದು. ಅಂದಕೆ ಕಾನೂನು ಜಾತಿಭೇದ ಅಥವಾ 
ವರ್ಣಭೇದವನ್ನು ಒಪ 5 ಕೂಡದು, ಮೇಲೆ ಹೇಳಿದ ಎರಡು ಮೆಸೂಜಿಗಳ 
ಭಾಷೆಯನ್ನು ಸೋಡಿದಕಿ ಅದು ಎಲ್ಲರಿಗೂ ಅನ್ವ ಯಿಸುವಂತೆ ತೋರು 


ಆತ್ಮಕಥೆ ೩೦೯ 


ತ್ತಿದ್ದಿತು. ಆದಕೆ ನೆಟಾಲಿನ ಭಾರತೀಯರೆ ಮೇಲೆ ಇನ್ನೂ ಹೆಚ್ಚಾದ ಪ್ರತಿ 
ಬಂಧಕಗಳನ್ನು ಕಾಕುವುದೇ ಅವುಗಳ ಮೂಲ ಉದ್ದೇಶವಾಗಿದ್ದಿತು. 

ಈ ಮಸೂಪೆಗಳಿಂದ ನನ್ನ ಸಾರ್ವಜನಿಕ ಕೆಲಸ ಬಹಳ ಹೆಚ್ಚಾಯಿತು. 
ಭಾರತೀಯರು ತಮ್ಮ ಕರ್ತವ್ಯದಲ್ಲಿ ಎಂದಿಗಿಂತಲೂ ಹೆಚ್ಚು ಜಾಗ ತರಾಗು 
ವಂತೆಯೂ ಇವು ಮಾಡಿದುವು. ಮಸೂದೆಗಳನ್ನು ಭಾರತೀಯ ಭಾಷೆಗಳಿಗೆ 
ಪರಿವರ್ತಿಸಿ ಅವುಗಳ ಸೂಕ್ಷ್ಮವಾದ ಅರ್ಥವನ್ನು ಜನರಿಗೆ ತಿಳಿಯುವಂತೆ ನಾವು 
ವಿವರಿಸಿಜಿವು; ವಸಾಹತು ಕಾರ್ಯದರ್ಶಿಗೂ ಮನವಿ ಮಾಡಿಕೊಂಡೆವು. 
ಆದರೆ ಅವರು ಇದರಲ್ಲಿ ಪ್ರವೇಶಿಸಲು ನಿರಾಕರಿಸಿದರು. ಆದುದರಿಂದ 
ಮಸೂದೆಗಳು ಕಾನೂನುಗಳಾದವು. 


ಈಗ ನನ್ನ ಕಾಲದ ಬಹು ಭಾಗ್ಯ. ಸಾರ್ವಜನಿಕ ಕಾರ್ಯಕ್ಕೆ ವಿನಿಯೋಗ 
ವಾಗ ತೊಡಗಿತು. ನಾನು ಮೊದಲೇ ಹೇಳಿರುವಂತೆ ಶಿ )ೀಮನಸುಖಲಾಲ್‌ 
ನಾಜರ್‌ರು ಡರ್ಬಾನಿಗೆ ಆಗತಾನೆ ಬಂದಿದ್ದರು. ಅವರು ನನ್ನ ಜತೆಗೆ ಇದು 
ತೆಮ್ಮ ಕಾಲವನ್ನು ಸಾರ್ವಜನಿಕ ಕಾರ್ಯಗಳಿಗೆ ನಿನಿಯೋಗಿಸ ತೊಡಗಿದರು. 
ಇದರಿಂದ ನನ್ನ ಹೊರೆ ಸ ಲ್ಪ ಹಗುರವಾಯಿತು. 


ನನ್ನ ಗೈರುಹಾಜರಿಯಲ್ಲಿ ಸೇಠ್‌ ಆದಂಜೀ ಮಿಯಾಖಾನರು ತಾವು 
ವಹಿಸಿಕೊಂಡಿದ್ದ ಕಾ ೨ರ್ಯದರ್ಶಿತ್ವದ ಜವಾಬ್ದಾ ರಿಯನ್ನು ಬಹಳ ಸು ನಿತ್ಯವಾಗಿ 
ನಿರ್ವಹಿಸಿದ್ದ ರು. ಅವರು ನೆಟಾಲ್‌ ಇಂಡಿಯನ್‌ ಕಾಂಗ್ರೆಸಿಗೆ ಹೆಚ್ಚು 
ಸದಸ್ಯರನ್ನು ಸೇರಿಸಿದ್ದು ದೆಲ್ಲದೆ ಸುಮಾರು ಸಾವಿರ ಪ ಗಾಂಡು ಹೆಣವನ್ನು ತ 
ಕೂಡಿಸಿದ್ದರು. ಎರಡು ಹೊಸ ಮೆಸೂದೆಗಳಿಂದ ಉಂಟಾದ ಜನ ಜಾಗ್ರತಿ 
ಹಡಗಿನಿಂದ ಪ್ರಯಾಣಿಕರನ್ನು ಇಳಿಯಗೊಡದ ಪ್ರದರ್ಶನ ಇವುಗಳನ್ನೆಲ್ಲ 
Rina, ನಾನು ಕಾಂಗ್ರೆಸ್ಸಿನ ಸದೆಸ್ಯತ್ವಕ್ಕೂ ಹೆಚ್ಚು ಹಣ 
ಸಂಗ್ರಹಣಕ್ಕೂ ಮನವಿ ಮಾಡಿಕೊಂಡೆನು. ಕಾಂಗ್ರೆಸಿನ ನಿಧಿ ೫ ಸಾವಿರ 
ಪೌಂಡುಗಳಿಗೆ ಏರಿತು. ಕಾಂಗ್ರೆಸ್ಸಿಗೆ ಒಂದು ಶಾಶ್ವತ ನಿಧಿಯನ್ನು ಏರ್ಪಡಿಸ 
ಬೇಕು. ಇದರಿಂದ ಯಾವುದಾದರೂ ಆಸ್ತಿಯನ್ನು ಮಾಡಬೇಕು. ಆ 
ಆಸ್ತಿಯ ಬಾಡಿಗೆಯಿಂದ ಕಾಂಗ್ರೆ ಸ್‌ ಕೆಲಸವನ್ನು “ಮಾಡಬೇಕು ಎಂಬುದು 
ನನ್ನ ಇಸ್ಟವಾಗಿದ್ದಿತು. rds ಸಂಸೆ ಕೈಯನ್ನು ನಡೆಸುವುದರಲ್ಲಿ ಅದು 


೩೧೦ ಗಾಂಧೀ ಗ್ರಂಥಮಾಲೆ 


ನನ್ನ ಮೊದಲನೆಯ ಅನುಭವ. ನನ್ನ ಸಲಹೆಯನ್ನು ನನ್ನ ಸಹೋದ್ಯೋಗಿ 
ಗಳ ಮುಂದಿ ಇಟ್ಟೆ ನು. ಅವರು ಅದನ್ನು ಸಂತೋಷದಿಂದ ಸ್ವಾಗತಿಸಿದರು, 
- ನಾವು ಒಂದು ಆಸ್ತಿಯನ್ನು ಕೊಂಡುಕೊಂಡೆವು.. ಅದೆರಿಂದ ಬರುವ ಬಾಡಿಗೆ 
ಕಾಂಗ್ರೆಸ್ಸಿನ ದಿನನಿತ್ಯದ ಕಾರ್ಯ ವೆಚ ಕ್ಕೆ ಸಾಕಾಗುತ್ತಿದ್ದಿತು. ಆ ಆಸ್ಲಿ, 
ಯೋಗ್ಯರಾದ ಧರ್ಮದರ್ಶಿ (ಟ್ರಸ್ಟಿ)ಗಳ ವಶಕ್ಕೆ ಕೊಡಲ್ಪಟ್ಟಿತು. ಈಗಲೂ 
ಆ ಆಸ್ತಿ ಇದೆ. ಆದರೆ ಅದು ಕೊನೆಯಿಲ್ಲದ ಪರಸ ಸ್ಪರ ಕಲಶಕ್ಕೆ ಕಾರಣವಾಗಿ 
ಈಗ ಅದರಿಂದ ಬರುವ ಬಾಡಿಗೆ ಕೋರ್ಟಿಗೆ ಜಮಾ ಆಗುತ್ತಿ ಜ್‌ 

ಈ ದುಃಖದ ಪರಿಸ್ಥಿತಿ ನಾನು ದಕ್ಷಿಣ ಆಫಿ ನ್ರಿಕಾವನ್ನು ಬಿಟ ಕೈಮೇಲೆ 
ಸಂಭವಿಸಿತು. ಆದರೆ ಈ ವ್ಯತಾ ಸೆ ಸ ಉಂಟಾಗುವುದಕ್ಕೆ ೦ತ ಬಹಳ ವ 
ವಾಗಿಯೇ, ಸಾರ್ವಜನಿಕ ಕಾರ್ಯಗಳಿಗಾಗಿ ಶಾಶ್ವತ" ನಿಧಿಯನ್ನು ಇಟ್ಟು 
ಕೊಳ್ಳುವ ವಿಷಯದಲ್ಲಿ ನನ್ನ ಅಭಿಪ್ರಾಯ ಫಕ್‌ ಬದಲಾವಣೆ ಹೊಂದಿತು. 
ಈಚೆಗೆ ನಾನು ನಡೆಸಿರುವ ಅಕಕ ಸಾರ್ವಜನಿಕ ಸಂಸ್ಥೆ ಗಳ ಅನುಭವದಿಂದ : 
ನನಗೆ, ಶಾಕ್ತ ತ ನಿಧಿಯನ್ನಿ ಟ್ಟು ಕೊಂಡು ಸಾರ್ವಜನಿಕ ಸಂಸೆ ಗಳನು 
ನಡೆಸುವುದು “ಸರಿಯಲ್ಲ ಎಂಬ ತ ಅಭಿಪ್ರಾಯ ಉಂಟಾಗಿದೆ: | 
ಶಾಶ್ವತ ನಿಧಿ, ಸಂಸ್ಥೆಯ ಆವನತಿಯ ಬೀಜವನ್ನು ತನ್ನಲ್ಲಿಯೆ ಗೋಪ್ಯವಾಗಿ ' 
ಹೆಣಿದಿರುತ್ತದೆ. 

ಸಾರ್ವಜನಿಕ ಬತ್ತ ಎಂದರೆ ಸಾರ್ವಜನಿಕರ ಹಣ ಮತ್ತು ಒಸಿ ಗೆ 
ಯಿಂದ ನಡೆಯುವ ಸ ಸಂಸ್ಥೆ ಎಂದು ಅರ್ಥ. ಅಂತಹ ಸಂಸ್ಥೆಗೆ ಸಾರ್ವಜನಿಕ 
ಬೆಂಬಲ ಕಡಿಮೆಯಾದರೆ, ಅದು ಜೀವಿಸುವ ತನ್ನ ಹಕ್ಕನ್ನು ಕಳೆದುಕೊಳ್ಳು | 
ತ್ತದೆ, ಶಾಶ್ವತ ನಿಧಿಯಿಂದ ನಡೆಯುತ್ತಿ ರುವ ಸಂಸ್ಥೆ Re ಅನೇಕ ವೇಕೆ | 
ಸಾರ್ವಜನಿಕ "ಅಭಿಪ್ರಾಯವನ್ನು ಕಡೆಗಣಿಸಿ ಅದಕ್ಕೆ" ವಿರೋಧವಾಗಿಯೇ | 
ನಡೆಯುವುದು ಕಂಡುಬಂದಿಕೆ. ಹೆಜ್ಜೆ ಹೆಜ್ಜೆ ಗೂ ಇದರ ತ 
ನಮಗೆ ನಮ್ಮ ದೇಶದಲ್ಲಿ ಆಗುತ್ತಿದೆ. ಧಾರ್ಮಿಕ ವಿಶ್ವಸ್ತ (ಟ್ರಸ್ಟ್‌ 
ಎನ್ನಿಸಿಕೊಳ್ಳುವ ಸ ್ಲ ಕೆಲವು, ಲೆಕ್ಕಪತ ಗಳನ್ನ ಡನೆ | 
ಬಿಟ್ಟುಬಿಟ್ಟ ನೆ ವಿಶ್ವಸ್ತ ಸರೇ ಒಡೆಯರಾಗಿದ್ದಾರೆ; ಫು ಯಾರಿಗೂ | 
ಜವಾಬುದಾರರಲ್ಲ. “ಸಾರ್ವಜನಿಕ ಸಂಸ್ಥೆ ಗಳೂ ಸಹ ಪ್ರಕೃತಿಯಂತೆ | 
ಆಯಾ ದಿನಕ್ಕೆ ಜೀವಿಸುತ್ತಾ ಹೋಗುವುದೇ ಅತ್ಯುತ್ತ ಮಕಾನ | 


ಆತ್ಮಕಥೆ ಗಿಗಿ 


ನನು ಭಾವಿಸುತ್ತೀನೆ. ಸಾರ್ವಜನಿಕ ಬೆಂಬಲವನ್ನು ಗಳಿಸಲಾರದ 
ಸಂಸ್ಥೆಗೆ ಜೀವಿಸಿರಲು ಅಧಿಕಾರೆನಿಲ್ಲ. ಸಂಸ್ಥೆಗೆ ವರುಷ ವರುಷವೂ ಬರುವ 
ಚಂದಾಹೆಣ, ಆ ಸಂಸ್ಥೆ ಯೆ ಜನೆಪ್ರಿ ಯತೆಗೊ ಆಡಳಿತದೆ ಪ್ರಾಮಾಣಿಕತೆಗೂ 
ಒರೆಗಲ್ಲು. ಪ್ರತಿಯೊಂದು ಸಂಸ್ಥೆ ಸತ್ತೆ ಇಂತಹ ಒರೆಗಲ್ಲು ಪರೀಕ್ಷೆಗೆ ಒಳ 
ಸಡಬೇಕೆಂಬ: ದು ನನ್ನ ಅಭಿಪ್ರಾ ಯ. 


ಆದೆರಿ ನನೆ ನ್ನು ಯಾರೂ ತಪ್ಪು bh oe ತಾನು 
ಮಾಡುತ್ತಿರುವ ಕೌರ್ಯದ ನ | ಭಾವೆದಿಂದಲೆ ಲೇ ಶಾಶ್ವ ತವಾದ ಕಟ್ಟ ಡಗಳಿಲ್ಲದೆ 
ಕೆಲಸಮಾಡಲು ಸ ಸಾಧ್ಯವಿಲ್ಲದ ಸಂಸ ಗಳಿಗೆ ನನ್ನ ಈ ದುಗ ಅನ್ಟ ಯಿನು 
ವುದಿಲ್ಲ. ನಾನು ಹೇಳುವುದೇನೆಂದರೆ ಸಂಸ್ಥೆಯ ದಿನದಿನದ ನಬ ನನ್ನು 
ಆಯಾ ವೆರುಸದೆಲ್ಲಿ ಕೂಡಿಸುವ ಚಂದಾ ಹೆಣದಿರಿದಲೇ ನಡೆಸಿಕೊಳ್ಳಬೇಕು. 


ದಕ್ಷಿಣ ಆಫಿ ಬ್ಗ ಸತ್ಯಾಗ್ರಹವನ್ನು ನಡೆಸುತ್ತಿದ್ದ ಕಾಲದಲ್ಲಿ ಈ 
ಅಭಿಪ್ರಾ ಯಗಳು ಸ್ಥಿ ರಸಟ್ಟಿ ಪ್ರ ಆರು ವರುಷ ನಡೆದ ಆ ಅದ್ಭು ತ ಚಳುವಳಿ 
ಅದಕ್ಕೆ ಅನೇಕ ಲಕ್ಷ ಜಾತಾ ಗತ ಆವಶ್ಯ ಕತೆಯಿದ್ದ ರೂ ಶಾಶ್ವ ತ ನಿಧಿ ಇಲ್ಲದೆ 
ಚಿತ ನಾಳೆ ಚಂದಾ ಬರದಿದ್ದರೆ ಓತ ದಕ್ಕೆ “ಗೆ ? ಎಂದು ನೆನೆಸಿದ 
ಅನೇಕ ದಿನಗಳು, ನನಗೆ ನೆನಪಿದೆ. ಆದರೆ ಮುಂದಿನ ವಿಷಯಗಳನ್ನು ಈಗ 
ಹೇಳುವುದು ಬೇಡ. ಮುಂದಿನ ಕಥೆಯಲ್ಲಿ ನಾನು ಹೇಳಿದ ಅರಿಶಗಳು ಸ್ಥಿರ 
ಪಡುವುದು ವಾಚಕರಿಗೆ ಗೊತ್ತಾಗುತ್ತದೆ. 


೫ 
ಹುಡುಗರ ವಿಡ್ಯಾಭ್ಯಾಸೆ 


`ನಾನು ೧೮೯೭ರ ಜನವರಿಯಲ್ಲಿ ಡರ್ಬಾನಿನಲ್ಲಿ ಇಳಿದಾಗೆ ನನ್ನೆ ಜತೆ 
ಯಲ್ಲಿ ಮೂರು ಹುಡುಗರಿದ್ದರು. ಹತ್ತು ವರುಷ ವಯಸ್ಸಿನ ನಮ್ಮಕ್ಕನ 
ಮಗ ಮತ್ತು ಒಂಬತ್ತು ವರುಷ ಮತ್ತು ಐದು ವರುಷ ವಯಸ್ಸಿನ ನನ್ನ 


ಸ್ವಂತ ಮಕ್ಕಳು ಇಬ್ಬ ರು. ಇವರ ವಿದ್ಯಾಭ್ಯಾಸಕ್ಕೆ ಏನು ಏರ್ಪಾಡು 


. ಮೊಡುವುದು ? 


೩೧೨ ಗಾಂಧೀ ಗ್ರಂಥೆಮಾಲೆ 


ಐರೋಪ್ಯರ ಹುಡುಗರ ಶಾಲೆಗೆ ನಾನು ಅವರನ್ನು ಕಳುಹಿಸಬಹುದಾಗಿ 
ದ್ವಿತು. ಅದರೆ ಅದು ನನ್ನ ಮಕ್ಕಳಲ್ಲಿ ಶಾಲೆಯ ಅಧಿಕಾರಿಗಳ ಕೃಪೆ ಪೆ ಮತ್ತು 
ವಿಶೇಷ ರಿಯಾಯತಿಯ ರೂಸ 'ತ್ರಾಳುವಂತಿತ್ತು . ಆ ಶಾಲೆಗಳಿಗೆ ಜೀಕೆ 
ಯಾವ ಭಾರತೀಯ ನಿದ್ಯಾರ್ಥಿಯನ್ನೂ ಸೇರಿಸುತ್ತಿರಲಿಲ್ಲ. ಭಾರತೀಯ 
ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕ್ಕ ಕ್ರೈಸ್ತ ಮಿಷನ್‌'ಗಳಿಂದ 'ನಡಿಸಲ್ಪ ಡುತ್ತಿದ್ದ ಶಾಲೆ 
ಗಳಿದ್ದವು. ಆದರೆ ಅಲ್ಲಿ ಬೋಧಿಸುತ್ತಿದ್ದ ಕ್ರಮ ನನಗೆ ಒಪ್ಪಿ ಸೆಯಾಗದುದೆ 
ಶ್ರ ನನ್ನ ಮಕ ಗಳನ್ನು ಆ ತಾಟಿಗಳಿಗೆ ಕಳುಹಿಸಲು ನನಗೆ “ಸ್ಟ ವಿರಲಿಲ್ಲ. 
ಗುಜರಾತ ಮಬ ಕಲಿಯಲು ಅವಕಾಶವೇ ಇರಲಿಲ್ಲ. "ಇಂಗಿ ಷ್‌ 
ಮೂಲಕ ಮಾತ್ರ, ಅಥವಾ ಅಶುದ್ದ ಹಿಂದಿ ಅಥವಾ ತಮಿಳಿನಲ್ಲಿ ಆ ಶಾಲೆ 
ಗಳಲ್ಲಿ ಬೋಧಿಸುತ್ತಿದ್ದರು. ಅದನ್ನು ಮಾಡುವುದಕ್ಕೆ ಸಹ ಅವರಿಗೆ ಬಹಳ 
ಪ್ರಯಾಸವಾಗುತ್ತಿದ್ದಿತು. ಇದೂ ಮತ್ತು ಆ ಕೊರತೆಗಳು ನನಗೆ 
ಎಂದಿಗೂ ಸರಿಬೀಳುತ್ತಿರಲಿಲ್ಲ. 

ಪೂ ಮಧ್ಯೆ ಅವರಿಗೆ ಶಿಕ್ಷಣ ಕೊಡಲು ನಾನೇ ಸ ಲ್ಪ ಪ್ರಯತ್ನ ನಡಿಸಿ 
ಜಿನು. ಆದರೆ ಇದು ನಿಯಮಿತ ರೂಪದೆಲ್ಲಿ ನಡೆಯುತ್ತಿರಲಿಲ್ಲ. ನನಗೆ 
ಸರಿಯಾದ ಒಬ್ಬ ಗುಜರಾತೀ ಉಪಾಧ್ಯಾಯರೂ ಸಿಕ್ಕಿರಲಿಲ್ಲ. | 

ಏನು ಮಾಡಬೇಕೆಂಬುದು ನನಗೆ "ಹೆಡಳಿಯಲ್ಲಿ್ಲ. ಒಬ್ಬ ಇಂಗ್ಲೀಷ್‌ 
ಉಪಾಧ್ಯಾಯ ಬೇಕು. ಆದರೆ ಆತ ನನ್ನ ಅಭಿಪ್ರಾಯಗೆಳಿಗನುಗುಣವಾಗಿ 
ಬಾಲಕರಿಗೆ ಪಾಠ ಹೇಳಿಕೊಡಬೇಕು ಎಂದು ಪತ್ರಿಕೆಗಳಲ್ಲಿ ಪ್ರಕಟನೆ 
ಹೊರಡಿಸಿದೆನು.. ಈ ಉಪಾಧ್ಯಾಯ, ಕೆಲವು ಅಂಶಗಳಲ್ಲಿ ಹುಡುಗೆರಿಗೆ 
ಕ್ರಮವಾಗಿ ವಿದ್ಯಾಭ್ಯಾಸ ಮಾಡಿಸಬೇಕೆಂದೊ ಉಳಿದುದಕ್ಕೆ ನಾನು ಆಗಾಗ 
ಹೇಳಿಕೊಡುತ್ತಿದ್ದ ಅಲ್ಪಸ್ವಲ್ಪವೇ ಸಾಕೆಂದೂ ನಿಶ್ಚ ಯಿಸಿಜೆನು. ಹೀಗೆ 
ನಾನು ತಿಂಗಳಿಗೆ ಏಳು ಪೌಂಡು ಸಂಬಳದ ಮೇಲೆ ಒಬ್ಬ ಆಂಗ್ಲ ಮಹಿಳೆ 
ಯನ್ನು ಗೊತ್ತು ಮಾಡಿದೆನು. ಇದು ಸ್ವಲ್ಪಕಾಲ ನಡೆಯಿತು. ಆದರೆ. 
ಅದರಿಂದೆ ನನಗೆ ಸಮಾಧಾನವಾಗಲಿಲ್ಲ. ಹುಡುಗಿಗೆ ಅಲ್ಪಸ್ವಲ್ಪ. 
ಗುಜರಾತಿಯ ಜ್ಞಾ ನವುಂಟಾಯಿತು. ನಾನು ಅವರೊಂದಿಗೆ ಪೂರ್ಣವಾಗಿ 
ಮಾತೃಭಾಷೆಯಲ್ಲಿಯೇ ಮಾತುಕತೆಯಾಡುತ್ತಿದ್ದೆನು. ಅವರನ್ನು ಭಾರತಕ್ಕೆ 
ಹಿಂದಕ್ಕೆ ಕಳುಹಿಸುವುದು ನನಗೆ ಇಷ್ಟವಿರಲಿಲ್ಲ. ಏಕೆಂದರೆ ಸಣ 


ಆತ್ಮಕಥೆ ೩೧೩ 


ಹುಡುಗರು ತಾಯಿತಂದೆಯರಿಂದ ಅಗಲಿರುವುದು ಸರಿಯಲ್ಲವೆಂಬುದು ಆಗಲೂ 
ನನ್ನ್ನ ಅಭಿಪ್ರಾಯವಾಗಿದ್ದಿ ತು. ಒಳ್ಳೆಯ ವ್ಯ ವಸ್ಥೆ ಯಿರುವ ಮನೆಯಲ್ಲಿ 
ಮಕ್ಕಳು ಸಾ ಸ ಭಾವಿಕವಾಗಿ' ಕಲಿಯುವ ಸಣವನ್ನು ವಿದ್ಯಾರ್ಥಿ ನಿಲಯಗಳಲ್ಲಿ 
(ಹೌಸ್ಟೆ ೮ ಲ್‌) ಬೀಸಲು ಸಾಧ್ಯವಿಲ್ಲ. ಆದುದರಿಂದ ಸಳ ನನ್ನ ಮಕ್ಕ ಳನ್ನು 
ಜತೆಯಲ್ಲಿಯೇ ಇಟ್ಟು )ಕೊಂಡೆನು. ನನ್ನ ಹಿರಿಯ ಮಗನನ್ನು. ತ ಕ್ಕ 
ಮಗನನ್ನೂ ವಿದ್ಯಾಭ್ಯಾ ಸಕ್ಕಾ ಗಿ ಭಾರತದಲ್ಲಿ ವಸತಿ ವಿದ್ಯಾಲಯಕ್ಕೆ (ರೆಸಿಡನ್‌ 
ಸಿಯಲ್‌ ಸ್ಕೂಲ”) ಕೆಲವು" ಕಾಲ ಕಳುಹಿಸಿದ್ದುದು ಉಂಟು, ಆದರೆ 
ಅವರನ್ನೂ ಬೇಗನೆ ಹಿಂದಕ್ಕೆ ಕರೆಸಿದೆ. ಅನಂತರ ಕ್ಟ ಹಿರಿಯ ಮಗ... 
ವಯಸಿ ಗೆ ಬಂದ ನಸ್ಯ ದಿನಗಳ ಮೇಲೆ- -ನನ್ನ ನ್ರು ಬಿಟ್ಟು ಭಾರತಕ್ಕೆ 
ಹೋಗ. ಹೈ ಸೂ ಿಲನ್ನು ಸೇರಿಕೊಂಡನು. ನಮ್ಮಕ್ಕ ಫೆ bre ಜಾ ಕೊಟ್ಟಿ 
ಶಿಕ್ಷಣದಿಂದಲೇ ತೃಪ್ತಿ ಪ ರೈನಾಗಿದ್ದ ನೆಂಬುದು ನನ್ನ ಭಾವನೆ. ದುರ್ಸೈವದಿಂಡ 
ಅವನು ತನ್ಹ್ನ ಷು ಗಾವನದ” ಪ್ರಾಮರ್ಭಾವದಲ್ಲಿ ಯೇ ನಾಲ್ಕಾರು ದಿನದ 
ಕಾಯಿಲೆಯಿಂದೆ ಸಾವಿಗೆ ತುತ್ತಾದನು. ನನ್ನ್ನ ಉಳಿದ ಮೂರು ಮಕ್ಕಳು, 
ಯಾನ ಸಂಭ ಸ್‌: ಶಾಲೆಗೂ ಯಾವಾಗಲೂ ಹೋಗೇ ಇಲ್ಲ. ಆದಕೆ 
ನಾನು ಆಸಿ ಕಾದಲ್ಲಿ ಗ್ರ ಹದೆಲ್ಲಿ ಭಾಗವಹಿಸಿದ್ದೆ ತಂದೆತಾಯಿಗಳ ಮಕ್ಕ ೪ 
ಗಾಗಿ, ಏಸ ಹಸಿ ಭ್‌, ಶಾಲೆಗಳಲ್ಲಿ ಅವರಿಗೆ ಅಷ್ಟು ಇಷ್ಟು ಕ್ರಜನಾಣಿ 
ಶಿಕ್ಷಣ ದೊರೆಯಿತು... 


ನನ್ನ ಈ ಪ್ರಯೋಗೆಗಳೆಲ್ಲ ಅಪೂರ್ಣವಾಗಿದ್ದು ವು. ನನ್ನ ಬಾಲಕರ 
ಶಿಕ್ಷಣಕ್ಕಾಗಿ ಎಷ್ಟು ಸಮಯವನ್ನು ವಿನಿಯೋಗಿಸಬೇಕೆಂದು ನನಗೆ ಆಸೆ 
ಯಿನ್ದಿತೋ ಅಸ್ಸನ್ನು ವಿನಿಯೋಗಿಸಲು ನನ್ಸ್ಟಿಂದ ಸಾಧ್ಯವಾಗಿರಲಿಲ್ಲ. ನನ 
ಮಕ್ಕಳ ಶಿಕ್ಷಣಕ್ಕೆ ಪೂರ್ಣ ಲಕ್ಷ್ಯ ಕೊಡಲು ನನಗೆ ಸಾಧ್ಯವಾಗದುದು ಮತ್ತು 
ಇತ: ಅನಿವಾರ್ಯ ಕಾರಣಗಳಿಂದ, ನಾನು ಬಯಸಿದ ಅಕ್ಷರ ಜ್ಞಾ ನ ಶಿಕ್ಷಣ 


ಅವರಿಗೆ ದೊರಕಲಿಲ್ಲ. ಈ ವಿಷಯದಲ್ಲಿ ನನ್ನ ಎಲ್ಲ ಮಕ್ಕಳ ಆಕ್ಷೇಸಣೆ ನನ್ನ 
ಮೇಲೆ ಇದ್ದೇ ಇದೆ. ಒಬ್ಬ ಎಂ.ಎ., "ಅಥವಾ ಬಿ.ಎ. ಕೊನೆಗೆ ಮೆಟ್ರಕು 


ಲೇಷನ್‌ ಆದವನು ಅವರ ಕಣ್ಣಿ ಗೆ ಬಿದ್ದರೂ ಸಸ ಅವರಿಗೆ, ನಮಗೆ ಚತ 


ಶಾಲೆಯ ಶಿಕ್ಷಣ ದೊರೆಯಲ್ಲಲ್ಲವಲ್ಲಾ ಎಂಬ ಕೊರಗು ಉಂಟಾಗುತ್ತದೆ. 


೩೧೪ ಗಾಂಧೀ ಗ್ರಂಥಮಾಲೆ 


ಆದಸೊ ನನ್ನ ಖಚಿತವಾದ ಅಭಿಪ್ರಾಯ ಇದು ; ಹೇಗಾದರೂ 
ಸರಿಯೆ ಅವರಿಗೆ ಸಾರ್ವಜನಿಕ ಶಾಲೆಯಲ್ಲಿ ಶಿಕ ಕ್ಷಣ ದೊರೆಶಕೆ ಸಾಕು ಎಂದು 
ನಾನು ಒತ್ತಾಯ ಪಡಿಸಿದ್ದರೆ ಅನುಭವದ "ಪಾಠಶಾಲೆಯ ನಯಾ ಮತ್ತು | 
ತಾಯಿತೆಂಜಿಯರೊಂದಿಗೆ ಸದಾ ಇರುವುದರಿಂದಲೂ ದೊನೆಯುವ ಶಿಕ್ಷಣಾ. | 
ಸ್ವತಂತ್ರ ಜೀವನವನ್ನು ನಡೆಸುವ ಪ್ರಾಯೋಗಿಕ ಪಾಠ ಅವರಿಗೆ ಇಲ್ಲ 
ದ್ದಿತು. ಆಗೆ ಅವರಿಗಾಗಿ ನನ್ನ್ನ ಚಿಂತೆ ಕಡಿಮೆಯಾಗುತ್ತಲೇ 


ವಾಗುತಿ 
ಕ ಆವರು ನನ್ನಿ ದ ಬೇರೆಯಾಗಿ ಇಂಗ್ಲೆ ಂಡಿನಲ್ಲಿಯೋ ದಕ್ಷಿಣ 
ಆಧ್ರಿಕಾದ್ಞಿಯೋ ಹೊಂದಬಹದಾಗಿದ್ದ ಕೃತಕ ಶಿಕ್ಷಣ, ಈ ದಿವಸ 
ಅವರಲ್ಲಿ ಪ್ರಕಟಿವಾಗುತ್ತಿರುವ ಸರಳತನ ಮತ್ತು ಸೇವಾ ಬುದ್ಧಿಯನ್ನು. 
ಎಂದಿಗೂ ಅನರಿಗೆ ಕಲಿಸುತ್ತಿರಲಿಲ್ಲ ಮತ್ತು ಅವರ ಕೃತಕವಾದ ಆ 
ಜೀವನ ಕೃಮ ನನ್ನ ಸಾರ್ವಜನಿಕ ಕಾರ್ಯಕ್ಕೆ ಅಡ್ಡಿಯಾಗಿ ಸಹ ಆಗಬಳಹು 
ದಾಗಿದ್ದಿತು. ಹೀಗೆ ನಾನು ಅವರಿಗೆ ಅಕ್ಷರ ಜ್ಞಾನ ಕೊಸಲಾಗನಿದ್ದರೊ; 
ಕಳೆದುಹೋದ ನನ್ನ ಕಾಲವನ್ನು ಈಗ ನೋಡುವುದರಲ್ಲಿ, ನಾನಾ ನನ್ನ 
ಶಕ್ತಿ ಯಿದ್ದಷ್ಟು ಮಟ್ಟಿಗೆ ಅವರ ವಿಷಯದಲ್ಲಿ ನನ್ನ ಕತ ರ್ತವ್ಕ ವನ್ನು ವತಾಡ 
ಲಿಲ್ಲವೆಂದು ಫೇ. ಅವರನ್ನು ಸಾರ್ವಜನಿಕ ಶಾಲೆಗಳಿಗೆ ಕಳುಹಿರ 
ಲಿಲ್ಲನೆಂದು ನನಗೆ ಸಶ್ಚಾತ್ರ್ಯಾನವೂ ಇಲ್ಲ. ನನ್ನ ಹಿರಿಯ ಮಗನಲ್ಲಿ ನಾನು 
Lp ರುವ ಅನಿಷ್ಟ ಲಕ್ಷಣಗಳು ನನ್ನ ಅಪರಿಸಕ್ತ. ಪ್ರಾರಂಭ. ಜೀವನ 
. ಕಾಲದ ಅಶಿಸ್ತಾ ಬಾಳಿನ ಪೃತಿಧ್ವ ನಗಳು. ಅದು ಅರ್ಧ ಮಾಗಿದೆ ಸುಖ 
ಲಾಲಸೆಯ ಕಾಲನೆಂದು ನನ್ನ ಭಾವನೆ. ಆಗ ನನ್ನ: ಹಿರಿಯ ಮಗಸಿಗೆ 
ಹುಡುಗರೆ ಮನಸ್ಸಿನ ಮೇಟಿ ಯಾವುದೂ ಚೆನ್ನಾಗಿ ಪ್ರತಿಬಿಂಬಿತವಾಗುವ 
ವಯಸ್ಸು ಅವನು, ಸ Wiis ಅಮ ನನ್ನ ಭೋಗಲಾಲಸೆಯ 
ಮತ್ತು gS ಕಾಲ ಎಂಬುದನ್ನು ಒಪ್ಪು ವುದಿಲ್ಲ. ಅದರ ಬದಲು 
ಆ ಕಾಲವೇ ನನ್ನ ಬಾಳಿನ ಅತ್ಯಂತ ಫ ವೈಭವದ ಕಾಲವೆಂದೂ ಈಜಿಗೆ 
ಉಂಟಾದ ಬದಲಾವಣೆಗಳು ಅನುಚಿತ ನೋಹಜಾಲ ಜಾ ನನೆಂಬ ಭಾ: 
 ಯೆಂದೂ ಆತನ ಅಭಿಪ್ರಾಯ... ಅವನ ಅಭಿಪ್ರಾಯಕ್ಕೆ ಆಶ್ಚರ್ಯ 
ಬೇಕಾಗಿಲ್ಲ. ನನ್ನ ಬಾಲ್ಯ ಜೀವನದ ಪ್ರಾರಂಭ ಅಗ ನನ್ನ 
ಜ್ಞಾ ನೋದಯ ಕಾಲನೆಂದು ಈಚಿನ ವರ್ಷಗಳೇ ಈ ಪೂರ್ಣ 


ಆತ್ಮಕಥೆ ೩೧೫ 


ವಣೆಯ ನನ್ನ ಅಜ್ಞಾ ನದ ಮತ್ತು ಅಹಂಕಾರದ ದಿನಗಳೆಂದೂ ಅವನು ಏಕೆ 
ಎಣಿಸಕೂಡದು? ಸ್ಪ 3 ಉತರು ನನ್ನ ನ್ನು ಅನೇಕ ವೇಳೆ ಅನೇಕ ಪ್ರಶ್ನೆ ಗಳನ್ನು 
ಕೇಳಿದ್ದಾರೆ ; ನನ್ನ ಮಕೃಳಿಗೆ ಕಾಲೇಜು ಷೌ )ಢ ಶಿಕ್ಷಣವನ್ನು ತೊಡಸಿದ್ದರೆ 
ಆಗುತ್ತಿದ್ದ ಕೆ ಕೆಡಕೇನು? ಅವರ ರೆಕೆ ಪುಕ್ಕ ಸು ಕತ ರಿಸಲು ನನಗೆ ಏನು 
ಅಡ್ಡಿಬರಬೇಕಾಗಿದ್ದಿತು? ಎಂದು 


ಈ ಆನ್ಲೇಸಣೆಗಳಲ್ಲಿ ತಿರುಳಿದೆಯೆಂದು ನಾನು ಭಾವಿಸುವುದಿಲ್ಲ. ನನಗೆ 
ಆಸಂಖ್ಯಾ ತ ವಿದ್ಯಾರ್ಥಿಗ 'ಳೊಡನೆ ಸಂಬಂಧವುಂಬಾಗಿದೆ. ನಾನ ನಧಿ ಮ ತ್ತು 
ಇತರರ ಮೂಲಕ ವೂ ಮಕ್ಕಳ ಳ ಮೇಲೆ ನನ್ನ ಈ ಶಿಕ್ಷಣದ ಪ್ರಯೋಗಗಳನ್ನು. 
ಮಾಡಲು ಪ್ರಯತ್ನಿಸಿದ್ದೆ ಕ್ಸ ಮತ್ತು ಅವುಗಳ ಫಲನನ್ನೂ ನೋಡಿದ್ದೇನೆ. 
ನನ್ನ ಮಕ್ಕಳ ವಯಸಿ, ವ ಅನೇಕರು ನನಗೆ: ಗೊತ್ತು. ಆದರೆ ಮನುಸ್ಯತ್ವದಲ್ಲಿ 
ರು ನನ್ನ ಮಕ್ಕಳಿಗಿಂತ ಉತ್ತಮರಾಗಿಲ್ಲ. ಮತ್ತು ನನ್ನೆ ಮಕ್ಕಳು 
ವರಿಂದ ಕಲಿಯಬೇಕಾದುದೇನೂ ಇದೆಯೆಂದು ನಾನು ಭಾವಿಸುವುದಿಲ್ಲ. 


ಆ ತ್ಮ ತೆ EE 


ಆದರೆ ನನ್ನ್ನ ಪ್ರಯೋಗಗಳ ಅಂತ್ಯ ಪರಿಣಾಮ ಭವಿಸ್ಯದ ಗರ್ಭದಲ್ಲಿದೆ. 
ಈ ವಿಷಯವನ್ನು ಇಲ್ಲಿ ಚರ್ಚಿಸುವ ನನ್ನ ಉದ್ದೆ €ಶ ಇದು ; ಶಿಸ್ಲಿನ ಸ ಗೃಹ 
ಶಿಕ್ಷಣಕ್ಕೂ ಹಾಗೆಯೇ: ಶಿಸ್ತಿನ ಶಾಲಾ ಶಿಕ್ಷಣಕ್ಕೂ “ರುವ ವ್ಯತ್ಯಾಸವನ್ನೂ 
ಮತ್ತು ತಮ್ಮ ತಂದೆತಾಯಿಗಳ ಮೂಡ ಮಕ್ಕಳ ಮೇಲೆ ಉಂಟಾಗುವ 
ಪರಿಣಾಮವನ್ನು ಮನುಷ ಜಾತಿಯಲ್ಲಿ ಉಂಬಾಗುವ ಕ್ರಾಂತಿಯನ್ನು 
ಅಧ್ಯಯನ ಮಾಡುವವರು ಗಣನೆಗೆ ತೆಗೆದುಕೊಳ್ಳಲಿ ಎನ್ನುವುದು ಅಸ್ಟೇ 
ಅಲ್ಲ, ಸತ್ರ ತೈದ ಪೂಜಾರಿಯನ್ನು ಸತ್ಯ ದ ಪ್ರಯೋಗಗಳು ಎಷ್ಟು ದೂರ ೩4 
ಕೊಂಡು ವಸ ನೂ: ಸಾ ತಂತ್ರ ದೇವತೆ ಬಾಥ ಯಾವ 
ಬಲಿದಾನಗಳನ್ನು ಬಯಸುತ್ತಾಳೆ ವಾಬುದನ್ನು ತೋರಿಸುವುದೂ ಈ 
. ಅಧ್ಯಾಯದ ಉಸ್ಲಿ ಶಶವಾಗಿದೆ. ನನಗೆ ಸಾ ಭಿಮಾನವಿಲ್ಲದೆ, ನಾನು ಇತರ 
ಮಕ್ಕಳಿಗೆ ಜೊರಕಜಿ ಇದ್ದ ಶಿಕ್ಷಣವನ್ನು ಇನ್ನ ಮಕ್ಕಳಿಗೆ ಕೊಡಿಸಿದ್ದರೆ, 
ಅವರಿಗೆ ಅಕ್ಷರಜ್ಞಾನ ಶಿಕ್ಷಣವೇನೋ ಉಟಾಗುತ್ತಿದ್ದಿತೆ. ಆದರೆ ಅವರು 
ಕಲಿತಿರುವ ಸ್ವಾತಂತ್ರ್ಯದ ಅನುಭವ ಪಾಠಗಳೂ ಮತ್ತು ಸ್ವಾಭಿಮಾನವೂ 
_ ಎಂದಿಗೂ ಅವರಿಗೆ ಉಂಟಾಗುತ್ತಿರಲಿಲ್ಲ. ಸ್ವಾತಂತ್ರ್ಯ ಮತ್ತು "ಕ್ಷರಜ್ಜಾನ 


೩೧೬ ಗಾಂಧೀ ಗ್ರಂಥಮಾಲೆ 


ಈ ಎರಡರಲ್ಲಿ ಒಂದನ್ನು ಆರಿಸಿಕೊಳು ಪುದಾದರೆ ಆ 
ಸಾ ಎತಂತ್ರ್ಯ ಸಾವಿರ ಪಾಲು ಉತ್ತಮ ಸ ಯಾರು ತ 
ವುದಿಲ್ಲ. 


©) 
Rl 
Pa) 
& 
ಗ 
ಲ 


“ಗುಲಾಮಗಿರಿಯ ಕೋಟಿಗಳಾಗಿರುವ ಸ್ಕೂಲು ಕಾಲೇಜುಗಳನ್ನು 
ತೊಕೆದು ಬನ್ನಿ. ಗುಲಾಮಗಿರಿಯ ಸಂಕೋಲೆಗಳೊಡನೆ ಅಕ್ಷರಜ್ಹಾ ನನನ್ನು. 
ಸಂಪಾದಿಸುವುದರ ಬದಲ, ತಾತ್ಯ ಕ್ಕಾಗಿ ಕಲ್ಲು ಒಡೆಯ. ತನಕ್ಷಂಸ್ಥ 
ರಾಗಿ ಉಳಿಯುವುದು ಉತ್ತಮ” ಎಂದು ೧೯೨೦ರಲ್ಲಿ ನಾನು ಶಾಲಾ 
ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೊಟ್ಟಿ ಕತೆಯ ಮರ್ಮ ಈಗ ಅವರಿಗೆ 


ಗೊತ್ತಾಗಬಹುದು. 


೬ 
ಸೇವೆಯ ಭಾವನೆ 


ನನ್ನ ವಕೀಲಿ ವೃತ್ತಿ ಚೆನ್ನಾಗಿ ನಡೆಯುತ್ತಿದ್ದಿ ತು. ಆದರೆ ಅದೆರಿಂದೆ 
ತೃಪ್ತಿ ನ್ರ್ರಿಯುಂಟಾಗಲಿಲ್ಲ. ನನ್ನ್ನ ಜೀವನವನ್ನು ಇನ್ನೂ ಹೆಚ್ಚು ಸರಳಮಾಡಿ 
ಕೊಳ ಬೇಕು ಜನರಿಗೆ ಏನಾದರೊ ಸ್ಪಷ್ಟವಾದ ಇನ್ನೂ ಹಚ್ಚು ಶಾರೀರಕ 
ಕ್ರ ದ ಸೇವೆ ಮಾಡಬೇಕು es ನನ್ನ ಮನ್ಸು ನಲ್ಲಿ ಮಥನವಾಗು 
ತ್ರದ್ದಿತು. ಆಗ ನನ್ನ ಬಾಗಿಲಿಗೆ ಒಬ್ಬ ಕುಷ £ ರೋಗಿ ಕಲ ಒಂದು 
ಕಸವನ್ನು ಹಾಕಿ “ಅವನನ್ನು ಕಳುಹಿಸಿ ಬಿಡುವುದಕ್ಕೆ ನನ್ನ ಮನಸ್ಸು 

ಸ್ಪಲಿಲ್ಲ. ಆದುದರಿಂದ ನಾನು ಅವನನ್ನು ಒಂದು ಕೊಠಡಿಯಲ್ಲಿ ಮಲಗಿಸಿ 
ಆಜ ಚಿನಧಿ ಹಾಕಿ ಶುಶ್ರೂಷ ಮಾಡಿದೆನು. ಆದಕೆ ಬಹಳ 
ದಿವಸಗಳು ನಾನು ಹೀಗೆ ಮಾಡುವುದು ಸಾಧ್ಯ ಧ್ಯವಿರಲಿಲ್ಲ. ನನಗೆ ಅದಕೆ 
ಬೀಕಾದ ಅನುಕೂಲವಿರಲಿಲ್ಲ. ಯಾವಾಗಲೂ ನನ್ನ ಜತೆಯಲ್ಲಿಯೇ 
ಅವನನ್ನು ಇಟ್ಟು ಕೊಂಡಿರಲು. ನನಗೆ ದೃಢ ನಿರ್ಧಾರವೂ ಇರಲಿಲ್ಲ. ಆದುದೆ 
೦9ದ ಆತನನ್ನು ಹು ಕರಾರು ಕೂಲಿಗಳ ವೈದ್ಯ ಶಾಲೆಗೆ ಕಳುಹಿಸಿಕೊಟಿ ನು. 


ಆತ್ಮಕಥೆ ೩೧೭ 


; ಪಡು ಸುಡು ಟು a a ಹತ 


ಆದರೆ ಇದೆರಿಂದ ನನಗೆ ತೃಪ್ತಿಯಾಗಲಿಲ್ಲ. ಸೇವೆ ಮತ್ತು ಶುಶ್ರೂ 
ಷೆಯೆ ಯಾವುದಾದರೂ ಕಾರ್ಯದಲಿ ಯಾವಾಗಲೂ ಕತೊಡಗಿರಬೇಕೆಂಬುವು 
ನನ್ನ ಇಷ್ಟವಾಗಿದ್ದಿ ತು. ಡಾ. ಬೂತ್‌ರು ಸಂತ ಐಡಾನ್‌ ಮಿಸನ್ಸಿ ನ ಅಧ ಸಕ್ಷ 
ರಾಗಿದ್ದೆರು. ಅವರು ದಯಾಶಾಲಿಗಳು : ರೋಗಿಗಳಿಗೆ, ಹಣ ತೆಗೆದು 
ಕೊಳ್ಳೆದೆ ಚಿಕಿತ್ಸೆ ಮಾಡುತ್ತಿದ್ದರು. ಅವ ರೆಸ್ತುಂಜೀಯವರೆ ದಾನ ದ್ರವ್ಯ 
ದಿಂದ, ಡಾಕ್ಟರ್‌ ಬೂತ" ರ ಮೇಲ್ಲಿ ಚಾರಣೆಯಲ್ಲಿ ಒಂದು ಸಣ್ಣ ವೆ, ದ್ಯ ಶಾಲೆ 
ಯನ್ನು ಧರ್ಮಾರ್ಥವಾಗಿ ತೆರದರು. ಈ ವೈದ್ಯ ಶಾಲೆಯಲ್ಲಿ ಆ 
ಶುಶ್ರೂಷೆಯ ಕೆಲಸದಲ್ಲಿ (ನರ್ಸ್‌) ಕೊಡಗಬೇಕೆಂಬುದು ನನ್ನ ತೀವ್ರ ಇಚ್ಛೆ 
ಯುಂಬಾಯಿತು. ಔಷಧಿಗಳನ್ನು ಕೊಡುವುದು ದಿನಕ್ಕೆ ಜನ“ ಎರಡು 
ಗಂಟೆಗಳ ಕಾಲ ಮಾತ್ರ ಹಿಡಿಯುವ ಕೆಲಸವಾಗಿದ್ದಿ ತು. ತ್‌ ನಿಗೆ 
ಬದಲಾಗಿ, ನನ್ನ ಆಫೀಸಿನ ವೇಳೆಯಿಂದ ಆ ಕಾಲವನ್ನು ಮಿಗಿಸಿ ಈ ಕೆಲಸಕೆ 
iN ನಾನು ನಿಶ್ಚ ಯಿಸಿದೆನು. ನನ್ನ್ನ ನಕೀಲಿ ವೃ ತ್ತಿಯಿಂದ 
ಬಹುಭಾಗದ ಆಫೀಸಿನಲ್ಲಿ ಯೇ ಕುಳಿತುಕೊಂಡು ಕಕ್ಷಿಗಾರರೊಂದಿಗೆ 
ಎ54 ಮರ ಕಾಗದ ಪತ್ರಗಳನ್ನು ಬರೆಯುವುದು ಪಂಚಾ 
ಯಿತಿಯ ಕೆಲಸ ಇವೇ ಆಗಿದ್ದವು. ಮಾಜಿಸ್ಟೇಟ್‌ ಕೋರ್ಟಿಗೆ ಸಂಬಂಧ 
ಪಟ್ಟ ಕೆಲವು ಮೊಕದ್ದ ಮೆಗಳೇನೋ ನನಗೆ ಬರುತ್ತಿದ್ದೆ ವು. ಅವುಗಳು ಬಹಳ 
ಮಿಗೆ ಕ್ಲಿ ಷ್ಟವಲ್ಲದ ಮೊಕದ್ದಮೆಗಳು. ನನ್ನ್ಯೊ ನಂದಿಗೆ ದಕ್ಷಿಣ ಆ ನ್ರಿಕಾಕ್ಕೆ 
ಬಂದು ನನ್ನ್ನ ಜತೆಯಲ್ಲಿಯೇ ಆಗ ವಾಸಿಸುತ್ತಿದ್ದ ಮಿ. ಖಾನ್‌ರ, ಸಾ 
ಇಲ್ಲದ ವೇಳೆಯಲ್ಲಿ ಆ ಮೊಕದ ಸಮೆಗಳನ್ನು ಕೋರ್ಟನಲ್ಲಿ ನೋಡಿಕೊಳು ಶೃವು 
ದಾಗಿ ಒಪ್ಪಿ ಕೊಂಡರು. ಹೀಗೆ ವೈದ್ಯಶಾಲೆಯಲ್ಲಿ ಸೇವೆ ಸಲ್ಲಿಸಲು ನನಗೆ 
ಕಾಲ ದೊರಕಿತು. ಪ್ರತಿದಿನವೂ ಸುಮಾರು ಎರಡು ಘಂಟಿಗಳ : ಕಾಲ ಇದಕ್ಕೆ 
ಮಾಸಲಾಗಿದ್ದ ಅಷ್ಟೂ ಕಕ್ನುದ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂಕಿಯಂಟ 
ಯಿತು. ಕೋಗಿಯ ರೋಗದ ವಿಷಯಗಳನ್ನು PE ವುದು ಅದನೆ ನ್ನೆಲ್ಲ 
ವೈದ್ಯರಿಗೆ ಹೇಳುವುದು ಔಷಧಿಗಳನ್ನು ಸಿದ್ದ ನಡಿಸಿ ಕೊಡುವುದು ಇದು ನನ್ನ 
ಕೆಲಸವಾಗಿದ್ದಿ ತು. ಇದರಿಂದ ನರಳುತ್ತಿದ್ದ ಕರಾರು ಕೂಲಿಗಳಿಗೂ ನನಗೂ 
ನಿಕಟ ಪರಿಚಯನುಂಟಾಯಿತು. ಆ ಕೂಲಿಗಳೆಲ್ಲ ಹೆಚ್ಚಾಗಿ ತಮಿಳರು, 
ತೆಲುಗರು ಮತ್ತು ಉತ್ತರ ಭಾರತದವರೇ ಇದ್ದರು. 


೩೧೮ ಗಾಂಧೀ ಗ್ರಂಥಮಾಲೆ 


ಬೋಯರ್‌ ಯುದ್ದದ ಕಾಲದಲ್ಲಿ ನಾನು, ಘಾಯಗೊಂಡ ಮತ್ತು 
ರೋಗಿಗಳಾದ ಸಿಪಾಯಿಗಳಿಗೆ ಶುಶ್ರೂಸೆ ಮಾಡಲು ಮುಂದಾಳಾದಾಗ, ಈ 
ಅನ .ಭವದಿಂದ ನನಗೆ ತುಂಬ ಪ ಪ್ರ ಯೋಜನವಾಯಿತು. 

ಬಾಲಕರ ಪೋಷಣೆಯ ವಿಷಯ ಯಾವಾಗಲೂ ನನ್ನ ಮನಸ್ಸಿ ನಲ್ಲಿ 
ಇದ್ದೇ ಇದ್ದಿತು. ನನಗೆ ದಕ್ಷಿಣ ಆಫ್ರಿಕಾದಲ್ಲಿ ಇಬ್ಬರು ಗಂಡು ಮಕ್ಕಳು 
ಹುಟ್ಟಿ ದರು. ಶ್ಯ ಭನನ ನನಗೆ ದೊರೆತ ಅನುಭನನಿಂದ ಅವರೆ 
ಲಾಲಕೆ ಪೋಷಣೆಯ ವಿಷಖುದಲ್ಲಿ ನನಗೆ ಬಸಳ ಸಹಾಯವಾಯಿತು. ನನ್ನ 
ಸ ತಂತ್ರ ಸೃಭಾವವೇ ನನಗೆ &nsadua ಕಸವನ್ನು ಕೊಡುತ್ತಿ ದ್ವಿ ತು. 
ನನ್ನ ಹೆಂಡತಿಯ ಪ್ರಸವದ ಕಾಲದಲ್ಲಿ, ಆತ್ಯುತ್ತ ಚುವಾಜಿ ವೈದ್ಯಕೀಯ 
ಸಾಯ ವನ್ನು ಸಡೆಯಬೇಕೆಂಬುದೇ ನನ್ನ ಮತ್ತು ಅವಳ ಇಚೆ ಯಾಗಿದ್ದಿ ತು 
ಆದರೆ ವೆ ವೈದ್ಯರೂ ದಾದಿಯೂ (ನರ್ಸ್‌) ನಮ ತ ನಡುನೀರಿನಲ್ಲಿ ಕೈಬಿಟ್ಟ ಕೆ 
ನಮ್ಮ ಗತಿಯೇನು? ಸೂಲಗಿತ್ತಿ ಭಾರತೀಯಳೇ ಆಗಿರ ಬೇಕಾಗಿದ್ದಿತು 
ಭಾರತದಲೆ ೀ ಸುಶಿಕ್ಷಿತ ಸೂಲಗಿತ್ತಿ ನೂ ಯುವುದು ಫಸ ನೈ ವೆಂದನೇಲಲೆ ದಕ್ಷಿಣ 
ಆಫ್ರಿಕಾದಲ್ಲಿ, ಶಿಕ್ಷಣ ಪಡೆದ ಸೂಲಗಿತ್ತಿ ತಲೆಯು. ದುಸ್ಮ ಕವೇಮ 
ಬೇರೆ-ಹೇಳಬೇಕೇ ? ಆದುದರಿಂದ ಸುಖಪ್ರಸವಕ್ಕೆ ಏನೇನು ಆಗಬೇಕು 
ಎಂಬುದನ್ನೆಲ್ಲ ನಾನು ಅಧ್ಯ ಯನ ಮಾಡಿದೆನು. ತಿ ಭು ವನ ದಾಸರು 
ಬರೆದಿದ್ದ ಮೋಟೆ! ತಕ (ತಾಯಿಗೆ ಶಿಕ್ಷಣ) ಆ ಗ್ರಂಥವನ್ನು 
ನಾನು ವ್ಯಾಸ ೨ಗ ಮಾಡಿದೆನು. ಇತರ ಕಡೆಗಳಲ್ಲಿ ನನಗೆ ದೊರಕಿದ್ದ ಅನು 
| ಭವಗಳನ್ನೂ ಸೇರಿಸಿಕೊಂಡು, ಆ ಪುಸ್ತಕದಲ್ಲಿ ಹೇಳಿದ್ದ ಸಲಹೆಗಳಿಗನುಗುಣ 
ವಾಗಿ ನನ್ನ ಎರಡು ಮಕ ಳನ್ನೂ ನಾನೇ ಪೋಸಿಸಿದೆನು. ದಾದಿಯ ಸೇವೆ 
ಯನ್ನು ಬಂ ಸಲಕ್ಕೆ ಎರಡು ತಿಂಗಳಿಗೆ ಹೆಚ್ಚಿ ಲ್ಲ ಲದಂತೆ ಉಸಯೋಗಿಸಿ 
$d ದಾದಿಯ ಕೆಲಸ ಮುಖ್ಯವಾಗಿ ನನ್ನ ಹೆಂಡತಿಯ ಶುಶ್ರೂಷೆ 
ಯಾಗಿದಿ ತೇ ಹೊಂತು ಮಕ್ಕಳನ್ನು ನೋಡಿಕೊಳು ) ವುದಲ್ಲ. ಮಕ್ಕಳಿಗೆ 
ನೀರು ಹಾಕುವುದು, ಸ್ವಚ್ಛ ಮಾಡುವುದು ಈ" ಕಾರ ಶೈವ p) 
ಮಾಡುತ್ತಿದೆ ನು. ಘು Bs 

ಕೊನೆಯ ಮಗುವಿನ ಜನನ ಸಮಯದಲ್ಲಿ ನನಗೆ. "ಅತ್ಯಂತ ಕಠಿಣ 
ವಾದ ಪರೀಕ್ಷೆಯೊದಗಿತು. ಪ್ರಸವವೇದನೆ ಇದ್ದ ಕ್ಕಿಂತೆಯೇ ಮೊದ 


ಆತ್ಮಕಥೆ ೩೧೯ 


ಲಾಯಿತು. ವೈದ್ಯರು ತತ್‌ಕ್ಷಣ ಸಿಕ್ಕಲಿಲ್ಲ. ಸೂಲಗಿ್ತಿಯನ್ನು ಕರೆದು 
ಲ್ಲ ೦. ಜ uo) 
ಕೊಂಡು ಒರುವುದಲಲ್ಲಿ ಸ್ವಲ್ಪು ಕಾಲ ಕಳೆದುಹೋಯಿತು. ಅವಳು ತತ್‌ 
ಕಣ £ಮೇ ಬಂದಿದ್ದ ರೂ ಆಕೆಯೇನೂ ಪ್ರಸವದಲ್ಲಿ ಸಹಾಯ ವಾಡುವಂತಿರ 
ಲಿಲ್ಲ. ಸುಖನ್ರಸ ವಕ್ಕಾಗಿ ವಜ ಕಾರೈಗಳೆ ಲ್ಲ ನಾನೇ ಮಾಡ 
ಬೇಕಾಯಿತು. ಡಾ. ತ್ರಿಭುವನದಾಸರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದ 
ನಿಷಯಗಳನು ನಾನು ಲಕ ವಿಟು, ಓದಿದ್ದು ರಿಂದ ನನಗೆ ಅನಶೌಲ್ಯವಾಡೆ 
A SU) ಚೆ ಎ ಪಿ 

ಸಹಾಯವಾಯಿತು. ಆದುದರಿಂದ ನನಗೇನೂ ಭಯವಿರಲಿಲ್ಲ. 


ಮಕ್ಕ ಳನ್ನು ಸರಿಯಾಗಿ ಲಾಲನೆ ಪೋಷಣೆ ಮಾಡಲು, ತೆಂಸೆ-ತಾಯಿ 
ಗಳಿಬ ರಿಗೂ ಶಿಶು. ರಕ್ಷಣೆ ಪೋಷಣೆಯ ಸಾಮಾನ್ಯ ಜ್ಞಾನವಿರಜೇಕೆಂಬುದು 
ನನಗೆ' ಚೆನ್ನಾಗಿ ಮನದಟ್ಟಾಗಿದೆ. ನಾನು ಈ ವಿನಯವನ್ನು ಚೆನ್ನಾಗಿ 
ವ್ಯಾಸಂಗ ವಣ ಡಿದುದರಿಂದೆ ಹೆಜ್ಜೆ ಹೆಜ್ಜೆ ಗೂ ಸಪ್ರಯೋಜನವಾದುದು ನನಗೆ 
ಗೊತ್ತಾಗಿ ನ. ನಾನು ಈ ನಿಷಯವನ್ನು ಚಿನ್ನಾ ಗಿ ಅಭ್ಯಾ ಸಮಾಡಿ, ಅದನ್ನು 
mE ಗೂಪಕ್ಕೆ ತರನೆ ಹೋಗಿದ್ದರೆ ನನ್ನ್ನ "ಮಕ್ಕಳಿಗೆ ತ ಇರುವ ಆರೋಗ್ಯ 
ಭಾಗ್ಯ ಇರುತ ರೇ ಲ್ಲ. ಮಗು, ಪ್ರಾರಂಭದ ಐದು ವರುಷಗಳಲ್ಲಿ ಕಲಿಯ 
ಬೇಕಾದ: ದುಃ ಏನೂ ಇಲ್ಲವೆಂಬ ಮೂಢ ನಂಬಿಕೆಗೆ ನಾವು ಗುರಿಯಾಗಿದ್ದೇವೆ. 
ಆದರೆ ನಿಜವಾದ ವಿಷಯವೇನೆಂದರೆ ಮಗು ಪ್ರಾರಂಭದ ಐದು ವರೆಷಗಳೆಲ್ಲಿ 
ಕಲಿಯುವುದನ್ನು ಅಲ್ಲಿಂದ ಮುಂದೆ ತನ್ನ ಜೀವಮಾನದಲ್ಲಿ ಮತ್ತಿಂದೂ 
ಕಲಿಯುವುದಿಲ್ಲ... ಗರ್ಭಧಾರಣೆಯೊಂದಿಗೆ ಮಗ.ವಿನ ಶಿಕ್ಷಣ ಪ್ರಾರಂಭ 
ವಾಗುಪ್ರದೆಬುದನ್ನು ನಾನು ಅನುಭವದಿಂದ ಹೇಳುತ್ತೇನೆ. ಗರ್ಭಧಾರಣೆಯ 
ಸಮಯದಲ್ಲಿ ಮಾತಾ ಪಿತೃ ಗಳಿಗಿರುವ ದೈಹಿಕ ಮತ್ತು ಮಾನಸಿಕ ಸಿ ತಿಯು 
ಮಗವಿನೆಲ್ಲಿ ಪುನರಂಕುರಿಸ ಸತ್ತೆ. ಅನಂತರ ಗರ್ಭ "ಸೆಳೆಯುತ್ತಾ ಹೋದಂತೆ 
ತಾಯಿಯ ಮನೋಧರ್ಮ, ಬಯಕೆ, ಸ್ವಭಾವ, ಆಹಾರ್ಯ, ವಿಹಾರ ಮತ್ತು 
ಜೀವನ ಕ್ರಮವನ್ನು ಅನುಸರಿಸಿ ಮಗು ಬೆಳೆಯುತ್ತದೆ. ಹುಟ್ಟಿದ ಮೇಲೆ 
ಮೆಗು ತಾಯಿ ತಂಜಿಯನ್ನು ಅನುಕರಿಸುತ್ತದೆ ; ಅನಂತರ ಅನೇಕ ವರುಷಗಳ 
ವರಿಗೆ ತನ್ನ ವಿಕಾಸಕ್ಕೆ ತಂಸಶಾಯಿಗಳನ್ನೇ ಪೂರ್ಣವಾಗಿ ಅವಲಂಜಸುತ್ತದೆ. 


೩೨೦ ಗಾಂಧೀ ಗ್ರಂಥಮಾಲೆ 


ಈ ವಿಚಾರಗಳನ್ನು ಚೆನ್ನಾಗಿ ಅರಿತ ದಂಸತಿಗಳಾರೂ, ತಮ್ಮ ವಿಷಯ 
ಇಸನೆಯ ತೃಪ್ರಿ ಗಾಗಿಯೇ ದಾಂಪತ್ಯ ಸಂಗವನ ಪ್ತಿ ಬಯಸು. ಮಕ್ಕಳಾಗ 
ಬೇಕೆಂಬ ಇಚ್ಛೆಯುಂಟುದಾಗ ಮಾತ್ರ ಸೇರುತ್ತಾ ಚ ರತಿ ಸುಖವು ಮನುಷ್ಯ 
ನಿಗೆ ನಿದ್ರೆ ಊಟದಂತೆ ಅವಶ್ಯ ಕವಾದ ಒಂದು ಸ್ವತಂತ್ರ ಕಾರ್ಯ ಎಂದು 
ತಿಳಿಯುವುದು ಘೋರ ಅಜ್ಞ್ಯಾನವೆಂದು ನನ್ನ ಭಾವನೆ. ಜಗತ್ತಿನ ಅಸ್ತಿಕ್ವ 
ಜನನ ಕಿ ')ಯೆಯ ಮೇಲೆ ಅವಲಂಬಿಸಿದೆ. ಜಗತ್ತು ಈಶ ರನ ಲೀಲಾಭೂಮ್ಮಿ 
ಅವನ ವೈಭವದ ಪ್ರತಿಬಿಂಬ. ಇದರ ಸುವ್ಯವಸ್ಥಿತ ವೃದ್ದಿ ಜ್‌ ರತಿ 
ಕ ಯೆಯಲ್ಲಿ ಸಂಯಮವಿರಬೇಕು. ಇದನ್ನು ಪ್ರಿರಿತಮು. ಸ್ಟೇ ಕಷ್ಟ 
ds ತಮ್ಮ ಕಾಮನೃ ತಿ ತ್ತಿಯನ್ನ್ನು ತಡೆಹಿಡಿಯುತ್ತಾ ರೆ. ಸ ಸಾರು 
ದೈಹಿಕ ಮಾನಸಿಕ ಮತ ಸ ಅಧ್ಯಾತ್ಮ ಬೆಳವಣಿಗೆಗೆ  ಅವಕ್ಯಕವಾದ ಜ್ಞಾ ನ 
ನನು ತಾವು ಸಂಪಾದಿಸಿಕೊಂಡು ಆ. ಜಾ ನಡ ಲಾಭವನ್ನು ಮುಂದನ 
ಸಂತತಿಗೆ ನೀಡುತ್ತಾರೆ. ಸ 


ಸಃ 
ಬ್ರಹ್ಮ ಚರ್ಯ-೧ 


ನಾನು ಬ್ರಹ ಹ ಒಚರ್ಯ ಫೆ ್ರತವನ್ನು ತೆಗೆದುಕೊಳ್ಳ ಬೇಕೆಂದು ಗಂಭೀರವಾಗಿ 
ಯೋಚನೆ ಭೀರ: ಯಾ ಈ 'ಇಥಿಯಲ್ಲ ಕಗ ಬಂದಿದೆ... ನಾನು 
ಮದುನೆಯಾದಂದಿನಿಂದ್ಯ ಏಕಸತ್ನಿವೃತ ನನ್ನ ಹೃದಯದಲ್ಲಿ ಸಾ ) ಪನೆಯಾಗಿ 
ದ್ದಿತು. ಪತ್ನಿಯ ವಿಷಯದಲ್ಲಿ ) ಜ್ರಾಚಾಚಕ ನಡತೆ ನನ್ನ್ನ ಸತ್ಯ ದ ಆರಾಧನೆಯ 
ಅಂಗವೇ ಆಗಿದ್ದ ತು. ಅದಕೆ ನನ್ನ್ನ ಪತ್ತಿಯ ಎಷಯದಲ ಲಿಯೂ ಬ 
ಚರ್ಯವನ್ನು ಆಚರಿಸಬೇಕೆಂಬ ಮನೋ ನಿಶ್ಚಯದ ಪಾ ಮುಖ್ಯ ತೆ ನನಗೆ 
ಮೊದಲು ಉಂಟಾದುದು ದಕ್ಷಿಣ ಆಫ್ರಿಕಾದಿಯೆ, ಯಾವ ಸಂಭವ ಅಥವಾ 
ಯಾವ ಗ )ಂಥಾಭ್ಯಾಸ್ಕ ನನ್ನ: ನ್ನು ಈ ಆಲೋಚನಾ ಮಾರ್ಗಕ್ಕೆ ಎಳೆಯಿತು 
ಎಂಬುದು ಈಗ ಸ್ಟ ಸ್ಟ ವಾಗಿ” ನೆನಪಿಲ್ಲ. ಆದರೆ ಇದಕ್ಕೆ ಮೊ ಕಾರಣ, 
ಈಗಾಗಲೇ ಕಾನು! ಹೇಳಿರುವಂತೆ ನನ್ನ ಮೇಲೆ ರಾಯಚಂದಛ ಚ 
ಪ್ರಭಾವವಾಗಿತ್ತು. ಆತನಿಗೂ ನನಗೂ ನಡೆದ ಒಂದು ಸೂಭಾಷಣೆ ಇನ್ನೂ 
ಜ್ಞಾ ಪೆಕವದೆ. ಒಂದು ಸಲ ನಾನು, ಶಿ ಮತಿ ಗ್ಲಾಡ್‌ಸ ಸನ್‌ ರವರ ಪತಿ 


ಆತ್ಮಕತೆ ೩೨೧ 


ಇಹ ಯೆಣತ್ತೆ ತೆಯನ್ನು ಕುರಿತು ತುಂಬ ನ್ರ ಶಂಸಿಸಿ ಮಾಳೆನಾಡಿಜಿನು. ಆಕೆ 
ಕಾಮನ್‌ ಸಭೆಯಲ್ಲಿ ಸಸಮಿ. ಗ್ಲಾ ಡ್‌ಸ್ಟ ನರಿಗೆ ತಾನೇ ಟೀ ಸಿದ ಮಾಡಿ 


vp 
SS ಲಾ ತಮ್ಮ ಜೀ ವನವನ್ನು ನಿಯಮಗಳಿಗೆ ಅನುಸಾಂವಾಗಿ 
ನಡೆಸುತ್ತಿದ್ದ ಈ ಸ್ರಸಿದ ದಂಪತಿಗಳ ಜೀವ ನದಲ್ಲಿ ಅದೂ ಒಂದು ನಿಯಎತಿ 


ವಾಗಿದ್ದಿ 3ಂದೂ ಎಲ್ಲಿಯೋ ಓದಿದ್ದು ದನ್ನು ನಾನು ರಾಯಚಂದಭಾಯಿಗೆ 
ಹೇಳಿದೆನು. ಈ ವಿಷಯವನ್ನು ಕವಿಗೆ ಹೇಳುತ್ತಾ ಜತೆಯಲ್ಲಿಯೇ ದಾಂಪತ್ಯ 
ಪ್ರೇಮವನ್ನೂ ಕುರಿತು ಪ್ರಶಂಸಿಸಿದೆನು. ರಾಯಚಂದೆಭಾಯಿ ಹೀಗೆ ಕೇಳ 
ದರು ; “ನೀವು ಎರೆಡು ಪ್ರೇಮಗಳಲ್ಲಿ ಯಾವುದಕ್ಕೆ ಹಚ್ಛಾಗಿ ಬೆಲೆ ಕೊಡು 
ತೀರಿ? ಗಂಡನಲ್ಲಿ ಶ್ರೀಮತಿ ಗ್ಲಾಡ್‌ಸ್ಟೈನ್‌ರ ಅಥವಾ ಆಕೆಯ ಸೇವಾ 
ಭಾವಕ್ಕೋ ? ಒಂದು ಪಕ್ಷ ಆಕೆ, ಅವತ ಸಹೋಸಂಯೋ ಅಥವಾ 
ನಂಬಿಕೆ ಯ ಸೇವಕಿಯೋ ಆಗಿದ್ದು ಅಷ್ಟೇ ಕ ಮುಂದ ಆತನ ಸೇನೆಯನ್ನು 
ಮಾಡಿದ್ದಿ ದ್ದರೆ ಆಗ ನೀವು ಏನು ಹೇಳುತ್ತಿ ಇರಿ. ? ಅಂತಹ ಶ್ರದ್ಧಾ ವಂತ 
ಸಹೋದಂಯರ ಅಥವಾ ಸೇವಕರ ಉದಾಹಣೆ ಯನ್ನು ನಾವು ಕೇಲಲವೆ ) 
ಅಥವಾ ಒಂದು ಗಂಡು ಆಳಿನಲ್ಲಿ ನೀವು ಇಸೇ ಬಗೆಯ ಪ್ರೇಮ ಮತ್ತು ಶ್ರ ದ್ದೆ 
ಯ ನ್ನು ಕಂಡಿದೆ ರೆ, ಶ್ರೀಮತಿ ಗ್ಲಾ ಡ್‌ಸ ಸನ್‌ರೆ ವಿಷಯದಲ್ಲಿ ಉಂಟಾದ ಆನೇ 
ಆಶ ರ್ಯವುಂಟಾ ಗುತ್ತಿದ್ದಿ ತೇ. ?”' ನಾನು ಸೂಚಿಸಿರುವ. ಈ ದೈಷ್ಟಿಯಿಂದ 
ವಿಷಯವನ್ನು ಸರೀಕ್ಷಿಸಿ >» 
ಕಾಯಚಂವಭಾಯಿಯವರು ವಿನಾ ಇಹಿತರಾಗಿದ್ದೆ ರು. ಅವರು. ಹೇಳಿದಾಗ 
ಅವರ ಮಾತು ಸ್ವಲ್ಪ ಕಠಿಣವಾಯಿತು ಎಂದು ನನಗೆ ತೋರಿದ ಜ್ಲಾ ಪಕ. 
ಆದಕಿ ಅದು ನನ್ನ ಮನಸ್ಸಿನಲ್ಲಿ ಬಲವಾಗಿ ಬೇರೊರಿತು. ಸೇವೆಕನ ಸಾ ಮಿ 
ನಿಷ್ಮೆ, ಹೆಂಡತಿಗೆ ಗಂಡನಲ್ಲಿರುವ ಪತಿನಿಸ್ಕೆಗಿಂತ ಸಾವಿರ ಪಾಲು ಹೆಚ್ಚು 
ಪ್ರಶಂಸನೀಯವಾದುದು, ಗಂಡ ಹೆಂಡರ ಬಾಂಧವ್ಯ ಅವಿಭಾಜ್ಯ. ಆದುದರಿಂದೆ 
ಗಂಡನಲ್ಲಿ ಹೆಂಡತಿಯ ಶ್ರದ್ಧಾಪ್ರ (ವ್ಯ ಏನೂ ಸ | ರ್ಯವಲ್ಲ ಈ ಥಿಷೆ್‌ 
ಸ್ವಾಭಾವಿಕ. ಆದಕಿ ಸೇವಕನಿಗೂ ಯಜಮಾನನಿಗೂ ನಡುವೆ ಇಂತಹ ನಿಸೆ 
ಬೆಳೆಯಬೇಕಾದರೆ ಅದಕ್ಕೆ ವಿಶೇಷ ಶ್ರಮ ಸತಬೇಕಾಗುವುದು. ರಾಯಚಂದೆ 
.. ಧಾಯಿಯವರ ದೃಷ್ಟಿ: ನಿಧಾನವಾಗಿ ನನ್ನ ಮನಸ್ಸನ್ನು ಆಕ್ರಮಿಸ 
. ಕೊಡಗಿತು. 


೩.೨೨ ಗಾಂಧೀ ಗ್ರಂಥಮಾಲೆ 


ಹಾಗಾದರೆ ನನ್ನ ಹೆಂಡತಿಯೊಂದಿಗೆ ನನ್ನ್ನ ಸಂಬಂಧ ಹೇಗಿರಬೇಕು 
ಎಂದು ನನ್ನನ್ನು ನಾನೇ ಶೇಳಿಕೊಂಡೆನು. ಪತಿಯನ್ನು ನನ್ನ ಭೋಗಲಾಲ 
ಸೆಯ ವಸುನನ್ನಾಗಿ ರೇ ಆಕೆಯಲ್ಲಿ ನನ್ನ ಪ್ರೇಮ 
ಚಿಹ್ನೆಯೇ ? ಎಲ್ಲಿಯವರೆಗೆ ನಾನು ವಿಸಯಾಸಕಿ ಕಿಗೆ ನಂತ 
ವೆನೋ ಅಲ್ಲಿಯವರೆಗೆ ನಾನು ನನ್ನ ಹೆಂಡತಿಯಲ್ಲಿ ಇಟ್ಟಿರುವ ಪ್ರೀತಿಗೆ 
ಎನೂ ಬೆಲೆ ಇರಲಿಲ್ಲ. ನಿಜವನ್ನು ಹೇಳಬೇಕಾದರೆ ನನ್ನ ಹೆಂಡತಿ ನನ್ನನ್ನು 
ಚಪಲಗೊಳಿಸುವ ಮಾಯಗಾತಿಯಾಗಿ3ಲಿಲ್ಲ. ಆದುದರಿಂದ ನನ್ನಲ್ಲಿ 
Wp ದಿದ್ದಕೆ ಬ್ರಹ್ಮ ಚರ್ಯವ್ರ ತವನ ನ್ನು ಅಂಗೀಕರಿಸುವುದು ನನಗೆ 
ಅತ್ಯಂತ ಸುಲಭವಾನಿದ್ದಿ ತು. ನನ್ನ ನಿಶಕ್ತಿ ಅಥವಾ ವಿಷಯ ಸಕ್ತಿಯೇ 
ಇದಕ್ಕೆ ತಡೆಯಾಗಿದ್ದಿ ಶ್ರ 
"ನ್ನ ಮನಸೆ ವ್ರ ಈ ವಿಷಯದಲ್ಲಿ ಜಾಗ್ರತವಾದ ಮೇಲೆ ಸಹೆ ನಾನ್ಫು 
ಎರಡು ಬರ ನಿಫರಿನಾವಿಕು. ನನ್ನ ಉದ್ದೇಶ ಜರ ತರೆವಾಗಿಲ್ಲದುದೇ 
ನ ಕಾಂಣ, ನನ್ನ ಮುಖ್ಯ ni ಕೇಶ ಹೆಚ್ಚು ಮಕ್ಕಳಾಗುವುದನ್ನು 
ಶ್ರಸಿಕೊಳ ನ್ಭಪುದೇ ಆಗಿದ್ದಿತು. ನಾನು ಕತ ಸ ಸಂತತಿ 
ಕಗ ಕರಣ ವಿಸಯವಾಗಿ ಸ್ವಲ್ಪ ಓದಿದ್ದೆ ನು. ಡಾ. ಆಲಿಸನ್‌ರ 
ನುತ ಸಂತಾನ ಪ್ರಚಾರದ ವಿಷಯವಾ ಯೂ ಶಾಕಾಹಾರದೆ 1ಆಧ್ಯಾಯ 
ದಲ್ಲಿ ಆಗಲೇ ಹೇಳಿಸಿ "ನ. ಡಾ. ಅಲಿಸನ್‌ರ ವಾದ ನನ್ನೆ ಮೇಖೆ ಕೇವಲ 
ತಾತ್ಕಾಲಿಕ ಪರಿಣಾನುವನ್ನು ಹೊಂದಿದ್ದಿತು. ಅದೆ "ಬಾಹ್ಯ ಹತೋ 
ಗಿಂತ ಆಂತರಂಗೆದೆ.ಸಂಯಮ ಹೆಚು ಪರಿಣಾಮಕಾರಿ, ಹ ವಾದಿಸಿದ 
ಮಿ. ಹಿಲ್‌ರೆ ವಿರೋಧವಾದೆ- ಒಂದು ಮಾತಿನಲ್ಲಿ ಹೇಳಬೇಕಾದರೆ ಆತ್ಮ 
'ಸಂಯಮನೆ- ನನ್ನ ಮೇಲೆ ಬಹಳ ಹೆಚ್ಚಾ ದೆ ಪರಿಣಾಮವನ್ನು ೦ಟು 
ಮಾಡಿತು. ಆ “ಪರಿಣಾಮ, ಶಾಶ್ವ ತವಾಯಿತು. ನನಗೆ ಇನ್ನು ಹೆಚು 
ಮಕ್ಕಳಾಗಬೇಕೆಂಬ ಆಸೆ ಇಲ್ಲದುದರಿಂದ ನಾರು ಆತ್ಮ ಸುಯವನನ್ನೇ 
ಸಾಧಿಸಕೊಡಗಿದೆನು. ಮು ಸಾಧನೆಯಲ್ಲಿ ಅಸಂಖ್ಯಾತ ಇ ಗಣವನು. 
ನಾವು ಬೇಕಿ ಬೇಕಿ ಹಾಸಿಗೆಗಳಲ್ಲಿ ಮಲಗಕೊಡಗಿದೆವು. ವಸವ ಕೆಲಸ 
ಗಳೆಲ್ಲ ಮುಗಿದು ನನಗೆ ಪೂರ್ಣವಾಗಿ. ಆಯಾ ವಾದ ನ ನಾನು 
ನುಲಗಿಕೊಳ್ಳುತ್ತಿದ್ದೆನು. ಆದರೆ ಈ ಯಾವ ಏರಿಕ್ರಮದಿಂದಲೂ ಹೆಚು 


A ಟಚಡು ಟು ಹಾಡ 8 


ಆತ್ಮಕಥೆ ೩.೨೩ 


ಫಲವಾದಂತೆ ತೋರಲಿಲ್ಲ. ಆದರೆ ನಾನು ಹಿಂದೆ ನಡೆದ ದನ್ನು ಯೋಚಿಸಿ 
ನೋಡಿದರೆ, ಕೊನೆಯ ಸಂಕಲ್ಪ, ಈ ಎಲ್ಲ ವಿಫಲ ಪ್ರಯತ್ನ “ಗಳ ಒಟ್ಟು 
ಗೂಡಿದ ಫಲವೆಂದು ತೋರುತ್ತದೆ. 
ಕೊನೆಯ ಸಂಕಲ್ಪ ೧೯೦೬ನೆಯ ವರ್ಷಕ್ಕೆ ಮುಂಚಿತವಾಗಿ ಆಗಲಿಲ್ಲ, 
ಆ ವೇಳೆಗೆ ಸತ್ಯಾಗ್ರಹದ ಆರೆಂಭವಾಗಿರಲಿಲ್ಲ... ಆಗ ಅದು ಸಾಧಿಸುವುದೆಃ 
ಎಂಬುದನ್ನು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ರೋಯರ 'ಯುದ್ಧ 
ನಡೆದ ನಂತರ ಜೂಲೂ ಜನರು ನಬಾಲಿನಲ್ಲಿ ದಂಗೆ ಎದ್ದರು. ಆಗ ನಾನು 
ಜೊಹಾನ್‌ ಬರ್ಗ್‌ನನ್ಲಿ ವಕೀಲಿ ವೃತ್ತಿಯನ್ನು ನಡೆಸುತ್ತಿದ್ದೆ ನು. ನನ್ನ 
ಸೇವೆಯನ್ನು ನೆಟಾಲ್‌ ಸ ps ಅರ್ಪಿಸಚೇಕೆಂದು ನಾನು ಬಯಸಿಜಿನು. 
ನನ್ನ್ನ ಸೈವೆಯನ್ನು ಸರಕಾರ ಒಪ್ಪಿಕೊಂಡಿತು. ಮುಂದೆ ಬರುವೆ ಅಧ್ಯಾಯ 
ದಲ್ಲಿ ಅದರ ವರ್ಣನೆ ಇನಿ. ಸ ಕಾರ್ಯ, ನನ್ನ್ನ ನ ಸಂಯಮದ 
ತೀವ್ರಾ ಲೋಚನೆಯಲ್ಲಿ ಕೊಡಗಿಸಿತು. . ನನ್ನ ಪದ ತಿಯಂಕೆ, ನಾನು ನನ್ನ 
ಅಭಿಪ್ರಾಯಗಳನ್ನು ಕುರಿತು ಸಹೋದ್ಲೋಗಿಗಳೊಂಡಗೆ ಚರ್ಚಿಸಿದೆನು 
ಸುತಾನೋತ್ಪತ್ತಿ ಮತ್ತು £ದರೆ ಪಾರ ಸಂತಾನ ರಕ್ಷಣೆ, ಸಾರ ಜನಿಕ 
ಕೆಲಸಕ್ಕೆ ಎಹರತೊಟುದು ನೆನ  ನಿಶ್ಚಿ ತ ಅಭಿಪ್ರಾ ಯಪ. pe 
ದಂಗೆಯ ಕಾಲದಲ್ಲಿ ಸೇವೆ ಸಲಿಸುವುದಕ್ಕಿ ಸಾಧ್ಯವಾಗಲು ಜೊಹಾನ್‌ 
ಬರ್ಗ್‌ನಲ್ಲಿದ್ದೆ ನನ್ನ್ನ ಮನೆಯನ್ನು ಬಿಡಬೇಕಾಗಿದ್ದಿತು. ನಾನು ಅಷ್ಟು 
ಎ್ಚರಿಕೆಯಿಂದಲೂ ಶ್ರಮದಿಂದಲೂ ಸಜ್ಜು ಗೊಳಿಸಿದ್ದ ಮನೆಯನ್ನು ಬಿಡ 
ಬೇಕಾಗಿದ್ದಿತು. ನಾನು ಇನ ಫೀನಿಕ್ಸ್‌ ಗೆ ಕೆರೆದುಕೊಂಡೃ 
ಹೋಗಿಬಿಟ್ಟು, ನೆಟಾರಿಕ ? ಕೈ ಸೇರಿದ್ದ ಭಾರಕೀಯ ಡೋಲಿಯನ್ನು 
ಹೊರುವ 'ಕುಶ್ರೂಷಾ ತೆ ತೆಗೆದುಕೊಂಡು ಹೋಗಬೇಕಾಯಿತು. 
ಕಠಿಣನಾದ ಪ್ರವಾಸಗಳನ್ನು ಮಾಡುತ್ತಿದ್ದ ಆ ಕಾಲದಲ್ಲಿ “ನಾನು ಪೂರ್ಣ 
ವಾಗಿ ಹೀಗೆ ಸಾರ್ವಜನಿಕ ಕಾರ್ಯದಲ್ಲಿಯೇ ತೊಡಗಜೇಕಾದರೆ ನ ಮಕ್ಕಳ ಆಸೆ 
ಯನ್ನೂ ಐಶ ರ್ಯದೆ ಆಸೆಯನ್ನೂ (ಪುತ್ರೆ ಸಣ, ವಿತೆ ತ್ರೈಷಣಗಳನ್ನು ) ಬಿಡ 
ಬೇಕು. ಮಸ ಸ ನ (ಸಂಸಾರದ ಹೊರೆಯಿಂದ ಮುಕ್ತವಾದೆ) ಬಾಳನ್ನು 
ನಡೆಸಬೇಕು ಎಂಬುದು ನನಗೆ ಹೊಳೆಯಿತು. 
ದಂಗೆಯಲ್ಲಿ ನಾನು ಆರುವಾರಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸ 


೩೨೪ ಗಾಂಧೀ ಗ್ರಂಥಮಾಲೆ 


ಬೇಕಾಗಲಿಲ್ಲ. ಆದರೆ ಈ ಅಲ ke ನನ್ನ ಜೀವಮಾನದಲ್ಲಿ ಅತ್ಯಂತ 


ಅವ. ಲ್ಯ ವಾದ ESSA ತಗಳ ಮಹತ್ವ ಹಿಂದೆ ಯಾವಾಗಲೂ 
ಇಲ್ಲದಷ್ಟು. ನನಗೆ ಮನವಟ್ಟಾ ಸ ವೃತಬಂಧನ, ಸ್ವಾತಂತ್ರ ದ 


ಬಾಗಿಲನ್ನು ಮುಚು ಿಪದಿಲ್ಲ ನಾ ವಲ್ಲ! ತೆರೆಯುತ್ತದೆ. ಎಂಬುದು ನನಗೆ 
ಅಥ ವಾಖುತು. ಯವರಿಗೆ ನನ್ನ ಪ್ರಯತ್ನ ಗಳಿ ಜಯವಾಗಿ5ಲಿಲ್ಲ. 
ಅದಕ್ಕೆ ಕಾರಣ ನನ್ನ ಜ್‌ ದೆ | ಢವಾದುದಾಗಿರೆಲಿಲ್ಲ. ನನ್ನ ಶ೭ಯ 
ಲಿಯೇ ನನಗೆ ನಂಬಿಕಿಯಿರಲಿಲ್ಲ. ಭಗವಂತನ ಕೃಪೆ ಪೆಯಲ್ಲಿಯೂ ನನಗೆ 
ವಿಶ್ವಾಸವಿರಲಿಲ್ಲ. ಆದುದರಿಂದ ನನ್ನ್ನ ಮನ್ನ ಅನೇಕ ತರಂಗಗಳಿಂದಲೂ 
ವಿಕಾರಗಳಿಂದಲೂ ಸಂಶಯವೆಂಬ ಸಮುಸ ನಲ ತೊಳಲಾಡುತ್ತಿದ್ದಿತು. 
ವೈತಬಂಧನವೆನ್ನು ತೆಗೆದುಕೊಳ್ಳ ಸ್ರ ಮೋಹಕ್ಕೆ ಈಡಾಗುತ್ತಾನೆ. 
ವ್ರತದಿಂದ ಬಂಧಿತನಾಗುವುದು. ಸ್ವೇಚ್ಛಾ ಚಾರವನ ಬಟ್ಟು ಎಕಸತ್ತೀ 
ವ್ರತೆಸ್ಮನಾದಂತೆ ಎಂಬುದು ನನಗೆ ಮನವರಿಕೆಯಾಯಿತು. “ನನಗೆ 
ಪ್ರಯತ್ನದಲ್ಲಿ ನಂಬಿಕೆ. ವ್ರತದಿಂದ ಬಂಧಿತನಾಗುವುದು ನನ್ನ ಇಷ್ಟ ವಲ್ಲ” 
ಎಂದು. ಹೇಳುವುದು ದೌರ್ಬಲ್ಯದ ಗುರುತು. ಬೇಡವಾದುದನ್ನು ಜೋ 
ಸುವ ಇಜಿ ಅದರಲ್ಲಡೆಗಿನಿ. ಇಲ್ಲದಿದ್ದ ರೆ ಬಿಡಬೇಕಾಮುದನ್ನು ಪೂರ್ಣವಾಗಿ 
ಬಟು ಬಿಡುವುದೆರಲ್ಲಿ ಕಸ್ಟನೇನು? ಹಾವು ನನ್ನ ನ್ನು ಕಡಿಯುವುದಿಂದು 
ನನಗೆ ಗೊತ್ತು. ಆದು ನಂದಿ ಅದೆರಿಂದ ತಪ್ಪಿಸಿಕೊಂಡು ಓಡಿಹೋಗಲು 
ಜು ಪ್ರತಿ ಮಾಡುತ್ತೀನೆ. ನಾನು ಅದರಿಂದೆ ಓಡಿಹೋಗಲು ಸುಮ್ಮನೆ 
ಪ್ರಯತ್ನ ವನ್ನು ಮಾತ್ರ ಮೂಡುವುದಿಲ್ಲ. ಬರಿಯ ಪ್ರಯತ್ನ ದಲ್ಲಿ ಮರಣ, 
ಖಂಡಿತನೆಂದು" ನನಗೆ” ಗೊತ್ತು. ಬರಿಯ ಪ್ರಯತ್ನ ಮಾಡುವುದೆಂದರೆ 
ಹಾವು ನನ್ನನ್ನು ಖಂಡಿತವಾಗಿ ಕೊಲ್ಲುವುದೆಂಬ ನಿಷಯದಲ್ಲಿ ಸ್ಪಷ್ಟ 
ಜ್ಞಾನದ ಅಭಾವ, ಆದುದರಿಂದೆ ನಾನು ಬರಿಯ ಪ್ರಯತ್ನ ದಿಂದ ತೃಪ್ತ 
ನಾಗುತ್ತಿ (ನೆ ಎನ್ನುವುದು, ನಾನು ಮಾಡಬೇಕಾದ ಕಾರ್ಯವನ್ನು ನ. 
ಸಸ್ಟವಾಗಿ ತಿಳಿದುಕೊಂಡಿಲ್ಲ ಎಂದು ಆಯಿತು. “ಆದಕೆ ಮುಂಜಿ ನನ್ನ್ನ 
ಲಿಭಿಪ್ರಾ ಯಗಳು ಬದಲಾವಣೆಯಾದರೆ ? ವ್ರತದ (ಕಟ್ಟಿಗೆ ನಾನು ಹೇಸಿ 
ತನ ?” ಎಂದು ಸಂಶಯ ಅನೇಕ ವೇಳೆ ವ ್ರತವನ್ನು" ತೆಗೆದುಕೊಳ್ಳ ಲು 
ಅಡ್ಡಿ ಬರುತ್ತದೆ. ಒಂದು ವಸು ಸ್ಪತ್ಯಾಜ A ಎಂಬುದರ ಸ್ಪಷ್ಟ ಭಾವನೆ 


ಆತ್ಮಕಥೆ ೩.೨೪ 


ಇಲ್ಲದಿರುವುದನ್ನು ಸಹ ಈ ಶಂಕೆ ಸೂಚಿಸುತ್ತದೆ. ಆದುದರಿಂದಲೇ 
ಸಿಷ್ಕುಲಾನಂದರು ಹೀಗೆ ಹಾಡಿದ್ದಾರೆ. 
ತ್ಯಾಗ ಸಟಕೇಕೇ ವೈರಾಗನಿನಾ (ವೈರಾಗ್ಯವಿಲ್ಲದ ತ್ಯಾಗ ಶಾಶ್ವತವಲ್ಲ). 
ಆದುದರಿಂದ ಆಸೆ ನಿರ್ಧಾವುವಾದಕಿ ತ್ಯಾಗೆವುತೆ ಸಾ _ಭಾವಿಕವೂ 
ಅನಿವಾರ್ಯವೂ ಆದ ಫಲವಾಗುತ್ತದೆ. 


ಲೆ 
ಬ್ರಹ್ಮ ಚರ್ಯೆ" ೨ 


ಪೂರ್ಣವಾಗಿ ಚರ್ಚೆಮಾಡಿ ಸಾವಧಾನವಾಗಿ ಆಲೋಚಿಸಿ ೧೯೦೬ರಲ್ಲ 
ನಾನು ಬ್ರಹ್ಮಚರ್ಯ ವ್ರತವನ್ನು ಕೈಕೊಂಡೆನು. ಅಲ್ಲಿಯವರೆಗೆ ನನ್ನ ಹೆಂಡತಿ 
ಯೊಂದಿಗೆ ಈ ವಿಚಾರವನ್ನು ಚರ್ಚಿಸಿರಲಿಲ್ಲ, ವ್ರತವನ್ನು ಹಿಡಿಯ:ವಾಗ 
ಮಾತೃ ಆಕೆಯ ಸಲಹೆಯನ್ನು ಕೇಳಿದೆನು. ಅವಳದೇನೂ ಆಕ್ಷೇಪಣೆಯಿರ 
ಶಿಲ್ಪ. ಆದರೆ ಕೊನೆಯ ನಿರ್ಣಯವನ್ನು ತೆಗೆದುಕೊಳು ವುದು ನನಗೇ ಬಹಳ 
ಕಸ ವಾಯಿತು. ನನ್ನಲ್ಲಿ ಅದ ಸ್ಕೈ "ಸಾಕಷ್ಟು ಶಕ್ತಿ ಯಿರಲಿಲ್ಲ. ನನ್ನ 
ವಿಕಾರಗಳ ನ್ನು ಹಡಿತದಲ್ಲಿಟ್ಟು ಕೊಳು ಪುಮ ಹೇಗೆ ನ ತನ್ನ ಹೆಂಡತಿ 
ಯೊಂದಿಗೆ ಸಹ.ವಿಷಯ ಬಾನದ ಅಲಿಪ್ಮನಾಗಿರುವುದು ಒಂದು ವಿಚಿತ್ರ 
ವಿಚಾರವಾಗಿ ನನಗೆ ತೋರಿತು. ಆಡದೆಕೆ ಕೈಹಿಡಿದ ದು ನಡೆಸುವ ಈಶ್ವರನ 
ಮೇಲೆ ಭಾರಹಾಕಿ ವ್ರತವನ್ನು ಕೈಕೊಂಡೆನು. 

ಆ ವ್ರತವನ್ನು ಕೆ ಕೊಂಡ ಈ ಇಸ್ಪತ್ತು ವರುಷಗಳ ನಂತರ-- 
ಯೋಟಚಿಸಿದಂತಿಲ್ಲ "ನನಗೆ" ಆಶ ಶ್ರರ್ಯವೂ pe ಉಂಟಾಗುತ್ತಿದೆ. 
ಸ್ವಲ್ಪ ಹೆಚ್ಚು ಕಡಿಮೆ ಜಸುಪ್ರದವಾಗಿಯೇ ಸಂಯಮದ ಅಭ್ಯಾಸ 
Ky ನೆಯ ಇಸನಿಖಿ:ಂದ ನನಗೆ ಆಗುತ್ತಿದ್ದಿತು. ಆದೆಕಿ ಈ ವೃತವನ್ನು 
ಹಿಡಿದ ಮೇಲೆ ನಾನು ಅನುಭವಿಸಿರುವ ಸಾತ ತಂತ್ರ $ ಮತ್ತು ಆನಂದವನ್ನು 
ಸೀತೆ 8 ಮುಂಜೆ ಎಂದೂ ಅನುಭವಿಸಿರಲಿಲ್ಲ. ವ್ರತವನ್ನು ಹಿಡಿಯು 
ಫುಡಕ್ಕೈ ಮುನ್ನ ಇಂದ್ರಿ ಯ ವಿಕಾರ ಯಾವಾಗ ಬೇಕಾದರೊ ನನ್ನನ್ನು 
ಜಯಿಸಬಿಡಬಹುದಾಗಿಿದ್ದಿತು. ಆದರೆ ವಾಸನೆ, ಈಗ ನನ್ನ ಮೇಲೆ ಸವಾರ 
ಮಾಡದಂತೆ ವೃತ, ನನ್ನ ಗುರಾಣಿಯಾಯಿತು. ಬ್ರಹ್ಮಚರ್ಯದ 


೩೨೬ ಗಾಂಧೀ ಗ್ರಂಥ ಮಾಲೆ 


ಮಹಿಮೆ ನನಗೆ ದಿನದಿನಕ್ಕೆ ಅಧಿಕ ಅಧಿಕವಾಗಿ ಸಸ್ಟವಾಗುತ್ತ ಬಂದಿತು. 
ವೃತವನ್ನು ನಾನು ಹಿಡಿದುದು ನೀನಿಕ್ಸ್‌ ನಲ್ಲಿದ್ದಾಗ, ನನಗೆ ರೋಗಿಗಳ 
ಶುಶ್ರೂಷೆಯ ಕಾರ್ಯದಿಂದ ಬಿಡುಗಡೆಯಾದ ಕೂಡಲೇ ನಾನು ಫೀನಿಕ್ಸ್‌ಗೆ 


ಹೋಡೆನು. ಅಲ್ಲಿಂದ ನಾನು ಜೋಹಾನ್ಸ್‌ ಬರ್ಗಿಗೆ' ಹಿಂದಿರುಗಬೇಕಾ 
ಯಿತು. ಅಲ್ಲಿಗೆ ನಾನು ಹಿಂದಿರುಗಿದೆ ಒಂದು ತಿಂಗಳಿ ಹ ಸತ್ಯಾಗ್ರ ಹ 
ಸಂಗ್ರಾಮದ ಅಂಕುರಾರ್ಪಣೆಯಾಯಿತು. ನಗೆ ಗೊತ್ತಿೀಲದಂತೆಯೋ 


ಎಂಬುತೆ ಬ್ರಹ್ಮಚರ್ಯೆವ್ರೃತ ನನ್ನನ್ನು ಅದಕ್ಕೆ ಸಿದ್ಧ ಸಡಿ ನುತ್ತಿದ್ದಿ ತು. 
ಸತ್ಯಾಗ್ರಹ ಬರಾ ಸೂ ಸಿದ್ದನ ಮಾಡಿಕೆ ಕೊಂಡ ಕಾರ್ಯವಲ್ಲ. ಅದು 
ಸ್ವಾಭಾವಿಕವಾಗಿ ಅನಾಯಾಸವಾಗಿ, ನೀನು ಬಯಸದೆಯೇ ಸಂಭವಿಸಿತು. 
ಆದರೆ ನನ್ನ ಹಿಂದಿನ ಕಾರ್ಯಗಳೆಲ್ಲ ನನ್ನನ್ನು ಆ ಗುರಿಗೇ ಮುಟ್ಟಿ ಸುತ್ತಿದು 
ವೆಂಬುದನ್ನು ನಾನು ಅರಿತೆನು. ನಾನು ಜೊ ಹಾನ್ಸ್‌ ಬರ್ಗಿನಲ್ಲಿ ಮನೆಯ ಹೆಚ್ಚಿ 
ವೆಚ್ಚವನ್ನೆಲ್ಲ ತಗ್ಗಿಸಿ, ಬ್ರಹ್ಮಚರ್ಯವೃತ ಸಾಲನೆಗಾಗಿಯೋ ಎಂಬಂತೆ 
ಫೀನಿಕ್ಸ್‌ಗೆ ಹೋಗಿದ್ದನು. 

ಬ್ರಹ್ಮ ಚರ್ಯ ವ್ರ ತವನ್ನು ಸರಿಯಾಗಿ ಪಾಲಿಸುವುದೆಂದಕೆ, ಬ್ರಹ್ಮದರ್ಶನ 
ವೆಂದು ಅರ್ಥ. ಇದು ನನಗೆ ಶಾಸಾ ಸ ಭ್ಯಾಸದಿಂದ ಉಂಟಾಗಲಿಲ್ಲ 
ಅನುಭವದಿಂದ ನಿಧಾನವಾಗಿ ನನಗೆ ಸಿದ್ಧಿಯಾಗುತ್ತಾ ಬಂದಿತು. ಈ ವಿಷಯ 
ಪೆನ್ನು ಕುರಿತ ಶಾಸ್ತ್ರ ಗ್ರಂಥಗಳನ್ನು ನಾನು ಆಮೇಲೆ ಓದಿದೆನು. ಈ 
ವ್ರತಾನುನಾ ನದಲ್ಲಿ ಸಿಹಿ? “ದಿನವೂ, ಬ್ರಹ್ಮ ಚರ್ಯದಲ್ಲಿ ದೇಹದ 
ಮನಸ್ಸಿನ ಮತ್ತು ಪ್ರ ಆತ್ಮ ದ ರಕ್ಷಣೆಯಿದೆ ಎಂಬ ಜಾ ನದ ಸಮೀಪಕ್ಕೆ ನನ್ನ ನ್ನು 
ಕರೆದುಕೊಂಡು ಹೋಗುತ್ತಿದೆ ಈಗ ನನಗೆ “ಬ್ರಹ್ಮಚರ್ಯ ಘೋರವಾದ 
ತಪಶ್ಶ ರ್ಯವಾಗಲಿಲ್ಲ. ಅದರ ಬದಲು ತಾಚಿ ಆನಂದ 
ದಾಯಕವೂ ಆಯಿತು. ದಿನದಿನವೂ ನನಗೆ ಅದರಲ್ಲಿ ಹೊಸ ಸೊಬಗು 
ತೋರುತ್ತಿದ್ದಿತು. 

ಹೀಗೆ ಅದು ದಿನದಿನವೂ ಹೆಚ್ಚು ಹೆಚು ಆನಂದದಾಯಕನಾಗು 
ತ್ರಿದ್ದರೂ, ಅದರೆ ಆಚರಣೆ ನನಗೆ ಸ ಲೆಭವಾಗಿದ್ದಿ ತಿಂದು ಯಾರೂ ಭಾವಿಸ 
ದಿರವಿ. ಈಗ ನನಗೆ ಐವತ್ತಾರು ನರುಷಗಳಾಗಿದ್ದ ರೂ ಅದು ಎಷ್ಟು 
ಕಷ್ಟ ಎಂಬುದು ಫನಗೆ ಮೆನವರಿಕೆಯಾಗು3 ೭. ಅದು ಕತಯ 


ಆತ್ಮಕಥ ೩೨೭ 


ಅಲಗಿನ ಮೇಲೆ ನಡೆಯುವಂ5 ಎಂಬುವ ನನಗೆ | ದಿನದಿ ಸನೈ ಗೊತ್ತಾಗುತಿ ಡೆ. 
ಇನರಂತರವಾದ ಜಾಗರೂಕ 3 ಇದರ ಫ ವಿಷಯದೆಲ್ರಿ ಅಗತ್ಯ. 


ಬ್ರಹ್ಮಚರ್ಯ ವ್ರ ತವನ್ನು ಪಾಲಿಸುವವರಿಗೆ ಸ್ವಾದೇಂದಿಯ 
ಚು pA ಮೇತೆ ಹ ಕೊ (ಬ) ಮೊಟ್ಟ ಮೊದಲು ನಶವಾಗಿರಬೇಕು. 
ನಾಲಿಗೆಯ ರುಚಿಯ ಮೇಲೆ ಪೂರ್ಣ ಹತೋಟ ಇಡುವುದರಿಂದ ಬ್ರಹ್ಮಚರ್ಯ 
HCN ಸುಲಭವೆಂಬುದು ನನಗೆ ಗೊತ್ತಾಯಿತು. ಆದುವರಿಂದ 
ನಾನು ಈಗ ಆಹಾಂದ ವಿಷಯದಲ್ಲಿ ನನ ಪ್ರಯೋಗಗಳನ್ನು ಬರಿಯ ಶಾಕಾ 
ಹಾರದ ದೃಷ್ಟಿಯಿಂದ ಮಾತೃವೇ "ಅಲ್ಲದೆ ಬ ಬ್ರಹ್ಮ ಜರ್ಯದ ದೃಷ್ಟಿ ಯಿಂದಲೂ 
ನಡೆ:ತೊಡಗಿದೆನು.. ಈ ಪ್ರಯೋಗಗಳ ಭನಿಮವಾಗ, ಬಕ್ಕ ಚಾರಿಯ 
ಆಹಾರ ಮಿತವಾಗಿರಬೇಕು, ಸರಳವಾಗಿರಬೇಕು, ಸಾ: ಬಾರವಸ್ತ್ಮು ರಹಿತ 
ವಾಗಿರಬೇಕು ಮತ್ತು ಸಾಧ್ಯವಾದರೆ ಸಾ ಭಾವಿಕವ ಇಗಿ (ಬೇಯಿಸದೆ) ಇರ 
ಬೇಕು ಎಂಬುದನ್ನು ನಾನು ನುಸಗಂಕೆಕ್ಟು್‌ 


ಆರು ವರುಷಗಳ ಅನುಭವದಿಂದೆ ನನಗೆ ಬ್ರಹ್ಮಚಾರಿಗೆ ಉತ್ತೆವೃ 
ವಾದ ಆಹಾರ ಹೊಸ ಮಾಗಿದ ಹಣ್ಣುಗಳು ಮತ್ತು ನೆಲಗಡಲೆ ಮಂತಾದ 
ಬೀಜನೆಂಬುದು ಗೊತ್ತಾಗಿದ್ದಿತು. ಈ ಬಗೆಯ ಆಹಾರವನ್ನು ನಾನು 
ತಿನ್ನು ೨ ತ್ರಿದ್ಧಾ ಗೆ ನನಗೆ ಇದ್ದ “ರ್ವಿಕಾರ ಭಾವನೆಯನ್ನು, ಆ ಆಹಾರವನ್ನು 
ಬದೆಲಾಯಿಸಿದ ಮೇಲೆ ನಾನು ಎಂದೂ ಅನುಭನಿಸಲಿಲ್ಲ. ನಾನು ದಕ್ಷಿಣ 
ಆಫ್ರಿಕಾದಲ್ಲಿ ಇರುವಾಗ ಮಾಗಿದ ಹೊಸೆ ಹಣ್ಣು ಮತ್ತು ನೆಲಗಡಲೆ 
ಮುಂತಾದುವುಗಳ ಮೇಲೆಯೇ ವ ತೆ ಆಗ ನನಗೆ ಬ್ರಹ್ಮಚರ್ಯ 
ವೃತವನ್ನು ಅನುಸರಿಸಲು ಕಷ್ಟವೇ ಆಗಲಿಲ್ಲ ನಾನು ಹಾಲನ್ನು 
ಭಷ ಪ್ರಾರಂಭಿಸಿದೆಂದಿನಿಂದ ಈ ಬಕ್ಕ ಚೆರ್ಯ ಪಾಲನೆ ಬಹಳ 
ಕಷ್ಟದ ಕಾರ್ಯವಾಗಿದೆ. ನಾನು ಫಲದ ಅರಿವನ್ನು ಬಿಟ್ಟು ಹಾಲನ್ನು 
ಕುಡಿಯಲು ಪೇಗೆ ಪ್ರಾರಂಭಿಸಿದೆ ಎಂಬುದನ್ನು ಆಡಕ್ಕೆ "ಕ. 
ಸ್ಥಳದಲ್ಲಿ ಹೇಳ.ತ್ತೇನೆ. ಇಲ್ಲಿ ಇಷ್ಟು ಹೇಳಿಸಿ ಸಾಕು ; ಹಾಲನ್ನು 
ಚ ಕೃಡಿಯುವುದೆರಿಂದೆ ಬ್ರಶ್‌ | ಚರ್ಯವನ್ನು ಖು ಸಲು ಅತ್ಯಂತ ಕನ್ಚ 
೫ ಪುದು: ಇದರಿಂದೆ : ಎಲ್ಲ ಬ್ರಹ್ಮಚಾರಿಗಳೂ ಹಾಲು ಕುಡಿಯುತ್ತುದನ್ನು 


WS 5 
ಲ be KN 
pe” AT 


ಕ ಈ 4 
೩೨೮ ಗಾಂಧೀ ಗ್ರಂಥೆಮಾಲೆ 


ಬಿಡಬೇಕೆಂದು ಅರ್ಥಮಾಡಿಕೊಳ್ಳ ಬೇಕಾದುದಿಲ್ಲ. ಜೀರೆ ಬೇರೆ ಆಹಾರ 
ಗಳನ್ನು ತೆಗೆದುಕೊಳ್ಳು ವ್ರದರಿಂದ ಬೃಹ್ಮಚರ್ಯದೆ ಪಾಲನೆಯ ಮೇಲೆ 
ಗಹಿ ಪರಿಣಾಮವನ್ನು, ಅನೇಕ ಪ್ರಯೋಗಗಳ ನ್ನು ನಡೆಸಿದೆ. ನಂತರ 
ಮಾತ್ರ ನಿರ್ಣಯಿಸಬಹುದು. ಜಿ ಪುಷ್ಟಿ ತರವಾದ ಮತ್ತು 
ಸುಲಭವಾಗಿ ಜೀರ್ಣವಾಗಬಲ್ಲ ಹಣ್ಣು ಇನ್ನೊ ನನಗೆ “ಕಲ್ಲ ವೈದ್ಯರೂ 
ಡಾಕ್ಟೆರರೂ ಹೆಕೀಮರೂ ಅಂತಹ ಹಣ ನ್ನು “ನಗೆ ತೋರಿಸಿಲ್ಲ. ಆದುದ 
ರಿಂದ ಹಾಲು ಸಲ ಮಟ್ಟಿ ಗೆ ಇಂದ್ರಿಯ ವಿಕಾರೋತ್ಬಾದಕವಾದುದಿಂದು 
ನನಗೆ ಗೊತ್ತಿ ದ್ದರೆ ರೂ ಅದನ್ನು ಬಟ್ಟು ಬಿಡಿ ಎಂದು ಈಗ ಜ್‌ ಯಾರಿಗೂ 
ಹೇಳುವುದಿಲ್ಲ. 

ಬ್ರ ಹ್ಮಚರೃ ಪಾಲನೆಯಲ್ಲಿ ಬಾ ಕ್‌ ಸಹಾಯಕ್ಕೆ ಆಹಾರದಲ್ಲಿ ಸೌಯಮ 
ಹೇಗೆ ಅವಶ್ಯಕ ವೋ, ಹಾಗೆಯೇ ಉಪವಾಸವೂ ಆವ ಶಕ. ಇಂದ್ರಿಯಗಳು 
ಅತಿ ಬಲಿಸ್ಕವಾದುವು. ಅವುಗಳ ನು ಪೂರ್ಣವಾಗಿ ಮೇಲೆ ಕೆಳಗೆ ಸುತ್ತ 
ಎಲ್ಲ ಕಡೆಗಳಿಂದಲೂ ಅದುಮಿ ಇಟ್ಟಿದ್ದ ಹೊತು ಅವುಗಳ ನ್ನ್ನ ಅಂಕೆಯ 
ಲಿಡುವುದು ಸಾಧ್ಯವಿಲ್ಲ. ಆಹಾರವಿಲ್ಲದಿದ್ದಲ್ಲ ಇಂದ್ರಿಯಗಳು ಬಲಹೀನ 
ವಾಗುತ್ತ ವೆಂಬುದು ಎಲ್ಲರಿಗೂ ಗೊತ್ತು. “ಅದುದರಿಂದೆ ಇಂದಿ )ಿಯಗೆಳನ್ನು 
ಹತೋಟಿಯ ಲಿಡುವ ಉದಿ ಶ್ಯದಿಂದೆ ಆಚರಿಸುವ ಇನ್‌ ಅದಕ್ಕೆ 
ತುಂಬ ಸಹಾಯವಾಗುವುದರಲ್ಲಿ ನನಗೆ ಸಂಜೀಹವೇ ಇಲ್ಲ. ಕೆಲವರಿಗೆ 
ಉಪವಾಸದಿಂದ ಏನೂ ಪ್ರಯೋಜವಾಗುವುದಿಲ್ಲ. ಏಕೆಂದರೆ ಬರಿಯ 
ಯಾಂತ್ರಿಕ ಉಪವಾಸದಿಂದ ಫಲಪು್ರಂಟಾಗುವುದೆಂದು ಅವರು ಭಾವಿಸು 
ತ್ತಾರೆ, ಅವರ ದೇಹಕ್ಕೆ ಆಹಾರವಿಲ್ಲನಿದ್ದರೂ, ಉಪವಾಸ ಸ ಮುಕ್ತಾಯ 
ವಾದನಂತರೆ ತಾವು ತಿನ್ನು ವ ರುಚಿ ರುಚಿಯಾದ ಆಹಾರ, ಪಾನೀಯ ಇವು 
ಗಳ ವಿಸ ಯವನ್ನು ಕುರಿತು ಯೋಚಿಸುತ್ತಾ ಮನಸ್ಸಿ ನಲ್ಲಿಯೇ ಮಧುರ 
ಭೋಜನದೆ ಭೋಗಗಳನ್ನು ಅನುಭವಿಸುತ್ತಿ ರುತ್ಮುರೆ, ಇಂತಹ ಉಸವಾಸ 
ದಿಂವ ಹೊಟ್ಟಿ ,ಯನ್ಸಾ ಗಲೇ ಇಂದಿ ್ರಯಗಳನ್ನಾಗ ಗಲೀ ಹತೋಟಿಯ ನಿಟ್ಟು 
ಕೊಳ್ಳೆ ಲು ಅವರಗೆ ಸಾಧ್ಯವಾಗುವ, ಉಸವಾಸ ಮಾತುತಿ; ರುವ 
ನೇಹಜೊದಿಗೆ ಮನಸ್ಸೂ ಸಹಕರಿಸಿದರೆ ಅಂದಕಿ ದೇಹಕ್ಕೆ ದೊರಕದ 
ವಸ್ತುವಿಗೆ ' _ಮನಸ್ಸಿ ನಲ್ಲಿಯೂ ಒಲೆರುಚಿಯುಂಬಾದಕಿ ಆಗ ಸೂತ್ರ ಉಪ 


ತೆ 


ವಾಸದಿಂದ ಪ್ರಯೋಜನವಾಗುತ್ತದೆ, ಬಿಲ್ಲ ಇಂದ್ರಿಯ ಭೋಗದ 
ಮೊಲವೂ ಮನಸ್ಸೆ. ಆಅದುದೆರಿಂದ ಉಪವಾಸ ಪ್ರಯೋಜನ ಮಿತ 
ವಾಗಿದೆ. ಏಕೆಂದರೆ ಉಪವಾಸ ಮಾಡುತ್ತಿರುವವನೂ ಕೂಡ ವಿಸಯಗ: 
ಕೈಯಲ್ಲಿ ಸಿಕ್ಕಿ ಕೊಳ್ಳ ಬಹುದು. ಆನಕಿ ಉಸವಾಸನಿಲ್ಲಸೆ ಇಂದ್ರಿಯ 
ಸುಖದೆ ಇಚ್ಛೆಯನ ನ್ನು "ಜಯಿಸ ಪುದು ಎಂದಿಗೂ ಸಾಧ್ಯ ವಿಲ್ಲನೆಂದು ಖಂಡಿತ 
ವಾಗಿ ಹೇಳೆ ಹುದು. ಬ್ರಹ್ಮಚರ್ಯ ಪಾಲನೆಗೆ, ಫಂದ ಮಾಡುವುದು 
ಅನಿವಾರ್ಯ ನಿಯಮವೆಂದು ಹೇಳಬಹುದು. ಬ್ರಹ್ಮಚರ್ಯ ಪಾಲನೆಯೆಲ್ಲಿ 
ಅನೇಕ ಸಾಧಕರು ವಿಫಲರಾಗುತ್ತಾರೆ. ಇದಕ್ಕೆ ಕಾರಣ ಅನನು ತಮ್ಮ 
ಇತರೆ ಇಂದ್ರಿಯಗಳ ವಿಷಯದಲ್ಲಿ ಬ್ರಹ್ಮಚಾರಿಗಳಲ್ಲದನರು ನಡೆಯು 
ವೆಂತೆಯೇ ನಡೆನುಕೊ ತ್ತಾರೆ  ಅವೆರ ಪ್ರಯತ್ನ, ಬೇಸಿಗೆಯಲ್ಲಿ 
ಕೊರೆಯುವ ಚಳಿಯನ್ನು ಅನುಭವಿಸ ಸೇಕೆಂಬ ಇಸ್ಟ ನಂತೆ ವೈರ್ಥವಾಗು 
ತ್ತದಿ. ಬ್ರಕ್ಮಚಾ ರಿಯಾ- ವನ ಜೀವನ ಕೃ್ರಮಕ (ಣ, ಬ್ರಕ್ಕ್‌ಚಾರಿಯಲ್ಲ 
ದವನ ಜೀವನ ಕ್ರಮಕ್ಕೂ ಸ್ಪಸ್ಟ್ರವಾದೆ ವ್ಯತಾ ಸವಿರಜೇಕು. ಅವರಿಬ್ಬ 
ರೆಲ್ರಿಯೂ ಕಾಣುವ ಸಾಮ್ಯ, ಬರಿಯ ಹೊರಗಿನ ನೊ.ಟ ಮಾತ್ರ. ಈ 
ವೈತ್ಯಾಸ, ಹೆಗಲು ಬಚೆಳಕಿನುಂತಿ ಸ್ಪಷ್ಟ ವಾಗಿರ ವೀ. ಇಬ್ಬರೂ, ತಮ್ಮ 
ಕಣ್ಣು ಗೆಳನ್ನ್ನು ಉಸಯೋಗಿಸುತ್ತಾರೆ. ಬ್ರಸ್ಮಚಾರಿಯು ಸರಮಾತ್ಮನ 
ವೈಭವವನ್ನು ನೋಡಲು ಉಪಯೋಗಿಸಿದರೆ, ಇನ್ನೊಬ್ಬ ತನ್ನ ಸುತಲ 
ಕುದ್ರ ವಿನೋದಗಳೆನ್ನು ನೊ'ಡುತಕ್ತಾನೆ. ಇಬ್ಬರೂ' $ಎಗಸಿನು. ಉಳ 
ಯೋಗಿಸುತ್ತಾರೆ. ಒಬ್ಬ ದೇವು ಫೊಗಳಿಕೆಯನ್ನು ಹೊರೆತು "ಮತ್ತೇ 
ನನ್ನೂ ಕೇಣಉನುದಿಲ್ಲ. ಮತ್ತೊಬ್ಬ ತನ್ನೆ ಕಿನಿಗೆಳಿ3ೆ ಆಭಾಸನಿಕೋದ 
| ಗಳನ ಕೇಳುತ್ತಾನೆ ನೆ, ಇಬ ರೊ. ಯತ ಯ ಹೊತ್ತು ಎಚ್ಛರವಾಗಿರುತ್ತಾಕಿ. 
| ಒಬ್ಬನು ಆ ನೇಳೆ ಲ್ಲಿ ಹೈದ: ವ.0ದಿರೆದಲ್ಲಿರುವ ದೀವ? ಪ್ರಾರ್ಥನೆ 
ಯನ್ನು ಮಾಡುತ್ತಾನೆ. ವೆತೊ ಬ್ಬನು ಅವುಗಳನ್ನು ವೈರ್ಥವಾದ ನೈತ 
ಸಂಗೀ ಕಾದಿಗಳಲಿ ನಿದಿಸ.ವ ಸರಿನೆಯೇ ಇಲ್ಲನೆ ಕಳೆಯುತು ನೆ. ಇ 
ಆಹಾನವೆನ್ನು ಸೇವಿಸುತ್ತಾರೆ. ಒಬ್ಬ ಪರಮಾತ್ಮನ ನೀವಾಲ ವನ್ನು 
(ರೀತ ಸೆ೨ಯಾದ ಸಿ ತಯಲ್ಲಿಡುವುಡೆಕ್ಕಾಗಿ ; ವಸ ಮಿತಿಯಿದೆ 


ಹೊಸ್ಸ ತುಂ ತುಂಬಿಕೊಂಡು ಪವಿತ್ರ ದೇಸವನ್ನು ಸ] ಆಗೆರವೆನ್ನಾಗಿ 


ಆತ್ಮಕಥೆ ೩೨೯ 


೩೩೦ ಗಾಂಧೀ ಗ್ರಂಥಮಾಲೆ 


ಮಾಡುತ್ತಾನೆ, ಹೀಗೆ ಈ ಇಬರೊಳಗೆ ಅಂತರ ಬಹಳ ಇರುತ್ತದೆ. ಕಾಲ 
ಕಳೆದಂತೆ ಈ ಅಂತರ ಹೆಚ್ಚುವುವೇ ಹೊರತು ಕಡಿಮೆಯಾಗುವುದಿಲ್ಲ. 

ಬ್ರಹ್ಮಚರೆ ವೆಂದರೆ ಕಾಯಾ ವಾಚಾ ಮನಸಾ ಪೂರ್ಣ ಇಂದ್ರಿಯ 
ನಿಗ್ರಹೆ. ನಾನು ಮುಂದೆ ಹೇಳಿದ ಸಯಮಗಳ ಆವಶ್ಯಕತೆ ನನಗೆ ದಿಫ 
ದಿನಕ್ಕೂ ಹೆಚ್ಚು ಹೆಚ್ಚಾಗಿ ಮನವರಿಕೆಯಾಗುತ್ತಿದೆ. ತ್ಯಾಗದ ಶಕ್ತಿಗೆ 
ಬ್ರಹ್ಮಚರ್ಯದ ಶತ್ತಿಗೆ ಹೇಗೆ ವಿತಿಯಲ್ಲ ಸೋ ಹಾಗೆ ಮಿತಿಯೇ ಇಲ್ಲ. 
ಇಂತಹ ಬ್ರಹ್ಮಚರ್ಯ ಅಲ್ಪವು ನ ಪ್ರೆಯತ್ನನಿಾನ ಸಾಧ್ಯವನ್ಲ, ಅನೇಕರಿಗೆ 
ಅದು ಬರಿಯ ಒಂದು ಆ 1ರ್ಸ ಧ್ಯೇಯವಾನ ಮಾತ್ರ ಉಳಿಯಬಲ್ಲುದು. 
ಬ್ರಕ್ಮಚರ್ಯದ ಸಾಧಕನು ತನ್ನ ಕುಂದುಕೊರತೆಗಳನ್ನು ಅಂತು ತನ್ನ 
ಹೃದಯಾಂತರಾಳದಲ್ಲಿ ಅಡಗಿವೆ ಇಂದ್ರಿಸು ವಿಕಾರಗಳನ್ನು ಹುಡುಕಿ 
ಅವುಗಳನ್ನು ತನ್ನಿಂದ ಹೊರದೊಡಲು ಸತತ ಪ್ರಯತ್ನ್ನ ಮಾಡುನನು. 
ಆಲೋಚನೆ, ಎಲ್ಲಿಯವರೆಗೆ ಪೂರ್ಣವಾಗಿ ಹತೋಟಯಲ್ಲಿರುವುದಿಲ್ಲವೋ, 
ಅಲ್ಲಿಯವರೆಗೆ ಪೂರ್ಣ ಬ್ರಹ್ಮಚರೈ ಸಾಧ್ಯವಿಲ್ಲ. ತನ್ನೆ ಇಚ್ಛೆ ಯಿಲ್ಲಜಿ 
ಮನಸ್ಸಿನಲ್ಲಿ ಬರುವ ಆಲೋಚನೆಗಳೂ ಮನೋವಿಕಾರಗಳೇ ಆದುದರಿಂದ 
ಆಲೋಚನೆಗಳನ್ನು ಅಡಗಿಕುವುದೆದ ಮನಸ್ಸನ್ನೇ ಅಡೆಗಿಸಿದೆಂತೆ. 
ಮನಸ್ಸನ್ನು ಅಡೆಗಿಸುವುದು ಗಾಳಿಯನ್ನು ಅಡಗಿಸುನಸ್ಟೇ ಕಷ್ಟ. ಆದರೂ 
ನಮ್ಮ ಅಂತರಾತ್ಮದಲ್ಲಿರುವ ದೇವರು, ಮನಸ್ಸನ್ನು ವಶದಲ್ಲಿಟ್ಟುಕೊಳು 
ವ್ರದನ್ನೂ ಸಾಧ್ಯ ಮಾಡಿಕೊಡುತ್ತಾನೆ. ಅದು ಕಸ್ಟವಾದೆ ಮಾತ್ರಕ್ಕೆ 
ಅಸಾಧ್ಯ ಎಂದು ಯಾರೊ ಭಾನಸವಿರಲಿ., ಬ್ರಹ್ಮಚರ್ಯ, ಅತ್ಯುಚ್ಛ ಧ್ಯೇಯ. 
ಅದನ್ನು ಸಾಧಿಸಲು ಅತ್ಯುಚ್ಛ ಪ್ರಯತ್ನ ಅವಶ್ಯಕವೆಂಬುದು ಏನೂ 
ಆಶ್ಚರ್ಯವಲ್ಲ, 

ಆದಕ್ಕೆ ಇಂತಹ ಬ್ರಕ್ಮಚರ್ಯವನ್ನು, ಬರಿಯ ಮನುಷ್ಯ ಪ್ರಯತ್ನ 
ದಿಂದ ಸಾಧಿಸಲು ಅಸಾಧ್ಯವೆಂಬುದು ನನಗೆ ಭಾರತಕ್ಕೆ ಬಂದಮೇಲೆ 
ಮನವರಿಕೆಯಾಯಿತು. ಅಲ್ಲಿಯವರೆಗೆ ನಾನು. “ಫಲಗಳ ಆಹಾರದಿಂದ 
ಎಲ್ಲ ಮನೋವಿಕಾರೆಗಳನ್ನು ಜಯಿಸಟಲ್ರೆ ೫ ಎಂಬ ಭ್ಯಾಂತಿಯಲ್ಲಿದ್ದು 
ನಾನು ಮಾಡಬೇಕಾದುದು ಮಕ್ತೀನೂ ಇಲ್ಲವೆಂದು ನುಬಿ ಹೆಮ್ಮೈಸಡು 
ನಿನು. | ಭ್ರ 


ಣಿ 


ಗಳನ್ನು 


ಕಥೆ ೩೩೧ 


ಆದಕಿ ಮೋನ ನನ್ನ ಹೋರಾಟವನ್ನು ಕುರಿತು ಈಗಲೇ ಹೇಳು 
ವುದಿಲ್ಲ. ಈ ಮಧ್ಯೆ ಇಷ್ಟ ಭು ಮ್ಮಾ ಸ್ಪಷ್ಟ ಸಡಿಸುತ್ತೇನೆ. ಮೋಕ್ಷ 
ಸಾಧನೆಗಾಗಿ ಬ್ರಹ್ಮಚರೈ ಸ್ರತನಿನ್ನು ಸಾಧಿಸಲು ಬಯಸುವವರು ತಮ್ಮ 
ಸ್ವಂತ ಪ ಯತ್ತ ದಲ್ಲ ಅವರಿಗೆ ಎಸ್ಟು ನಂಬಿಕೆಯಿದೆಯೋ, ಅಷ್ಟೇ 
ಜವರ ಯೂ ಭಕ್ತಿ ಯನ್ನು ಇಟ್ಟ? ನಿರ ತ್ಸಾಹಿಗಳಾಗಬೇಕಾದುದಿಲ್ಲ. 

ವಿಷಯಾ Sa ನಿರಾಹಾರಾಸ್ಯ ದೇಹಿನಃ 

ರಸವರ್ಜಂ ರಸೋಪ್ಯಸ್ಯ ಪರಂ ದೃ ಷ್ಟ್ರಾ ಎ ನಿವರ್ತತೆ 

(ಗೀತಾ ೨-೫೯) 

(ದೇಹಧಾರಿ, ಓರಾಹಾರಿಯಾಗಿದ್ದರೆ ಅವನ ವಿಷಯಗಳು ಮಂದ 
ವಾಗುತ್ತವೆ. ಆದಕೆ ರಾಗ ಹೋಗ್ಗು ಲ್ಲ. ಈಶ್ವರನ ಸಾಕ್ಲಾ ತ್ಕಾರವಾದರೆ 
ರಾಗ, ನಿರ್ಮೂಲನಾಗುವುದು.) 

ಆದುದರಿಂದ ಆತ್ಮಾರ್ಥಿಯ (ಮೋಕ್ಷಸಾಧಕನ) ಅಂತಿಮ ಸಾಧನ 
ಭಗವಂತ ಮತ್ತು ಅವನ ಅನುಗ್ರಹ. ಈ ಸಿತ್ಯ ನನಗೆ ಹೊಳೆದುದು ನಾನು 
ಭಾರತಕ್ಕೆ ಹಿಂದಿರುಗಿದೆ ಮೇಲೆಯೇ. 


೯ 
ಸರಳ ರೀನ 


ನಾನು ಭೋಗಜೀವನವನ್ನೆ (ನೊ ಪ್ರಾರಂಭಿಸಿದ್ದೆನು. ಆದಕೆ ಅದು 
ಬಹುಕಾಲ ನಡೆಯಲಿಲ್ಲ. ನಾನು ಎಚ್ಚ ರಿಕೆಯಿಂದ ಮನೆಯನ್ನು ಸಾಮಾನು 
ಗಳಿಂದ ಸಜ್ಜು ಗೊಳಿಸಿದ್ದ ರ್ಶೂ ಆವಹ ಮೋಹಿತನಾಗಲಿಲ್ಲ.. ಆ ಜೀವನ 
ವನ್ನು ನಾನು ಪ್ರಾರಂಭಿಸಿದುಸೇ ತಡ, ಕೂಡಲೇ ನನ್ನ ವೆಚ ತೈ ಗಳನ್ತ ಲ್ಲ 
ಕಡಿಮೆ ಮಾಡಕೊಡಗಿಸೆಕಿ. ಅಗಸರಿಗೆ ತಿಂಗಳು ತಿಂಗಳೂ ಕೊಡಬೇಕಾದ 
ಹಣ ಹೆಚ್ಚಾಗಿದ್ದಿ ತು. ಅವನು ಕಾಲಕ್ಕೆ ಸರಿಂ0ತಾಗಿ ಬಟಿ ಗಳನ್ನು ಮಡಿ 
ಮಾಡಿ ತಂದು ಕೊಡುತ್ತಿರಲಿಲ್ಲವಾಗಿ 8 ಮೂರು ತ) ಸರ್ಟ್‌ 
ಕಾಲರುಗಳು ನನ್ನಲ್ಲ ಇದ್ದರೂ ನನಗೆ ಸಾಕಾಗುತ್ತಿರಲಿಲ್ಲ. ಪ್ರತಿದಿನವೂ 
ಮಡಿಮಾಡಿದೆ ಕಾಲರುಗಳನ್ನು ಹಾಕಿಕೊಳ್ಳ ಬೇಕಾಗಿದ್ದಿತು. ಮತ್ತು ಷರಟು 
ಸತ್ಯವೂ ಒದೆಲಾಯಿಸದಿನ್ನರೂ' ದನಬಿಟ್ಟು ದಿನ ಬದಲಾಯಿಸ 


[es ಆ ಅಡೆ... ೭3 
೩೩೨ ಗಾಂಧೀ ಗ್ರಂಥಮಾಲ 


ಬೇಕಾಗಿದ್ದಿತು. ಇದರಿಂದ ವೆಚ್ಛ, ಒಂದೆತ್ಕ ಇನ್ಮುಡಿಯಾಗುತ್ತಿದ್ದಿತು 
ಅದು ಅನಾವಶ್ಯಕವೆಂದು ನನಗೆ ತೋರಿತು. ಈ ಹಣವನ್ನು ಉಳಸಲ 
ನಾನೇ ಒಗೆಯುವ ಉಪಕರಣಗ; ನ್ನು ಒದಗಿಸಿಕೊಂಡೆನು. ಬಟ್ಟೆಗಳನ್ನು 
ಮಡಿಮಾಡುವ ವಿಷಯವ ಸ್ತ ಕುರಿತ ಒಂದು ಪುಸ್ಮಕವನ್ನು ನಾನು ಕೊಂಡ, 
ಕೊಂಡೆನು. ಅವನ್ನು ಅಧ ಯನ ಮಾಡಿ ನನ್ನ ಸಾ ಹೇಳಿಕೊಬ್ಬೈನು. 
ಇದರಿ೨ವ ನನ್ನ ಕೆಲಸ ನ: ಹೆಚ್ಚಾ ಯಿತು. ಆದೆಕಿ ಈ ಹೊಸ ಉದ್ಯಮ 
ದಿಂದ ಮನಸ್ಸಿ ಗೆ ಆನಂದವೂ ಆಗುತ್ತಿ ತೆ ತು. 

ನಾಕೆ ಸೃತೇಃ ಮಡಿಮಾಡಿನ ಮೊನಲನೆಯ ಕಾಲನೆನ್ನು ಎಂದಿಗೂ 
ಮರೆಯ ಶಾರೆನು. ನಾನು ಜೇಕಾದು ದಕ್ಕಿಂತ ೭ ಹೆಚ್ಚು ಗಂಜಿಯನ್ನು ಹಾಕೆ 
ಬಿಟ್ಟಪೆ ನು. ಇಸ್ತ್ರಿ ಸೆಟ್ಟಿಗೆಯನ್ನು ಎಷ್ಟು ಜೇಕೋ ಅಸ್ಸು ಬಿಸಿ ಮಾಡಿರ 
ಲಿಲ್ಲ. ಕಾಲರು ಎಲ್ಲಿ ಸುಟ್ಟ ಹೋಗುವುದೋ ಬಂದು ನನಗೆ ಭಯ ವಾಗಿದ್ದು 
ದೆರಿಂದ, ಇಸ್ರಿಸೆಟ್ಟಿ ಗನ ಚೆನ್ನಾಗಿ ಊರಿ ಟ್‌” ಮಾಡಲಿಲ್ಲ ಇದರ 
ಫಲವಾಗಿ ಕಾಲರು ತಕ್ಕ ಮಃ ಗ 'ಏಿರೆಸಾಗಿಸ್ತ ರೂ ಅದರಿಂದೆ ಹಿಟ್ಟು, 
ಉಮರುತ್ತಲೇ ಇದ್ದಿ ತು. ಆ ಕಾಲನ್ನೇ ಧರಿಸಿಕೊಂಡು ನಾನು ಕೋರ್ಟಿ? 
ಹೋಗಿ ಇತರೆ ಬ್ಯಾರಿಸ್ಟ ರ್‌ಗಳ ಅಸಹಃ ಸೃಕ್ಕೆ ಗುರಿಯಾಡಿನು. ಆ ಕಾಲ 
ದೊಯೂ ಸಹ ನಾನು ಅಂತಹ ಕುಜೋದ ಗಳನ್ನು ಸಹಿಸುವ ಶಕ್ತಿಯುಳ್ಳ ವ 


ನ್ನ ಒಟ್ಟಿ ಗಃ ನ್ನು ನಾನೇ ಮಡಿಮಾಡಿಕೊಳು ವುದು ಇದೇ ಮೊದಲ 
ನೆಯ ಪ್ರ ಹ್‌ ಆದುವರಿಂದ ಗಂಜಿ ಹೆಚ್ಚಾಗಿ "ಒಟ್ಟು ಉದುರುತ್ತಿದೆ. 
ಇದರಿಂದ pa ತೊಂದರೆಯಿಲ್ಲ. ಇದರಿಂದ ನಮ್ಮ ಇನ್ನೊಂ ದು 
ವಿನೋದಕ್ಕೆ ಅವಕಾಶವಾಯಿತಲ್ಲ ಅದೂ ಒಂದು ಲಾಭವೆ” ಎಂದು ಕಾನ: 
ವಿವರಿಸಿದೆನು. 


, ಡಬ್ಬ ಮಿತ್ರರು “ಆದೆ3 ಇನ್ಲಿ ಅಗಸಖ ಇಲ್ಲ3 ಬರಗಾಲ ಬಂತೆ ?* 
ಎಂದು ಕೆಸರು” 

ನಾನು ಹೇಳಿದೆ: “ಅ್ರಗಳ3ನನಿಗೆ ಕೊಡುನ ಹಣ ಬಹಳ ಹೆಚ್ಚು ಗ್ಗ 

ಶ್ರದ. ಒಂದು ಕಾಲರನ್ನು ಮಡಿಮಾಡುವ ಕೂಳಿ ಆ ಕಾಲರಿನ ಗೆ 

ಯಸ್ಟೇ ಆಗುತ್ತಿದೆ. ಜತೆಗೆ ನಾನ್ರಿ ಯಾವಾಗಲೂ ಅಗಸನ ಮೇಲೆಯೆ! 


ಆ ತ್ತ್ಮಕ ಥೆ ಶಯನ 


ಅವಲಂಬಿಸಿ:ಬೇಕಾಗುತ್ತದೆ. ಆದುದರಿಂದ ನನ್ನ್ನ ವಸ್ತ್ರಗಳನ್ನು ನಾನೇ 
ಮಡಿವಣಡಿತೊಳ್ಳುವುದು ಒಕ್ಳೆ ಯಜಿಂದು ನನಗೆ ತೋರುತ್ತದೆ.? 

ಆದರೆ ನನ. ಮಿತ್ರರಿಗೆ ಈ ಸ್ವಾಲಂಬನ ಸುಖ ಅರ್ಥವಾಗಲಿಲ್ಲ. 
ಸ್ವಲ್ಪ ಕಾಲಪೊಳಗೆ ಸಾಸು ನನ್ನ್ನ ಬಬೈಗಳಿಗೆ ನಿಪುಣನಾದ "ಅಗಸನೇ? 
ಆದೆನು. ನಾನು ಸು, ದ್ದು ದು, ಅಗಸರ ಮಡಿಗೆ ಯಾವ ವಿಧದ 
ಲ್ಲಿಯೂ ಕಡಿಮೆಯಾಗಲಿಲ್ಲ. ಳಿ ಕಾಲರುಗಳು ಇತರರು ಧರಿಸುತ್ತಿದ್ದ 
ಕಾಲರುಗಳಿಗಿಂತ pe ಯ ಹ ಕಡಿಮೆಯಾಗಿರಲಿಲ್ಲ 


ಗೋಖಲೆಯವರು ದಕ್ಷಿಣ ಆಫ್ರಿಕಾಕ್ಕೆ ಬಂದಾಗ, ಅವರ ಹತ್ತಿರ 
ಮಹದೇವ ಗೋವಿಂದ ರಾನಡೆಯವರು ಜಾ ಪಕಾರ್ಥವಾಗಿ ಕೊಟ್ಟಿದ್ದ 
ಒಂದು ಅಂಗವಕ್ತಸಿದ್ದಿ ತು. ಈ ನೆನಪಿನ ಗುರುತನ್ನು ಗೋಖಲೆಯವರೃ 
ಬಹಳ ಜೋಪ ಇನವಾಗಿಟ್ಟು ಕೊಂಡು. ಅದನ್ನು ವಿಶೇಷ ಸಂದರ್ಭಗಳಲ್ಲಿ 
ಮಾತ್ರ ಧರಿಸುತ್ತಿದ್ದರು. ಜೂಹಾರ್ಸ್‌ ಬರ್ಗ್‌ ಭಾರತೀಯರು ಅವರಿಗೆ ಔತಣ 
ವೆನ್ನು ಏರ್ಪಡಿಸಿದುದು ಅಂತಹ ಕನ ಸಮಾರಂಭವಾಗಿದ್ದಿ ತು. ಅಂಗ 
ಇಸಿ ಸುಕು )ಸ.ಕ್ಸಾಗಿ ಅದನ್ನು ಇಸ್ತ್ರಿ ಮಾಡೆಬೇರ್ಕಾದ್ದಿ ತು. ಅದನು 
ಗೆ ಕಳುಹಿಸಿ, ಕಾಲದಲ್ಲಿ ಹಿಂದಕ್ಕೈ ತರಿಸಲು "ಸಮಯವಿರಲಿಲ್ಲ 

ಸ ಮಾಡಿಕೊಡುತ್ತೆ ಕ್ರೇನೆಂದು "ಗೋಖಲೆಯವರಿಗ ಹೇಳಿದೆನು. 


yp ತವಾ “ವಕೀಲಿ ವೃತ್ತಿಯಲ್ಲಿ ನೀವು ಗಟ್ಟ ಗರೆಂದು 
ಜ್ಯ ನು. ಆದರೆ ಅಗಸನಾಗಿ ನಿಮ್ಮ ನ್ಟ ನಂಬಲಾರೆನು.. ನೀವು 

ನ್ನು ಕೆಡಿಸಿಬಿ ಟೈರೆ ? ಈ ಅಂಗವಸ್ತ್ರ, ನನಗೆ ಎಷ್ಟು ಬೆಲೆಯಾದುದೆಂದು 
ರ ಗೊತ್ತೆ 25 ಎಂದು he 


ಅವರು ತಮಗೆ ಆ ವಸ ಕ್ರವನ್ನು ರಾನಡೆಯವರು ಕೊಟ್ಟ ಕಥೆಯನ್ನು 
ಬಹಳ ಉಲ್ಲಾ ಓಂದ ಹೇಳಿದರು 2... ಆದರೂ ನಾನು ಒತ್ತಿ ಜಳ ಚೆನ್ನಾ ಗ 
ಕೆಲಸ ಮಾಡುವುದಾಗಿ ಆಶ್ವಾಸನ ಕೊಟ್ಟು ಅವರ ಅನುಮತಿಯನ್ನು 
ನಡೆದು ಅದನ್ನು ಇಸ್ತ್ರಿ) ಮಾಡಿ ಮೂಡ ಮೆ ತ್ವಿಗೆಯನ್ನು ಪಡೆದನು. 
ಅನಂತರ್ಯ ಜಗತ್ತೆಲ್ಲ ನನಗ ಮಚ್ಚು ಗೆಯನ್ನು ಕೂಡದಿದ್ದರೂ ನಾನೂ 
ಚಿಂತಿಸುವವನಾಗಿರಲಿಲ್ಲ. 


ತ 


೩೩೪ ಗಾಂಧಿ: ಗ 'ಂಥಮಾಲೆ 


ಅಗಸರವನೆ ಮೇಲೆ ನನ್ನ ಅವಲಂಬನೆಯನ್ನು ತಪ್ಪಿ ಸಿಕೊಂಡಂತೆ 
ನಾನು ಕ್ಷೌರಿಕನ ಕೈಯಿಂದಲೂ ಪಿ ುಸಿಕೂಂಡೆನು. ಇಂಗ್ಲೆ ಂಡಿಗೆ 
ಹೋಗುವವರಿಲ್ಲ, ಕ್ಲೌರಮಾಡಿಕೊ ಇಳ್ಳು ಕಲಿತುಕೊಳ ಜಾ ರೆ. 
ಆದರೆ - ಸ್ವಂತವಾಗಿ ಕೂದಲನ್ನು : ಕತ್ತರಿಸಿಕೊ ಳು ವುದನ್ನು ಕಠಿತವರು 
ನನಗೆ ತಿಳಿಯದು. ನಾನು ಅದನ್ನೂ. -ಲಿಯಬೇಕಾಗಿದ್ದಿ ತು. ನಾನು 
ಏ ಟೋರಿಯಾದಲ್ಲಿ ಒದು ಬಾರಿ ಇಂಗ್ಲಿಷ್‌ ಕೌ ರಿಕನ ಅಂಗಡಿಗೆ ಹೋದೆನು, 
ಅವನು ನನ್ನ ಕೂದಲನ್ನು ಕತ್ತರಿಸಲು ಒಪ್ಪಲಿಲ್ಲ. ಅವನು ಕೊೋ:ರಿಸಿದ 
ಶಿರೆಸ್ಕಾ ರೈ 'ಅಿಸಹನೀಯವಾಗಿದ್ದಿ ತು. ನನಗೆ ಬಹಳ ದುಃಖ ಉಂಟಾಯಿತು. 
ನಾನು" ಕೂಡಲೇ ಆಂಗಡಿಗೆ ಹೋಗಿ ಕತ ತ್ತರಿಯನ್ನು ಕೊಂಡುಕೊಂಡು ಬಂದು 


ಕನ್ನ ಡಿಯ ಮಂದೆ ನಿಂತುಕೊಂಡು ನನ್ನ ಕೂದಲನ್ನು ಕತ್ತರಿಸಿಕೊಂಡೆನು. 


ವೆಯಿದುಗಡಿಯ ಕೂದಲನ್ನು ಹ ಹೆಚ್ಚು ಕಡಿಮೆ ಸರಿಯಾಗಿಯೇ ಕತ್ತ ರಿಸಿ 


ಬಿನು, ಆದರಿ ಹಿಂಬಾಗದಲ್ಲಿ « ಟು ಹೋಯಿತು. ಕೋರ್ಟಿನಲ್ಲಿ ಮಿತ್ರರೆ 
ಬಿದ್ದು ಬಿದ್ದು ನಕ್ಕರು. 

“ಗಾ ನೀ ನ್ಮ ಕೂದರಿಗೆ ಏನಾಗಿಸ ?” ಅದನ್ನು ಇಲಿಗಳು ತಿಂದಂತೆ 
ಕಾಣುತ್ತಿದೆಯಲ್ಲ ?” 

ಸ. ಬಿಳಿಯ ಕೌ ಗಿಕ ನನ್ನ್ನ ಕಪ್ಪು ₹ಲೆಯನ್ನುು ಹೇಗೆ ಮುಟ್ಟ 
ಯಾನು ? ಆದುದರಿಂದ ನಾನೇ ಅವನ್ನು. ಕತ ತ ರಿಸಿಕೊಂಡಿನು. ಎಸ್ಟು 
ಕೆಟ್ಟು ಹೋದರೊ ಚಿಂತೆಯಿಲ್ಲ” ಎಂದು ಉತ್ತ ರ ಕೊಟಿ ಬ್ಲೈನು. 

ಈ ಉತ್ತರದಿಂದ ಏತ್ರರಿ ರಿಗೆ ಆಕ ಇ ರೈವಾಗಲಿಲ್ಲ. 

ನನ್ನ ಕೂದಲನ್ನು ಕತ ರಿಸುಪುದ್ಕೆ ನಿರಾಕರಿಸಿದುದರಲ್ಲಿ 4% ರಿಕ 
ಸನೇನೂ ತಪ್ಪು ಇರಲಿಲ್ಲ. ಅವನು ಕಪ್ಪು ಜನರ ಸೇವೆ 'ಮಾಡಿದ್ದರೆ, 
ಅವನ ಬಿಳಿಯ ಗಿರಾಕಿಗಳೆಲ್ಲ ಅವನನ್ನು ಬಟ್ಟು ಹೊಗುವ ಸಂಭವವಿದ್ದಿ ತು. 
ಸಾವು ನಮ್ಮ ಕ್ಯ ರಿಕರು ನಮ್ಮ ದೇಶದ ಆಸ್ಪ ಎಶ್ರೆ ಬಂಧುಗಳಿಗೆ ಕ್‌” ರ 
ಮಾಡಲು ಅವಕಾಶ: ಕೊಡುವುದಿಲ್ಲ, ನನಗೆ ಗಿ ದಕ್ಷಿಣ ಆಫಿ'ಕಾ 
ದಲ್ಲಿ ಒಂದು ಸಲವಲ್ಲ, ಅನೀಕ ಸಲ ತಕ್ಕ ಪ್ರತಿಫಲ ದೊರಕಿತು. ಇದು 


ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ತ್ಮವೆಂಬುದು ನೆಗೆ ಮನಮಕ 711. 
ಅದರಿಂದ ನನಗೆ ಕೋನ“ ಆರಿಲ್ಲ. 


| 
| 


ಆತ್ಮಕಥೆ ೩೩೫ 


Aa ಲಂಬನೆ ಮತ್ತು ಸರಳತೆಯ ನೆನ್ನೆ ಇಚ್ಛೆ ಎಂತಹೆ ತೀವ್ರ ಸ್ವರೊ ಬಾಸ 
ಸಲ್ಲಿ ಕೊನೆಗೆ ಪ್ರಕಟವಾಯುತೆಂಬ ಸಂಗತಿಗಳು, ಮುಂಡೆ ಸರಿಯಾದ ಸ್ಥಳದಲ್ಲಿ 
ನಿವರಿಸಲ್ಪಡುವುವು. ಆವರ ಅನ ಬೀಜಾರೋಪಣೆ ಬಕಳ ಹಿಂದೆಯೇ 
ಅಗಿದ್ದು. ಬೇರುಬಿಟ್ಟು ಹೂವು ಹಿಡಿದು ಫಲ ಬಿಡಲು ನೀರೆರೆಯುವುದು 
ಮಾತ್ರ ಅವಶ್ಯಕವಾಗಿದ್ದಿತು. ಆ ನೀರೆರೆಯುವುದೂ ಸಕಾಲದಲ್ಲಿ ಉಂಟಾ 
ಯಿತು. 


೧೦ 
ಬೋಯರ್‌ ಯುದ್ಧ 


೧೮೯೭-೧೮೯೯ ಈ ಸಂವತ ಶೈರೆಗೆಳ ನಡುವಣ ಅನೇಕ ಅನುಭವಗೆಳ "ನ್ನು 
ಈಗೆ ಸೇರೆವಾಗಿ ಸಾಸ ಯುದ ದ ವಿಷಯಕ್ಕೆ ಹೋಗ 


ಯುದೆ ಪ್ರಾರಂಭವಾದಾಗ ನನ ನೆ ಸಹಾನ:' ಸತಿ ಎಲ್ಲ ಬೋಯೆರ್‌ರ 
ಕಡೆಗೇ ಇಸ್ಸಿತು. ಆದರೆ ಅಂತಹ “ಡೆಗೆ ಗಳಲ್ಲಿ ನನ್ನೆ ಸ್ವಂತ ಅಭಿ 
ಸ್ರಾಯಕ,ನುಗುಣವಾಗಿ ನೆಡೆಯಲು ನನಗೆ ಅಧಿಕಾರವಿರಲಿಲ್ಲವೆಂದು ಆಗೆ ನಾನು 
ಭಾವಿಸಿದ್ದೆ ನು. ಇದರೆ ಸಂಬಂಧದಲ್ಲಿ ಉಂಟಾವ ಮಾನಸಿಕ ಹೋರಾಟವನ್ನು 
ಕುರಿತು ನಾನ: ದಕ್ಷಿಣ ಅಥಿಕಾ ಸತ್ಯಾಗ್ರಹದ ಇತಿಹಾಸನಲ್ಲಿ ವಿವರವಾಗಿ 
ಹೇಳಿದೆ ಎನ್‌. ಹೆಚ ಸ್ರ ಕುತೊಹಲನಿರೆವವೆರೆ * ಗ್ರಂಥವನ್ನು ಓದಬಹುದು. 
ಇಷ್ಟು “ಥೇಳಿವಕಿ ಸಾಕು. ಬ್ರಿಟಿಷ್‌ ಸೆಸಕಾರದಲ್ಲಿ ನನಗಿದ್ದ ರಾಜನಿಸ್ಕೆ, 
೩ ಅವರೆ ಪಕ್ಷವನ್ನು ಹಿನಿದು ಈ ಯುದ್ಧ ದಲ್ಲಿ ಭಾಗವಹಿಸ ಸುವಂತೆ 
ಮಾಡಿಶು ಎಂದು ಹೇಳಿದರೆ ಸಾಕಾಗಿದೆ. ಬ್ರಿಟಷ್‌ 'ಪ್ರಜೆಯೆಂದು ಹೇಳಿ 
ಕೊಂಡು ಆ ಹಕ್ಕುಗಳನ್ನು ನಾನು ಕೇಳುತ್ತಿ ರುವುದರಿಂದ ಬ್ರಿಟಿಷ್‌ ಚಕಾ ಧಿ 
ಸತೈದ ರಕ್ಷಣೆಯಲ್ಲಿ ಭಾಗೆನಹಿಸುವುದು ನನ್ನ ' ಕರ್ತವ್ಯನೆಂದು ಸಾ 
ಧಾವಿಸಿನೆನು. ಭಾಂತೆ, ಬ್ರಿಟಿಸ್‌ ಸಾಮ್ರಾಜ್ಯದಲ್ಲಿ ಅದ: ಮೂಲಕವೇ 
ಸೆಮೆಸ್ತ ಉನ್ನ ತಿಯನ್ನೂ ಸಾಧಿಸಬಲ್ಲುದೆಂಬ ನಂಬಿಕೆ ನನಗೆ ಆಗ ಧೃಢ 
.. ವಾಗಿದ್ದಿ ತು. ಆದುವಂಸನ ನಾನು ಸಾಧ್ಯವಾದಸ್ಸು ಮಿತ್ರನನ್ನು ಕೂಡಿಸಿ 
ಗಾಯಗೊಂಡ ಸಿಸಾಯಿಗಳಿಗಾಗಿ ಒಂನಃ ಶುಶ್ರೂಷಾನಳನನ್ನು ಏರ್ಸಡಿಸಿ, 


ಕ ಲ ಇತಿ 
೩೦೬ ಗಾಂನೀ ಗೆಂಸಮಾಸೆ 


ನ. ಟ್‌, /) 


ಬಹಳ ಶ್ರಮದಿಂದೆ, ಅವರ ಸೇನೆಯನ್ನು ಸರಕಾರೆ ಜಂಗೀಕರಿಸುವೊತೆ 
ಮಾಡಿದೆನು. 

“ಭಾರತೀಯರು ಹೇಡಿಗಳು, ಅಪಾಯವನ್ನು ಎದುರಿಸಲಾರರು, 
ಸಾ ಿರ್ಥದ ಹೊರತು ಇನಾ ಶಿ ವುದೆನ್ನೂ ಅವರು ಪರಿಗೆಣಿಸುವುದಿ” ಎಂಬುದು 
ಸಾಮಾನ್ಯ ಇಂಗ್ಲಿ ಸಿನೆವರ ಅಭಿಪ್ರಾಯವಾಗಿದ್ದಿ ತು ... ಆದುದಂಿಂದೆ ಆನೇಕ 
ಅಂಗ್ಲೆ ಯ ಮಿತ್ರ ರು ನನ್ನ ಯೋಜನೆಗೆ ತಣ್ಣಿ ೇೀರೆರಚಿದೆರು.  ಆದಕೆ ಡಾ. 
ಬೂತ್ತ್‌ರವರು ಮಾತ್ರ ನನಗೆ ಪೂರ್ಣ ಪೊ (ತ್ಪಾ ಹವನ್ನು ಕೊ ಅವರು 
ನಮಗೆ ಗಾ ಯಸ 1 ಪಾಯಿಗಳನ್ನು ಶುಕೂಜಿ ಷೆ ಅಜಪುರ: ತೆಯಾರಿ 
ಕೊಟ್ಟಿರ. “ಇವರು. ಸೇವೆ ಸನಿ ಅರ್ಹದು” ಎಂಬುದಾಗಿ ನಾವು 
ವೈದ್ಯರುಗಳಿಂದ ಯೋಗ್ಯತಾ ಪ ವನ್ನು ಸಂಪಾದಿಸಿಕೊಂಡೆವು ಮಿ. 
ಲಾಟಿನ್‌ ಮತ್ತು ದಿವಂಗತ ಎಸೊ ಸಂಬರು. ಉತ್ಸಾಹದಿಂದ ನಮ್ಮ ಕ 
ಬೆಂಬಲವಿತ್ತರು. ಕೊನೆಯಲ್ಲಿ ನಾವು ಯುದ ಭೂಮಿಯ ಇ. ಸೇವೆ ಮಾಡಲು 
ಸರಕಾರದ ಅನುಮತಿಯನ್ನು ಕೇಳಿದೆವು. ಸಕಾರ, ನಮ್ಮ ಅರ್ಜಿಗೆ ಧನ್ನ 
ವಾದ ಹೇಳಿತು. ಆದರೆ ನಮ್ಮ ಸೇವೆ ಆಗ ಅಗತ್ಯವಿಲ್ಲನೆಂದೂ ತಿಳಿಸಿತು. 


ಅವರು ಹೀಗೆ ಚೇಡನೆಂದುವೆರಿಂವೆ ನಾನು ತೃನ ಸ್ಮ ನಾಗಿ ಸುಮ್ಮನೆ 
ಕೂಡಲಿಲ್ಲ. ಡಾ. ಬೂರ್ತ್‌ರವರೆ ಸರಿಚಯದಿಂದ ಸಾರ್‌ ಬಿಷಪ್‌ರನ್ನು 
ಹೊ:ಗಿ ನೋಡಿದೆನು. ನಮ್ಮ ದಳದಲ್ಲಿ ಆನೇಕ ಭಾರತೀಯ ಕ್ರಿಕ್ತರು 
ಇದ್ದೆ ರು. ನನ್ನ್ನ ಉಜಿ ನೀಶವನ್ನು ಕೇಳಿ ಬಿಷಪ್‌ರಿಗೆ ಸಂತೋಷವಾಯಿತು. 
ಸರಕಾರ ನಿಮ್ಮ ಸೇನೆಯನ್ನು ಸ್ವೀಕರಿಸ ಲು ಸಹಾಯಮಾಡುಕ್ತ್ಮೀಫೆ” ಎಂದು 
ಅಸರು ನನಗೆ ವಾಗ್ದಾ ಸವಿತ ಜ್‌ 


ಕಾಲವೂ ನಮಗೆ ಅನ ನುಕೂಲವಾಗಿದ್ದಿ ತೆ. ಜೋಯರ್‌ಗಳು ನಿರೀಕ್ಷಿಸಿ 
ದುದಕ್ಕಿಂತ ಹೆಚ್ಚಾ ದ ಧ್ಸೈ ರ್ಯ, ದೆ ೈಢತೆ ಮತ್ತು ವೀರತನವನ್ನು ಪ )ಕಟಸು 
ತ್ತಿದ್ದರು. ಕೊನೆಯಲ್ಲ" ಸರಕಾರ, "ನಮ್ಮ ಸೇವೆಯನ್ನು ಸಾ 


| ನಮ್ಮ ದಳದೆ್ಲಿ ೧೧೭೦ ಜನರಿದ್ದರು ; ಸುಮಾರು ೪೦ ಮಂಜಿ 
ನಾಯದ ರು. ಸ್ವಯಂಸೇವಕರೆ ಫೆ ಪೈಕಿ ಸುಮಾರು ೩೦೦ ಸಕ 


ಟಿ ಷಿ ಹಂತುಂ ಗು 


ಆತ್ಮಕಥೆ ೩೩೭ 


ಭಾರತೀಯರೂ ಉಳಿದವರು ಕರಾರು ಕೂಲಿಗಳು ಆಗಿದ್ದೆ ರು. ಡಾ. ಬೂತ್‌ರೂಿ 
ನಮ್ಮ ಜತೆಯಲ್ಲಿದ್ದೆ ಕೈ ಥಳ ಚೆನ್ನಾಗಿ ಕೆಲಸ. ಮಾಡಿತು. ನಮ್ಮ 
ಕಾರ್ಯರಂಗ, ಗುಂಡಿನ ಏಟನ ಪ್ರಜೀಶದ ಆಚಿಗಿದ್ದಿ ತು. ಮತ್ತು ನಮಗೆ 
ಕಿಡ್‌ ಕ್ರಾಸ್‌ನ ರಕ್ಷಣೆಯಿದ್ದಿತು. ಆದರೆ ಒಂದು 'ಸಂಧಿಗ್ಧ ಪರಿಸ್ಥಿ ತಿಯಲ್ಲಿ 
ಗುಂಡು ಬೀಳುವ ಪ್ರದೇಶದಲ್ಲಿಯೂ ನಮಗೆ ಕೆಲಸವನ್ನು ನಿಯಮಿಸಿದರು. 
ಗುಂಡು ಬೀಳುವೆಡೆ ಜೇಡ ಎಂದು ನಾವು ಕೇಳಿಕೊಂಡಿರಲಿಲ್ಲ. ಅದು 
ಸರ್ಕಾರದ ತೀರ್ಮಾನವಾಗಿದ್ದಿ ತು. ಸ್ಪಿಯನ್‌ಕಾಸಪ್‌ ಎಂಬಲ್ಲಿ ಬ್ರಿಟಿಷರು 
ಹಿಮ್ಮೆಟ್ಟಿದ ಮೇಲೆ, ಪರಿಸ್ಥಿತಿ ಜತ: ಜನರಲ್‌ ಬುಲ್ಲರ್‌ ರವರು 
ನಾವು ರು ಪ್ರದೇಶಕ್ಕೆ ಹೋಗಲು ಬದ್ಧರಲ್ಲವಾದರೂ, ನಾವು ಯುದ್ಧ 
ಭೂಮಿಗೆ ಹೋಗಿ ಗಾಯಗೊಂಡವರನ್ನು ತೆಗದುಕೊಂಡು ಬಂದರೆ ಸರಕಾರಕ್ಕೆ 
ಸಹಾಯ ಮಾಡಿದಂತಾಗುವುದೆಂದೂ ಹೇಳಿ ಕಳುಹಿಸಿದರು. ನಾವು ಹಿಂದೆಗೆಯ 
ಲಿಲ್ಲ. ಸ್ಪಿಯನ್‌ ಕೋರ್‌ ಯುದ್ಧ ದಲ್ಲಿ ನಾವು ಗುಂಡುಬೀಳುವ ಸ್ಥಳದಲ್ಲಿ 
ಕೆಲಸ ಮಾಡುತ್ತಿದ್ದೆವು. ಆ ಮೂರು ದಿನಗಳಲ್ಲಿ ನಾವು ಗಾಯಗೊಂಡವ 
ರನ್ನು: ಹೋಲ(ಸ್ಟೈ "ಚರ್‌ )ಯಲ್ಲಿ ಕೊತ್ತು ಕೊಂಡು. ದಿನಕ್ಕೆ ೨೦-೨೫ ಮೈಲಿ 
ಗಳನ್ನು ನಡೆಯಬೇಕಾಗಿದ್ದಿತು. ಗಾಯಗೊಂಡವರ ಪೈಕಿ, ಜನರಲ್‌ 
ಉಡ ಗೇಟ್‌ ಮುಂತಾದ ಯೋಧರನ್ನು ಸಾಗಿಸುವ ಗೌಂವವೂ ನಮಗೆ 
ದೊರಕಿತು. 


ಆರು ವಾರಗಳ ಸೇವೆ ಸಲ್ಲಿಸಿದ ಮೇಲೆ ನಮ್ಮ ದಳವನ್ನು ಸದ್ಯಕ್ಕೆ 
ವಿಸರ್ಜಿಸಿದರು. ಸಿ ಯನ್‌ ಕೋಪ್‌ ಮತ್ತು ವಾಲ್‌ಕ್ರ್ರನ್ಸ್‌ ನಲ್ಲಿ He 
ಉಂಟಾದ ಮೇಲೆ ಲೇಡಿಸ್ಮಿ ತ್ರ ನಂದೆ ಸ್ಪ ಗಳನ್ನು” ತತ್‌ಕ್ಷಣವೇ 
ಶತ್ರು ಗಳ ಮುತ್ತಿ ಗೆಯಿಂದ ಕತೆ ಕಾರ್ಯ ನನ್ನು ಬ್ರಿಟಷ್‌ ಕಮಾಂಡರ್‌ 
ಇ ಚೀಫ್‌ರು ಬಿಟ್ಟು ಬಿಟ್ಟು, ಇಂಗ್ಲೆ ಂಡಿನಿಂದಲೂ ಇಂಡಿಯಾದಿಂದಲೂ 
ಹೆಚ್ಚು ಸೈನ್ಯ ಬರುವುದನ್ನು ಸಾಯುತ್ತಾ. ನಿಧಾನವಾಗಿ ಮುಂದುವರಿಯಜು 
ಶಿಶ್ಚ ಹುಸಿ, | ನ 


. ನಮ್ಮ ಈ ಅಲ್ಬವಾದ ಸೇವೆಯನ್ನು ಆಗ ಬಹಳ ಹೊಗಳಿದರು, 
ಇದರಿಂದ ಭಾರತೀಯರಲ್ಲಿ ಗೌರವ ಕಚ್ಚಾ ಯಿತು. ವರ್ತಮಾನ ..ಪತ್ರಿಕೆ 


೩೩೮ ಗಾಂಧೀ ಗ್ರಂಥಮಾಲೆ 


ಗಳು “ಎಷ್ಟೇ ಆಗಲಿ, ನಾವೆಲ್ಲ ಸಾಮ್ರಾಜ್ಯದ ಪ್ರ ಪುತ್ರರು” ಎಂಬ ಪಲ್ಲವಿಯ 
ಪ್ರಶಂಸಾ ಪದ್ಯಗಳನ್ನು ಪ್ರಕಟಿಸಿದವು. | 

ಜನರಲ್‌ ಬುಲ್ಲರ್‌ರವರು ತಮ್ಮ ಪತ್ರವ್ಯವಹಾರದಲ್ಲಿ ಈ ದಳರ 
ವಿಷಯವನ್ನು ಪ್ರಶಂಸಿಸಿ ಬರೆದರು. ನಳದ ನಾಯಕರಿಗೆ ಯುದ್ಧ ಪ್ರಶಸ್ತಿ 
ಪದಕಗಳು ತೊ ಟ್ರ ವು, 

ಇದರೆ ಜಾ ಭಾರತೀಯರಲ್ಲಿ ಸಂಘಟನೆ ಉತ ತ್ತಮವಾಯಿತು. 
ನಾನು ಕರಾರು ಕೂಲಿಗಳೊಡನೆ ಹೆಚ್ಚು ಸಂರರ್ಕವನ್ನು ಹೊಂದಿದೆನು. 
ಅವರಲ್ಲಿ ಹೆಚ್ಚಾದ ಜಾಗ್ರತಿವುಂಟಾಯಿತು ; ಹಿಂದೂಗಳು. ಮುಸಲ್ಮಾನರು 
ಕಸೆ ಸರು ತಮಿಳರು ಗುಜರಾತಿಗಳು ಮತು ನಿಸಿಂಧೀಗಳು ಎಲ್ಲರೊ ಭಾರತೀಯರು, 
ಮೂ ಒಂದೇ ತಾಯಿಯ ಮಕ್ಕಳು. ಎಂಬ ಭಾವನೆ ಅವರಲ್ಲಿ ಜೆಳೆದು 
ಆಳವಾಗಿ ಬೇರೂರಿತು. ಇನ್ನು ಭಾರತೀಯರೆ ಕಷ್ಟಗಳು ಖಂಡಿತವಾಗಿ 
ದೂರವಾಗುತ್ತ ವೆ ಎಂದು ಎಲ್ಲರೂ ನಂಬಿದರು. ಆ ಗಳಿಸೆಯಲ್ಲಿ ಭಾನತೀಯರ 
ವಿಷಯದಲ್ಲಿ 'ನಿಳಿಯವ5 ಮನೋಭಾವ ಸ ರಷ್ಟ ವಾಗಿ ಬದಲಾವಣೆಯಾದಂತೆ 
ತೋರಿತು. ಬಿಳಿಯವರೊಂದಗೆ ಭಾರತೀಯರಿನ ಯುದ್ಧ ಕಾಲದಲ್ಲಿ ಉಂಟಾದ 
ಸಂಬಂಧ, ಅತ್ಯಂತ ಮಧುರವಾಗಿದ್ದಿ ತು... ನಾವು ಸಹಸ್ರಾರು ಟಾಮಿ 
(ಐರೋಸ್ಯ ಸಿಸಾಯಿ)ಗಳ ಸಹವಾಸ ಮೂಡಿದೆ ವು. ಅವರು ನಮ್ಮ ಮಿತ್ರ 
ರಾಗಿದ್ದರು ಮತ್ತು ಅವರ ಸೇವೆಗಾಗಿ ನಾವು ಅಲ್ಲಿ ಇದ್ದೆ ಲ್ಲಾ ಎಂದು 
ಕೃ ತಜ್ಞ ರಾಗಿದ್ದ ರು. 

"ಮನುಷ್ಯಸ್ವ ಭಾವ ಕಸ ಸಕಾಲದಲ್ಲಿ ತನ್ನ ಉತ್ಕೃ ಸ್ಪತೆಯನ್ನು ಹೆ:ಗೆ: 
ಮೆರೆಯುತ್ತದೆ. ಎಂಬ ಬಸು ಮಧುರ. ಸ್ಮ ತಿಯನ್ನು] ಕಟ ಬಕಿಯಡಿ 
ಇರಲಾರೆನು. ನಾವು ಚೀವೆಲೆ ಶಿಬಿರದ ಕಷ್ಟ ಹೋಗುತ್ತಿದ್ದವು. ಅಲ್ಲಿ 
ರೆಬ್ಚಿನೆಂಟ್‌ ರಾಬರ್ಟ್‌ (ಲಾರ್ಡ್‌ ರಾಬರ್ಟರ ಮಗ) ಪಾ 'ಹಾಪಾಯಕರ 
"ಮಾದ ಗಾಯವನು ಸ (ಗುಂಡು) ಹೊಂದಿ ಯುದ ಭೂಮಿಯಲ್ಲಿ ಬಿದ್ದಿದ್ದರು. 
"ಓವರ ಶವವನ್ನು ಯುದ ಸ ಭೂಮಿಯಿಂದೆ ' ಹೊತು ು ಕೊಂಡು ಹೋಗುವ 
ಗೌರವ ನಮ್ಮ ದಳದ ನಾಲಿಗೆ ಮೊರಕಿತು. ಅಂದು ಬಿಸಿಲ್ಲ, 'ಸೆಕೆ. 
ಹೆಚಾ ಗಿದ್ದಿತು.. ಎಲ್ಲರಿಗೂ ಬಹಳ ಬಾಯಾರಿಕೆಯಾಗಿ ನೀರಿಗೆ ಹಾತೊಕಿ 
ಯುಕ್ತಿದ್ದರು, ನಾವೆಲ್ಲರೂ ನೀರು ಕುಡಿದು ಬಾಯಾರಿಕೆ ಅಡಗಿಸಿಕೊಳ್ಳ. 


ಆತ್ಮಕಥೆ ೩೩೯ 


ಬಹುದಾದ ಒಂದು ಸಣ್ಣ ರುರ್ರಿ ದಾರಿಯಲ್ಲಿದ್ದಿತು. ಆದರೆ ಯಾರು 
ಮೊದಲು ನೀರು ಕುಡಿಯಬೇಕು ? “ಮೊದಲು ಬಾಮಿಗಳಿಗಾಗಲಿ, ಅನೆಂತರೆ 
ನಮಗೆ” ಎಂದು ನಾವು ಹೇಳಿದೆವು. ಆದರೆ ಅವರು ಮೊದಲು ಕುಡಿಯದೆ 
ನಾವೇ ಮೊದಲು ಕುಡಿಯಬೇಕೆಂದು ಒತ್ತಾಯಮಾಡಿದರು. ಹೀಗೆ ಹ 
ನಡುವೆ ನಿಮಗೆ ಮುಂಚೆ, ನಿಮಗೆ ಮುಂಚೆ ಎಂದು ಮಧುರ ಫೆ ಪೋಟಿ ಸ್ವ 
ಹೊತ್ತು ನಡೆ ಖುತು 


೧೧ 
ನೈರ್ಮುಲ್ಕ ಮತ್ತು ಕ್ಸ ಮನಿವಾರಣೆ 


ಸಮಾಜದ ಯಾವ ಅಂಗವಾಗಲಿ ಅನುಪಯುಕ್ತ ವಾಗಿರುವುದನ್ನು 
ಸಹಿಸುವುದು ನನಗೆ ಯಾವಾಗಲೂ ಸಾಧ್ಯವಿಲ್ಲ. ಜನರ ದೋಷಗಳನ್ನು 
ಮುಚ್ಚಿ ಡುವುದು ಅಥವಾ ಅದರ ಜತೆ ಸಹೆಕರಿಸುವು ವುದು, ಅಥವಾ vy 
ದೋಸೆಗಳನ್ನು ದೊರೆಮಾಡದೆ, ನಮ್ಮ ಅಧಿಕಾರಕ್ಕಾಗಿ ಹೊಡೆದಾಡು 
ವುದು, ಇದು ನನಗೆ ಯಾವಾಗಲೂ ಅರುಚಿಕರ. ಆದುದೆರಿಂದೆ ನಾನು 
ದಕ್ಷಿಣ ಆಫಿ )ಕಾದಲ್ಲಿ ನೆಲೆಸಿದೆಂದಿನಿಂದ ಭಾರತೀಯರೆ ಮೇಲೆ ಬಂದಿದ್ದ ಒಂದು 
ಆಕ್ಷೇಪಣೆಯನ್ನು ಇದು ಸಂಪೂರ್ಣವಾಗಿ ನಿರಾಧಾರವಾದ ಆಕ್ಷೇಪಣೆಯಲ್ಲ 
ಪರಿಹರಿಸಲು ಪ್ರಯತ್ನಿಸುತ್ತಿದ್ದೆ ನು “ಭಾರತೀಯ, ಕೊಳಕು ಸ್ವಭಾವ 
ದವನು, ತನ್ನ ಮನೆಯನ್ನೂ ಆವರಣವನ್ನೂ ಶುದ್ಧ ವಾಗಿ ಇಟ್ಟುಕೊಳ್ಳುವು 
ದಿಲ್ಲ? ಏಂಬುದು ಭಾರತೀಯರೆ ಮೇಲೆ ಬಂದಿದ್ದೆ ಆಕ್ಷೇಪಣೆಯಾಗಿದ್ದಿ ತು. 
ಸಮಾಜದ ಮುಖಂಡರು ಆಗಲೇ ತಮ್ಮ ಮನೆಗಳನ್ನು ಸಂಯಾದ ಸಿ ತಿಯಲ್ಲಿ 
ಡಲು ಪ್ರಾರಂಭಿಸಿದ್ದರು. ಆದಕೆ ಡರ್ಜಾನಿನಲ್ಲಿ ಪ್ಲೇಗು ರೋಗ ಪ್ರಾರಂಭ 
ವಾದಾಗಲೇ ಪ್ರತಿ ಮನೆಯ ಪರೀಕ್ಷೆ ನಡೆದುದು. ಇದನ್ನು ಮಾಡಿದುದು 
ಪೌರಸಭಾಸದಸ್ಯರೊಡನೆ ಸಮಾಲೋಚಿಸಿ ಅವರೆ ಒಪ್ಪಿ ಗೆಯನ್ನು ಪಡೆದ 
ಮೇಲೆಯೇ, ಅವರೂ ನಮ್ಮ ಸಹಕಾರವನ್ನು ಬಯಸಿದರು. ನಮ್ಮ ಸಹ 
ಕಾರದಿಂದ ಅವರ ಕಾರ್ಯ ಸುಲಭವಾಯಿತು ; ಜತೆಯಲ್ಲಿಯೇ ನಮ್ಮ ಕಷ್ಟ 
ಗಳೂ ಕಡಿಮೆಯಾದವು. ವಿಕೆಂದರಿ ಸೋಂಕು ಜಾಡ್ಯ ಹರಡಿದೆಜಿಗಳಲ್ಲೆ ಲ್ಪ, 
ಅಧಿಕಾರಿಗಳು ತಾಳ್ಮಿಗೆಟ್ಟು ಮಿತಿಮೀರಿ ವರ್ತಿಸಿ, ತಮಗೆ ಯಾರಲ್ಲಿ ಅಸಮಾ 


೩೪೦ ಗಾಂಧೀ ಗ್ರಂಥಮಾಲೆ 


ಧಾನವಾಗಿದೆಯೋ ಅವರೊಡನೆ ಕ್ರೂರವಾಗಿ ವರ್ತಿಸುತ್ತಾರೆ. ಭಾರತೀಯರು 
ತಾವಾಗಿಯೇ ನೈರ್ಮಲ್ಯ ಕ್ರಮಗಳನ್ನು ಅನುಸರಿಸಿ ನ ದೌರ್ಜನ್ಯದಿಂದ 
ತಪ್ಪಿ ಸಿಕೊಂಡರು. 


ಆದರೆ ನನಗೆ ಸ್ವಲ್ಪ ಕಟು ಅನುಭವವುಂಬಾಯಿತು. ನಮ್ಮ ಜನ 
ಸರಕಾರದಿಂದ ಹೆಚು ಅಧಿಕಾರಕ್ಕಾಗಿ ಹೋರಾಡಲು ನನ್ನೊಂದಿಗೆ ಸಹ 
ಕರಿಸುತ್ತಿದ್ದಂತೆ, ತಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ಸಹಕರಿಸುವುದಿಲ್ಲ 
ವೆಂಬುದನ್ನು ನಾನು ಕಂಡುಕೊಂಡೆನು. ಕೆಲವು, ಕಡೆ ನನಗೆ ಅವಮಾನ 
ವಾಯಿತು.” ಉಳಿದ ಕಡೆ ವಿನಯಪೂರ್ವಕ ಚಿದಾಸೀನ್ಯ, ತಮ್ಮ ಸುತ್ತ 
ಮುತ್ತಲ ಪ್ರದೇಶವನ್ನು ಶುಚಿಯಾಗಿಡಲು ಪ್ರಯತ್ನಿಸುವುದು ತ್ಸ 
ಸಹಿಸಲಾರದ ಕಸ ವಾಗಿಯೇ ತೋರಿತು. ಈ ಕೆಲಸಕ್ಕೆ ಅವರು ಹಣವನ್ನು 
ಒಜಗಸುವಕೆದು. ಯೋಚಿಸುವುದು ಊಹೆಗೆ ಮೀರಿದೆ ಮಾತಾಗಿದ್ದಿ ತು. 
ಈ ಅನುಭವಗಳಿಂದ ನಾನು, “ಅಮಿತವಾದ ಸಹನೆಯಿಬ್ಲದಿದ್ದಕೆ ಜನರಿಂದ 
ಯಾವ ಕೆಲಸ ವನ್ನೂ ಮಾಡಿಸಲು ಸಾಧ್ಯವಿಲ್ಲ” ಎಂಬ ಪಾಠವನ್ನು ಕಲಿತೆನ್ನು : 
ಸುಧಾರಣೆ ಬೇಕಾಗಿರುವುದು HT ಸಮಾಜಕ್ಕಲ್ಲ. ಸಮಾಜ : 
ದಿಂದ ಅವನಿಗೆ ವಿರೋಧ, ತಿರಸ್ಕಾರ, ಕೊನೆಗೆ ಪಾ ಹಾನಿಕರವಾದ ಹಿಂಸೆ 
ಇನ್ನ ಹೊರತು ಮತ್ತೇನೂ ದೊರೆಯುವುದಿಲ್ಲ. ಸುಧಾರಕನು ತನ್ನೆ ಪ್ರಾಣ 
ದಪ್ಟೇ ಪ್ರಿಯವಾದುವಿಂದು ಎಣಿಸುವ ಸುಧಾರಣೆಗಳನ್ನು ಸಮಾಜ, ಪ್ರತಿ 
ಗಾಮಿ ಪ್ರವೃತ್ತಿ (ಹಿಂದಕ್ಕೆ ಸರಿಯವುದು) ಎಂದು ಎಣಿಸಕೂಡಬೇಕೆ ? 


ಇಷ್ಟಾ ದರೂ ಈ ಚಳುವಳಿಯಿಂದ ಪ್ರಯೋಜನವಾಯಿತು. ತಮ್ಮ 
ಮನೆಗಳನ್ನೂ ಅವರಣಗಳನ್ನೂ ಶುದ್ಧ ವಾಗಿಡುವುದು ಆವಶ್ಯಕವೆಂಬುದು ' 
ನೆಟಾಲಿನ ಭಾರತೀಯರಿಗೆ ಹೆಚು ಹೆಚ್ಚಾಗಿ ಮನವರಿಕೆಯಾಗತೊಡಗಿತು. 
ನನಗೆ ಅಧಿಕಾರಿಗಳಲ್ಲಿ ಗೌರವ ಹೆಚ್ಚಿತು. ಭಾರತೀಯರ ಕಷ ಕೈಗಳನ್ನು 
ಪ್ರಕಟಸಿ ಅವರ ಅಧಿಕಾರಕ್ಕಾಗಿ '`ೋರಾಡುವುದನ್ನು ಈ ನನ್ನ 
ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದರೂ, ಅವರ ಅಂತರಂಗ ಶುದ್ಧಿಯ 
ವಿಷಯದಲ್ಲಿಯೂ ಅಸ್ಟೇ ದೈ ೈತತೆಯಿಂದೆ ಒ ಒತ್ತಾ ಯ ಪಡಿಸುತ್ತಿದ್ದೆ ೇನೆಂಬುದೆನ್ನು 
ಅವರು ಆಗಿರು. Mk ೬ ho ಸ್‌ 


a 


ಆತ್ಮಕಥೆ ೩೪೧ 


ಆದರೂ ಮಾಡಬೇಕಾದ ಕೆಲಸ ಇನ್ನೂ ಒಂದು ಇದ್ದಿತು. ಅದೇ, 
ಭಾರತದಿಂದ ಹೋಗಿ ಆಫ್ರಿಕಾದಲ್ಲಿ ನೆಲೆಸಿದ್ದ ಭಾರತೀಯರಲ್ಲಿ, ಮಾತೃ 
ಭೂವಿಯ ಪ್ರೇಮವನ್ನು ಎಚ್ಚ ರಗೊಳಿಸುವುದು. ಭಾರತ್ಕ ದರಿದ್ರ 
ವಾಗಿತ್ತು. ಇಲ್ಲಿಂದೆ ಆಫ್ರಿ ಕಾಕ್ಕೆ ವಲಸೆ ಹೋದವರು ಐಶ ರ್ಯ ಸಂಪಾದನೆ 
ಗಾಗಿ ಹೋದರು. ಭಾರತದಲ್ಲಿ ಕಷ್ಟ ದಲ್ಲಿರುವ ತಮ್ಮ ದೇಶಬಾಂಧವರೆ 
ಒಳಿತಿಗಾಗಿ ತಮ್ಮ ಸಂಪಾದೆನೆಯ ಜ್‌ ಭಾಗವನ್ನು ಅರ್ಪಿಸುವುದು ಅವರೆ 
ಕರ್ತವ್ಯ ವಾಗಿದ್ದಿ ತು. ವಲಸೆಗಾರರು ೧೮೯೭-೯೯ರ ಭಯಂಕರ ಕ್ಸ ಮ 
ಕಾಲದಲ್ಲಿ ಕ್ಸ “ಮು ಪರಿಹಾರ ನಿಧಿಗೆ ಬಹಳ ಧನ ಸಹಾಯ ಮಾಡಿದರು. 
೧೮೯೭ರಲ್ಲಿ ಮಾಡಿದುದಕ್ಕಿಂತ ೧೮೯೯ರಲ್ಲಿ ಇನ್ನೂ ಹೆಚ್ಚಾ ಗಿ ಮಾಡಿದರು. 
ನಾವು ಧನ ಸಹಾಯಕ್ಕಾಗಿ ಆಂಗ್ಲೇಯರಿಗೂ ಮನನಿಗಳನಲ್ಲೆ ಕೊಟ್ಟಿದ್ದೆ ವು. 
ಅವರೂ ಸಹ ಬಹಳ ಹಣ ಸಹಾಯ ಮಾಡಿದರು. ಚಕಾರ ಕೂಲಿಗಳು 
ಸಹ ಕಾಮ ನಿಧಿಗೆ ತಮ್ಮ ಭಾಗವನ್ನು ಕೊಟ್ಟ ರು.. ಆ ಕ್ಲಾಮ ಕಾಲದಲ್ಲಿ 
ಪ್ರಾರಂಭವಾದ ಪದ್ಧತಿ, ಈವರೆಗೂ ನಡೆದು ಬುತ್ತಿ ದೆ, ಭಾರತಕ್ಕೆ ಉಹು 
ಅಥವಾ ಕಷ್ಟ ಒದಗಿದಾಗಲೆಲ್ಲ, ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರೆತೀಯರು, 
ಹೆಚ್ಚಾದ ಧನ ಸಹಾಯವನ್ನು ಕಳುಹಿಸಲು ಎಂಡಿಗೂ ತಪ ಲ್ಲವೆಂಬುದು 
ನಮ್ಮ ಅನುಭವವಾಗಿದೆ. 


ಹೀಗೆ ದಕ್ಷಿಣ ಆಧ್ರಿಕಾದೆ ಭಾರತೀಯರ ಸೇವೆ, ನನಗೆ ಪ್ರತಿಯೊಂದು 
ಪೆಜ್ಜೆ ಯಲ್ಲಿಯೂ ಸತ್ಯದ ಹೊಸ ಅರ್ಥವನ್ನು ಅನಾಯಾಸವಾಗಿ ಕಲಿಸು 
ತ್ತಿದೆ. ಸತ್ಯ, ಒಂದು ದೊಡ್ಡ ವೈಕ್ಷದಂತೆ. ಹೆಚ್ಚು ಹೆಚ್ಚಾಗಿ ಪೋಷಿಸಿ 
ದಂತೆ ಅದು ಬು ನ ಹೆಚ್ಚು ಫರಿಗಳನ್ನು ಕೊಡುತ್ತದೆ. ಸತ್ಯದ ಗಣಿಯಲ್ಲಿ 
ಆಳವಾಗಿ ಹುಡು$ದೆಷ್ಟೂ' ಅದರಲ್ಲಿ ಹುದುಗಿರುವ ! ಅನರ್ಫ್ಯಗಳಾದ ರತ್ನ ಗಳು 
ದೊರಕುತ್ತವೆ. ಹಲನ್ನ ಬಗೆಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶಗಳ ಆ 
ರತ್ನಗಳು. 


೩೪೨ ಗಾಂಧೀ ಗ್ರಂಥಮಾಲಿ 


೧೨ 
ಹಿಂದೂಸ್ಫಾನಕ್ಕೆ ಹಿಂದಿರುಗಿದುದು 


ನಾನು ಯುದ್ದದೆ ಕೆಲಸದಿಂದ ಬಿಡುಗಡೆ ಹೊಂದಿದೆ ಮೇಲೆ, - ನನ್ನ 
ಕೆಲಸ ಇನು ಇರುವುದೆ ದಕ್ಷಿಣ ಆಫಿ ಕಾದೆಲ್ಲಲ್ಲ ಆದರೆ ಭಾರತದಶಿ ಎಂದತಿ 
ನನಗೆ ತೋರಿತು. ದಕ್ಷಿಣ ಆಪ್ರಿಕಾದಲ್ಲಿ ಮಾಡಬೇಕಾದ ಕೆಲಸವಿರಲಿಲ್ಲ 
ಎಂದಲ್ಲ ಆದರೆ ಅಲ್ಲಿದ್ದರೆ ಹಣ ಸಂಪಾದನೆಯೇ ನನ್ನ ಮುಖ್ಯ ಕಾರ್ಯವಾಗ 
ಬಹುದೆಂದು ನನಗೆ ಹೆದರಿಕೆಯುಂಬಾಯಿತು. 


ಭಾರೆತೆದಲ್ಲಿ ಮಿತ್ರರೂ ನನ್ನನ್ನು ಹಿಂದಿರೆಗಬೇಕೆಂದು ಒತ್ತಾಯ 
ಪಡಿಸುತ್ತಿದ್ದರು. ನನಗೂ ಸಹ ಭಾರತದಲ್ಲಿ ನನ್ನಿಂದ ಹೆಚ್ಚು ಸೇವೆಯಾಗು 
ತ್ತದೆ ಎಂದು ತೋರಿತು. ಆಫ್ರಿಕಾದ ಕೆಲಸಮಾಡಲು ಖಾನ್‌ ಮತ್ತು 
ಮನಸುಖಲಾಲ್‌ ನಾಸರ್‌ ಅಲ್ಲಿದ್ದರು. ಆದುದರಿಂದ ನಾನು, ಸಹೋಮ್ಮೋಗಿ 
ಗಳಗೆ ನನ್ನ ನ್ಸ್ನು ಬಿಟ್ಟುಕೊಡುವಂತೆ ಹೇಳಿಕೊಂಡೆನು. ನಾನು ಬಹಳ 
ಹೇಳಿಕೊಂಡನಂತರ ನನ್ನ ಪ್ರಾರ್ಥನೆಯನ್ನು ಒಂದು ಸರತ್ತಿ ಗೆ ಒಳಪಡಿಸಿ 
ಒಪ್ಪಿ ಕೊಂಡರು. ಆ ಷರತ್ತು ಇದು. ನಾನು ಭಾರತಕ್ಕೆ ಪ್ರಯಾಣ 
ಮಾಡಿದ ಒಂದು ವರುಷದೊಳಗೆ, ಆಫ್ರಿಕಾದ ಭಾರತೀಯರಿಗೆ ನನ್ನ್ನ ಅವಶ್ಯ 
ಕತೆಯುಂಟಾದರೆ ನಾನು ಮತ್ತಿ ಆಫ್ರಿಕಾಕ್ಕೆ ಹಿಂದಿರುಗಲು ಒಸ್ಸಬೇಕೆಂಬುದು, 
ಆ ಷರತ್ತು ಬಹಳ ಕಠಿಣವಾದುದೆಂದು ನನಗೆ ತೋರಿತು. ಆದಕ ಭಾರತೀಯ 
ಕಲ್ಲಿ ನನಗೆ ಇದ್ದೆ ಪ್ರೇಮ ಬಂಧನ, ನಾನು ಅದನ್ನು ಒಪ್ಪುವಂತೆ ಮಾಡಿತು. 


ಕಾಚ ರೇ ತಾಂತಣೆ ಮನೇ ಹರಜೀ ಏ ಬಾಂಧಿ 
ಜೇಮ ತಾಣೇ ತೇಮ ತೇಮನೀ ರೇ 
ಮನೇ ಲಾಗೀ ಕಟಾರೀ ಪ್ರೇಮನೀ 


“ದೀವರು ನನ್ನನ್ನು ಪ್ರೇಮವೆಂಬ ನೂಲೆಳೆಯಿಂದ ಬಂಧಿಸಿದ್ದಾನೆ. 
ಫಾನು ಆತನ ದಾಸಿಯಾಗಿದ್ದೇನೆ” ಎಂದು ಹಾಡಿದಳು ಮೀರಾ. ನೆಟಾಲಿನ 
ಭಾರತೀಯರೊಂದಿಗೆ ನನ್ನನ್ನು ಬಂಧಿಸಿದ್ದ ನೂಲೆಳೆ ಕೀಳಲಾರದಷ್ಟು 


ಬಲವಾಗಿದ್ದಿತು. ಜನತೆಯ ವಾಕ್ಯವೇ ದೇವರ ವಾಕೃ. ನನ್ನ ಮಿತ್ರರ 


ಆತ್ಮಕಥೆ ೩೪೩ 


ಮಾತನ್ನು ತಿರಸ್ಕರಿಸಲು ನನಗೆ ಸಾಧ್ಯವಾಗಲಿಲ್ಲ. ಅವರೆ ಷರತ್ತಿಗೆ ನಾನು 
ಒಸಿ ಕೊಂಡು, ಹೊರಡಲು ಅವರ ಅನುಮತಿ ಪಡೆದನು. 

ಆಗ ನನಗೆ ನೆಬಾಲಿಸೊಂದಿಗೆ ಮಾತ್ರ ನಿಕಟಿಬಾಂಧವ್ಯವಿದ್ದಿ ತು. 
ನೆಬಾಲ್‌ ಭಾರತೀಯರು ನನ್ನ ನು ಪ್ರೇಮಾಮೃ ತದಲ್ಲಿ ಸ್ನಾನ ಮಾಡಿಸಿದರು. 

ಎಲ್ಲೆಲ್ಲಿಯೂ ನನ್ನ ನ್ನ್ನು ಬೀಳ್ಕೊಡುವ ಸಮಾರಂಭ ಸಭೆಗಳು ನಡೆದು ಅಚಿ 
ಫುಂನ ಪತ್ರಗಳು 'ಕೊಡಲ್ಪಟ್ಟವು. ನನಗೆ ಅಮೂಲ್ಯವಾದ ಉಡುಗೊರೆ 
ಗಳನ್ನೂ ಕಾಣಿಕೆಗಳನ್ನೂ ಕೊಟ್ಟರು. 

ನಾನು ೧೮೯೯ರಲ್ಲಿ ಭಾರತಕ್ಕೆ ಹಿಂದಿರುಗಿದಾಗಲೂ ನನಗೆ ಉಡುಗೊಕಿ 
ಗಳನ್ನು ಕೊಟ್ಟಿದ್ದರು. ಆದರೆ ಈ ಸಲದ ಬೀಳ್ಕೊಡುಗೆಯ ಸಮಾರಂಭ 
ಗಳು ಎಂದೂ ಇಲ್ಲದಷ್ಟು ವೆ ಭವಪೂರ್ಣವಾಗಿದ್ದವು. ಕಾಣಿಕೆಗಳಲ್ಲಿ ಚಿನ್ನ್ನ 
ಬೆಳ್ಳಿಯ ವ ಸ್ತು ಗಳಂತೂ ಇನ್ನೇ ಇದ್ದುವು. ಜತೆಗೆ ಬೆಲೆಯಾದ ವಜ್ರದೆ 
ಪದಾರ್ಥಗಳೂ' ಇದ್ದವು. 

ಈ ಬಹುಮಾನಗಳ ಲ ತೆಗೆದುಕೊಳ್ಳ ಲು ನನಗೇನು ಹಕ್ಕು ? 
ಅವುಗಳನ್ನು ಸಿ ಸ್ವೀಕರಿಸಿ, ಯಾವ ಪ್ರತಿಫಲವೂ “ದೆ ನಾನು ನಮ್ಮ ಜರೆ 
ಸೇವೆ ಜಾ ತಿರುವೆನೆಂದು ಹೇಗೆ ತಾನೆ ಹೇಳಿಕೊಳ್ಳಲಿ ? ನನ್ನ ಕಕ್ಷಿ 
ಗಾರರು ಕೊಟ್ಟಿದ್ದ ಕೆಲವು ಬಹುಮಾನಗಳ ಹೊರತು, ಉಳಿದುವೆಲ್ಲ 
ನಮ್ಮ ಜನಕ್ಕೆ 3 ಮಾಡಿದ್ದೆ ಸಾರ್ವಜನಿಕ ಸೇನೆಗಾಗಿ `ಬಂದ ಬಹುಮಾನ 
ಗಳು. ಕಕ್ಷಿಗಾಂರೂ ಸಹೊಃ 'ದ್ಯೋಸಿಗಳಿಗೊ ನಾನು ವೈತ್ಯಾ ಸಮಾಡುವಂತಿ 
ಇರಲಿಲ್ಲ. "ಎಕೆಂದರೆ ನನ್ನ ಕಕ್ಷಿಗಾರರೂ ನನ್ನ ಸಾರ್ವಜನಿಕ ಕಾರ್ಯದಲ್ಲಿ ಲ್ಲಿ 
ಸಹಾಯಕರಾಗಿದ್ದ ರು. 

| ಬಹುಮಾನಗಳ ಪೈಕಿ ಒಂದು, ಐವತ್ತು ಗಿನಿ (ಸುಮಾರು ಎಂಟು 

> ರೂಪಾಯಿ) ಬಾಳುವ ಚಿನ್ನದ ಸರ ; ನನ್ನ ಹೆಂಡತಿಗಾಗಿ ಆದಿ 

4, ನಸು ವನ್ನು ಕೊಟ್ಟಿದ್ದು ರೂ ನನ್ನ si ಕಾರ್ಯಗಳಿಗಾಗಿಯ್ಯೇ, 
ದ Bh ಅದು ಇತರ ವಸ್ತು ಗಳಿಂದ ಬೇರೆ ಎಂದು ಹೇಳುವಂತಿಲ್ಲ. 

4 ಈ ವಸ್ತುಗಳಲ್ಲಿ ಹೆಚ್ಚು ಭಾಗ ನನಗೆ ಕೊಡಲ್ಪಟ್ಟ ದಿನ, ನನಗೆ 

4 'ಠಾತ್ರಿ ನಿದ್ರೆಯೇ ಬರಲಿಲ್ಲ. ಆರು ಅಶಾಂತನಾಗಿ ನನ್ನ" ಕೊಠಡಿಯಲ್ಲಿ 

ಹಿಂದಕ್ಕೂ ಮುಂದಕ್ಕೂ ಹುಚ್ಚನಂತೆ ಕಿರುಗಾಡಿದೆನು. ಆದರೆ ನನಗೆ 


೩೪೪ ಗಾಂಧೀ ಗ್ರಂಥಮಾಲೆ 


ಪರಿಹಾರ ಕಾಣಲಿಲ್ಲ. ಸಾವಿರಾರು ರೂಪಾಯಿ ಬಾಳುವ ಬಹು ಮಾನಗಳನ್ನು 
ತ್ಯಜಿಸುವುದು ಕಷ್ಟವಾಗಿ ತೋರಿತು. ಆದರೆ ಅವುಗಳನ್ನು ಇಟ್ಟು ಕೊಳ್ಳು 
ವುದು ಅದಕ್ಕಿಂತಲೂ ಕಷ್ಟ ವಾಗಿ ತೋರಿತು. 


ನಾನು ಒಂದು ಪಕ್ಷ ಇಟ್ಟು ಕೊಂಡರೂ, ನನ್ನ ಮಕ್ಕ ಳ' ವಿಚಾರ 
ಹೇಗೆ ? ನನ್ನ ಹೆಂಡತಿಯ ನ ವಿಚಾರ ಹೀಗೆ ? ಸೇವೆಯ ಜೀ (ವನಕ್ಕೆ ಅವರನ್ನು 
ಸಿದ್ಧ ಗೊಳಿಸುತ್ತಿ ದೆ ನು. ಸೇವೆಯ ಪ್ರತಿಫಲ ಸೇವೆಯೇ, sl ಅವರಿಗೆ 
ಕೊಟ  ಶಿಕ್ಷಣವಾಗಿದ್ದಿ ತು. 


ನನ್ನ ಮನೆಯಲ್ಲಿ ಜಿಲೆಯಾದ RE ಇರಲಿಲ್ಲ. ನಾವು 
ಬೇಗ ಬೇಗ ನಮ್ಮ ಜೀನನವನ ಸರಳವಾಗಿ ಮಾಡಿಕೊಳ್ಳು ತ್ತಿದ್ದೆ ವು. 
ಹೀಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟು ಫೆ ಕೊಳ್ಳಲು ನಮಗೆ ಹೇಗೆ 
'ತಾನೆ bi ses. ಚಿನ್ನದ ಸರಗೆಳನ್ನೂ ವಜೃದ ಉಂಗುರಗಳ ನ್ನೂ 
ನಾವು ಹೇಗೆ ತಾನೇ ಧರಿಸಬಲ್ಲೆವು? ಆಗಸ ಸಹ ಸಾಡೆ ಜನರಿಗೆ ಬಿಗ 
ಆಸೆಯನ್ನು ಜಯಿಸಿರಿ ಎಂದು ಕೇಳಿಕೊಳ್ಳು ತ್ರಿದ್ದ ನು. ಈಗ ನನಗೆ ಬಂದಿರುವ 
ಒಡವೆಗನ್ನ ಲ್ಲ ನಾನು ಏನು ಮಾಡಬೇಕು? 


ಈ ಒಡವೆಗಳನ್ನೆ ಲ್ಲ ನಾನು ಇಟ್ಟು ಕೊಳ್ಳೆ ಲಾರೆನೆಂದು ನಿಶ್ಚ ಯಿಸಿದೆನು. 


ಅವುಗಳ ನ್ಸ್ನೆಲ್ಲ ನಮ್ಮ ಜನಕ್ಕಾಗಿ ಟಮ ಟ್ರಸ್ಟ್‌ (ಧರ್ಮನಿಧಿ) ಮಾಡಿ, ' 


ಅದಕ್ಕೆ ಪಾರಸೀ ರುಸು ಸ್ತಿಂಜೀಯನರನ್ನೂ ಈ ಕೆಲವರನ್ನೂ ಟ್ರ ಸ್ಸ ಗಳ 
ನ್ನಾ ಜಿ (ಧರ್ಮದರ್ಶಿಗಳನಾ ಗಿ) ಜಾಹಿ ಒಂದು ಪತ್ರವನ್ನು ಬ 
ಮರುದಿನ ಬೆಳಿಗ್ಗೆ ನನ್ನ ಹೆಂಡತಿ ಮಕ್ಕಳೊಂದಿಗೆ ನಾನು PRR 


ದ 
ನಡೆಸಿ ಈ ಹೊರೆಯನ್ನು. ಕಳೆದುಕೊಳ್ಳ ಲು ಠಿರ್ಣಯಿಸಿದೆನು. 


ನನ್ನ್ನ ಹೆಂಡತಿಯನ್ನು ಒಪ್ಪಿಸುವುದು ಸ್ವಲ್ಪ ಕಸ ಸೈ ವಾಗಬಹುಡೆಂದೂ, 


ಮಕ್ಕ ಳನ್ನು ಒಪ್ಪಿಸಲು ಏನೂ ಕಷ್ಟ ವಾಗತದೂ “ನಗೆ ತಿಳಡಿದ್ದಿ ತು. ' 
Re ಹುಡುಗಕೇ ನನ್ನ ಕ್ಷ ಹ ಹಿಡಿದು ವಾದಿಸುವಂತೆ ಮಾಡಲು ' 


ನಿಶ್ಚಯಿಸಿದೆನು, 


ಒಡವೆಗಳು ಬೇಕಿಲ್ಲ. ಅವುಗಳನ್ನು ನಾವ ನಮ್ಮ ಜನರಿಗೆ. ಹಿಂದಿರುಗಿಸ 


| 


ಮಕ್ಕಳು ನನ್ನ ಸಲಹೆಗೆ ಕೂಡಲೆ ಒಟ ದೆರು. “ನಮಗೆ ಚಿಲೆಯಾದೆ 


ಜೀೇಕು. ನಮಗೆ ಬೇಕಾದಾಗ, ನಾವೇ ಅವುಗಳನ್ನು ಸುಲಭವಾಗಿ ಕೊಂಡು 


| 

ಆತ್ಮಕತೆ ೩೪೫ 
ಕೊನ ಬಹುದು” ಎಂದರು. 

| 


ನನಗೆ ಬಹಳ ಸಂತೋಸವಾಯಿತು. “ಹಾಗಾದಕೆ ನೀವು ನಿಮ್ಮ 
ತಾಯಿಗೆ ಹೇಳಿ ಒಪ್ಪಿಸುನಿರಿ ; ಅಲ್ಲವೇ ?” ಎಂದೆನು. 
“ಹೌದು. ಅದು ನಮ್ಮ ಹೊಣೆಗಾರಿಕೆ. . ಆ? ಈ ಒಡನೆಗಳನು 


ಇಟ್ಟು ಕೊಳ ಲು ಬಯಸುವುದೇ ಇಲ್ಲ. ಅವಳು ಇವನ್ನು ಇಟ್ಟುಕೊಳು 

| 

| ಜಮ ನವ.ಗಾಗಿ ನಾವು ಬೇಡವೆಂದರೆ ಇವನ್ನು ಇಟ್ಟುಕೊ ಕೈಲು ಚಿಕೆ ಏಕೆ 
ಬಯಸುತ್ತಾಳೆ ?” ಎಂದೆ ಹುಡುಗು. 


ಆದರೆ ಹೇಳುವುದು ಸುಲಭವಾಯಿತು. ಮಾಡುವುದು ಕನ್ಟೆವಾಯಿತು. 


ನನ್ನ ಹೆಂಡತಿ ಹೀಗೆ ಹೇಳಿದಳು : “ನಿಮಗೆ ಅವು ಬೇಕಾಗದೆ ಇರ 
ಬಹುದು. ನಿಮ್ಮ ಮಕ್ಕಳಿಗೂ ಬೇಕಾಗದಿರಬಹುನು. ನೀವು ಪುಸಲಾಯಿಸಿ 
ದರೆ ಅವರು ನಿಮ್ಮ ತಾಳಕ್ಕೆ ಕುಣಿಯುತ್ತಾರೆ. ನಾವು ಅನ್ರಗಳನ್ನು ಧರಿಸು 
ವುದನ್ನು ನೀವು ಒಪ್ಪುವುದಿಲ್ಲ. ಅವೂ ನನಗೆ ಅರ್ಥವಾಗುತ್ತದೆ. ಆದರೆ 
ನನ್ನ ಸೊಸೆಯರ ವಿಚಾರ ಹೇಗೆ ? ಅವರಿಗೆ ಇವು ಬೇಕೇ ಬೇಕು. ನಾಳೆ 
ಏನಾಗ. ತ್ಕೋ ಬಲ್ಲವರಾರು? ಇಷ್ಟು ಪ್ರೀತಿಯಿಂದ. ಅವರು ಕೊಟ್ಟಿ ರುವ 

' ಬಹು ಮಾನಗೆಃ ನ್ನು ನಾನು ಎಂದಿಗೂ ಹಿಂದಕ್ಕೆ ಕೊಡುನುದಿಲ್ಲ.” 


} ಹೀಗೆ ವಾದ್ರ ಧಾರಾಕಾರವಾಗಿ ಹೊರಟಿತು. ಅದರ ಜತೆಯಲ್ಲಿ 
 ಅಶ್ರುಧಾಕಿಯೂ ಸೇನಿತು. ಆದರೆ ಮಕ್ಕಳೆ, ತಮ್ಮ ಗೃಢತೆಯನು ಬಿಡಲಿಲ್ಲ. 
ನಾನೂ ವಿಚಲಿತನಾಗಲಿಲ್ಲ. 

ನಾನು ಮೃದುವಾಗಿ ಹೇಳಿದೆನು : “ಮಕ್ಕಳಿಗೆ ಮದೆನೆಯಾಗಲು 
ಇನ್ನೂ ಕಾಲನಿದೆ. ಬಾಲ್ಕದೆಲ್ಲಿಯೇ ಅವರೆ ಮದುವೆಮಾಡುವುದು ನಮ? 
 ಇಷ್ಟವಲ್ಲವಲ್ಲ. ಅವರಿಗೆ ವಯಸ್ಪೂವೆನಂತೆರ ಅವರ ಪಾಡನ್ನು ಅವರು 
; ಡಿಕೊಳ್ಳು ಶ್ರಾರೆ. ಒಡವೆಗಳ ಆಸೆ ಇರೆವವನನ್ನು ನಾನೇನೂ ನಮ್ಮ 
ಕೊಸೆಯರಾಗಿ ತರುವುದಿಲ್ಲ... ಹಾಗೂ ಅವರಿಗೆ ಒಡನೆಗ 1ನ್ನು ಕೊಡಲೇ 
ಹೇಕಾದ ನಾನು ಇದ್ದೇನಲ್ಲ. ಆಗ ನನ್ನನ್ನು ಕೇಳಿದರೆ ಆಯಿತು.* 


ನಭ ಗಾಂಧೀ ಗೈಂಸ ಶಾಲೆ 


“ನಿಮ್ಮನ್ನು ಕೇಳುವುದೆ ? ಈ ವೇಳೆಗೆ ನಿಮ್ಮ ವಿಷಯ ನನಗೆ ಚೆನ್ನಾಗಿ 
ಗೊತ್ತಾಗಿದೆ. ನನ್ನ ಒಡವೆಗಳೊಂದೂ ಇಲ್ಲದಂತೆ ಮಾಡಿದಿರಿ. ಅವು ಇರು 
ವವರೆಗೆ ನನ್ನನ್ನು ಶಾಂತವಾಗಿ ನೀವು ಬಿಡಲಿಲ್ಲ. ನೀವೇ ನಮ್ಮ ಸೊಸೆಯರಿಗೆ 
ಒಡವೆಗಳನ್ನು ಕೊಂಡುಕೊಡುವವ ಸ? ಇವತಿ ತಿ ನಿಂದಲೇ ನನ್ನ ಮಕ್ಕಳನ್ನು 
ಬೈರಾಗಿಗಳನ್ನಾ ಗಿ ಮಾಡಲು ಪ್ರಯುತ್ನಿಸುತ್ತಿದ್ದೀರ. ಇಲ್ಲ, ಆಭರಣಗಳನ್ನು 
ಹಿಂದಕ್ಕೆ ಕೊಡುವುದಿಲ್ಲ. ಅದಿ ರಿ, ನ ತ್‌ ಹಾರೆದೆ ಮೇಲೆ ನಿಮಗೇನು 
ಅಧಿಕಾರ ?” ಎಂದಳು. 


ನಾನು “ಆದರೆ ಹಾರಸಸ್ಸು ನೀನು ಮಾಡಿದೆ ಸೇವೆಗಾಗಿ ಕೊಟ್ಟ 
ದ್ಹಾರೆಯೋ ?? ಎಂದು ಕೇಳಿದೆನು. 

“ಅದೇನೊ ಸಂ. ಆದತಿ ಸೀವು ಮಾಡಿದೆ ಸೇವೆಯೇ ನನ್ನ ಸೇವೆ. 
ನಾನು ಹಗಲು ರಾತ್ರಿ ನಿಮಗಾಗಿ ಎಡಬಿಡದೆ ದುಡಿದಿತೆ ನೆ. ಅವನೇನು ಸೇವೆ 
ಯಲ್ಲವೇ ? ನೀವು ಯಾರು ಯಾರನ್ನೋ ಮನೆಗೆ ಕರೆದುಕೊಂಡು ಒಂದು, 
ನನ್ನ ಕಣ್ಣಿ ರನ್ನು ಹರಿಸಿದಿರಿ. ನಾನು ಅವರೆಲ್ಲರ ಚಾಕರಿಯನ್ನೂ ಮಾಡಿದೆನು.” 


ಆ ಬಾಣಗೆಳೆಲ್ಲ ತೀಕ್ಷಣವಾಗಿದ್ದವು. ಕೆಲವು ನನ್ನಲ್ಲಿ ಆಳವಾಗಿ ನಾಟ 
ದುವು. ಆದರೆ ಒಡವೆಗಳನ್ನು ಹಿಂದಿರು?ಸ ಬೇಕೆಂಬುದು. ನನ್ನ ದೃಢಸುಕಲ್ಪ 
ವಾಗಿದ್ದಿತು. ಹೇಗೋ ಅವಳ ಒಪ್ಪಿಗೆಯನ್ನು ಪಡೆದು ಕೊಂಡಿತು. ೧೮೯೬ 
ರಲ್ಲಿ ಮತ್ತು ೧೯೦೧ರಲ್ಲಿ ನನಗೆ ಬೊರೆತಿದ್ದ ಬಹುಮಾನಗಳನ್ನೆ ಲ್ಲ ಹಿಂದಿರುಗಿಸಿ 
ಜಿನ್ನು ಒಂದೆ ಟ್ರ ಸ್ಟ್‌ ಮಾಡಿ ಪತ್ರ ವನ್ನು ಬಕೆದುಕೊಟಿ : ನು. ಒಡವೆ 
ಗಳನ್ನು ನನ್ನ ಅಥವಾ ಹಮ್ಮಿ 'ಅಭಿಪ್ರಾಯಕ್ಕ ನುಗೂವಾಗ್ಕಿ ದಕ್ಷಿಣ 
ಆಸ) ಕಾದ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕೇಯು, ಒಂದು ಬ್ಯಾಂಕಿ 

ನಲ ಅವುಗಳನ್ನು ಇಟ್ಟಿ ವ್‌ 

ಸಾರ್ಥ ಕಾರ್ಯಗಳಿಗಾಗಿ ನನಗೆ ಹಣಬೇಕಾಗಿ ಅದನ್ನು ಟ್ರಸ್ಟ್‌ 
ನಿಂದ ತೆಗೆದುಕೊಳ ಬೇಕೆಂದು ಕೋರಿದಾಗಲೆಲ್ಲ ಟ ಸನ್ನು ಮುಟಿ KA 
ನನಗೆ ಬೇಕಾದ ಹಣವನ್ನು ಕೂಸ: ದ್ದೇನೆ, ಟ್ರಸ್ಟ್‌ ಯೂ ಇದಿ. 
ಅನಶ್ಯಕವಾದಾಗೆ ಉಪಯೋಗವಾಗು3 8 ಮತ್ತು ಅದು ಕ್ರಮವಾಗಿ 
ಹೆಚ್ಚು ತ್ತಲೂ ಇದೆ. 


ಆತ್ಮಕಥೆ ೩೪೭ 


ನನ್ನ ಸ ಕಾರ್ಯದಿಂದ ನನಗೆ ಎಂದಿಗೂ ಪಶ್ಚ್ರಾತ್ರಾಪವುಂಟಾಗಿಲ್ಲ. 
ದಿನಗಳು ಕಳೆದಂತೆ, ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗುತ್ತಾ, 
ಬಂದಿನೆ. ಅಮ ನಮ್ಮನ್ನು ಅನೇಕ ದುರಾಸೆಗಳಿಂದೆ ರಕ್ಷಿಸಿದೆ. 

ಸಾರ್ವಜನಿಕ ಕೇ ಸಗಾರ್ಯ ಬೆಲೆಯಾದ ಬಹುಮಾನಗಳನ್ನು ಸ್ವ್ರೀಕರಿಸ 


ಕೂಡದೆಂಬುನು ನನ್ನ ಸ್ಪಷ್ಕೃ ಸ, ಅಭಿಪಾ )ಿ)ಯವಾಗಿದೆ. 


೧೩ 
ಪುನಃ ಭಾರತದಲ್ಲಿ 


ಹೀಗೆ ನಾನು ಹಡಗಿನಲ್ಲಿ ಭಾರತಕ್ಕೆ ಹೊರಟಿನು. ದಾರಿಯಲ್ಲಿ 
ಮಾರಿಷಸ್‌ ರೇವಿನಲ್ಲಿ ಹಡಗು ನಓಿಲ್ಲುವುದಾಗಿದ್ದಿ ತ್ತು ಅಲ್ಲಿ ಹಡಗು ಸಲ 
ಹೆಚ್ಚು ಕಾಲವೇ ನಿಲ್ಲುಕ್ತಿಗ್ದುದರಿಂದ ನಾನು ಅಲ್ಲಿ ಇಳಿದು ಮಾರಿಷಸ್‌ನ 
ಸ್ಥಿತಿಗತಿಗಳನ್ನು ಚೆನ್ನಾ ಜೂ ತಿಳಿದ. ಕೊಂಡೆನು. ನಾನು ಒಂದು ದಿನ 
ಅಲಿನ ಗವನು ರ್‌ ಆದ ಸರ" ಚಾಲ್ಸ್‌ ೪ ಫಸರ ಅತಿಥಿಯಾಗಿದ್ದ ನು 

ಭಾರತವನ್ನು ತಲುಪಿ ಮೇಲೆ, ಸ್ವಲ್ಪ ಕಾಲ ನೀಶದಲ್ಲೆ.ಲ ಸುತ್ತಾಡಿ 
ಬಿನು. ಅಮ ೧೯೦೧ಕ್ಕೆ ವರುಷ. ಕಾ ಗೈಸ್‌ ಮಹಾಸಭೆ ಶ್ರೀ (ಈಚಿಗೆ) 
ಸರ್‌ ದಿನಷ್‌ ವಾಚಾರವರ ಅಧ್ಯಕ್ಷತೆಯಲ್ಲಿ ಇ ಲೃತ್ತ್ವಾದಲ್ಲಿ ಸೇರಿದ್ದಿತು. 
ನಾನು ಆ ಸಭೆಗೆ ಹೋನಿನು. ಅವೇ ನನಗೆ ಕಾಂಗ್ರೆಸ್‌ ಮಹಾಸಭೆಯ 
ಮೊದಲನೆಯ ಅನುಭವ. ಶೆ 

ನಾನು ಬೊಂಬಾಯಿ ಸಿಂದೆ, ಸರ್‌ ಫಿಗೋಜ್‌ಷಾ ಮೆಹತಾ ಪ್ರಯಾಣ 
ಮಾಡುತ್ತಿ ದ್ದೆ ರೈಲುಗಾಡಿಯಲ್ಲಿಯೇ ಸೈಯಾಣಮಾಡಿದೆನು. . ಅವರೊಂದಿಗೆ 
ಸಾನು ದಕ್ಷಿಣ ಆಫ್ರಿಕಾದ ವಿಷಯಗಳನ್ನು ಕುರಿತು ಮಾತನಾಡಬೇಕಾಗಿ 
ದ್ವಿತು. ಅವು ರಾಜ ನೈ ಭವದಿಂದೆ ಜೀವನ ನಡೆಸುತ್ತಿ ದ್ಹುದು ನನಗೆ 
ಗೊತ್ತಿ ದ್ವಿತು. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ (ಸೆಲೂನ್‌) 
ಯನ್ನು ಗೊತ್ತುಮಾಡಿಕೊಂಡಿದ್ದರು. ಮಧ್ಯ ಮಾರ್ಗದಲ್ಲಿ ಸ್ವಲ್ಪ ಕಾಲ 
ಅವರ ಗಾಡಿಯನ್ಲಿ ಕುಳಿತು ಅವರೊಸನೆ ಮಾತನಾಡಬೇಕೆಂದು ನನಗೆ 
ಆಸ ಣೆಯಾಗಿದ್ದಿ ತು. ಆದುದರಿಂದೆ ನಾನು, ಮೊದಲೇ ಗೊತ್ತಾ ಗಿದ್ದ 
ಕಷಿ ನಲ್ಲಿ ಅವರ ಗಾಡಿಗೆ ಹೋಗಿ ಆವರನ್ನು ಕಂಡೆನು. ಅವರೊಂದಿಗೆ 


೩೪೮ ಗಾಂಧೀ ಗ್ರಂಥಮಾಲೆ 


ಸರ್‌ ದಿನಾ ವಾಚಾ ಮತ್ತು ಸರ್‌ ಚಿಮರ್ನಲಾಲ" ಸೆಟರ್ಲವಾ£ 
ರಾಜಕೀಯ ವಿಷಯಗಳ ನ್ನು ಚರ್ಚಿಸುತ್ತಾ ಕುಳಿತಿ, ದ್ರ ರು. ಸರ್‌ ಫಿಕೋ 
ಷೂ ನನ್ನ ನು ನೋಡಿದ ಕೂಡಲೇ “ಗಾರ ನಮಗಾಗಿ ಏನನ್ನೂ ಮಾಡ 
ಸಾಧ್ಯ ವಾರ ಜತೆ ಕಾಣುವುದಿಲ್ಲ. ನೀವು ರೇಳುವ ನರ್ಣ ಯವನೆ ನೆ 
ಅಂಗೇಳರಿ ಸುತ್ತ (ನೆ. ಆದರೆ ನಮ್ಮ 7 "ಶದೆಲ್ಲಿಯೇ ನಮಗೆ ಯಾವ ಹಕು,ಗ 
ಇನೆ ? ನಮ್ಮ ದೇಶದಲ್ಲಿ ನಮಗೆ ಅಧಿಕಾನ ದೊರಿಯುವವತೆಗೆ ವಸಾಹತುಗೆ: 
ನಿಮ್ಮ ಸ್ಥಿತ ಉಕ್ತಮೆವಾಗರ್ಪ್ಯ£ ಲ್ಲವೆೊಬುದು ನ ನನ್ನ ಮತ? ಎಂದರು. 

ಅದನ್ನು ಕೇಳಿ ನಾನು ಸ್‌ ೧ಭಿತನಾದೆನು. ನೀ ಸೆಟರ್‌ವಾಡರು 
ಅಭಿಪ್ರಾಯವಸ್ಷೀ ಒಪ್ಪಿದಂತೆ ತೊ:ಂತು. ದಿನ್‌ ಸಾರವಶು ನನ್ನನ 
ದಯಾದೃಸ್ಟ್ರಿಯಿಂವೆ ನೋಡಿದರು. 


ನಾನು ಸರ್‌ ಫಿ ನರೋಜ್‌ಷುನವರನ್ನು ಧನ ತ ಪ್ರಯ 
ಸಿನೆನು. ಆದೆ ಬೊಂಬಾಯಿ, ನ ಅನಭಹಿತ, ರಾಜನನ ಪ್ತಿ ನಾನು ಒಬ್ಬ ಸು 
ಬೆಂವಶೀನು ? ನಿರ್ಣಯನನ್ನು ಸ ಶೆ ನೂಜಿ Pe ನನಗೆ ಅವಕ 
ದೊತಿತ ಕಸ ಕದಿಂದಲೇ ನಾನು ತೈಸ್ತ ಸ್ಪನಾಗಖೇಕಾಯಿತು. 
ನನಗೆ ಪ್ರೋತ್ಸಾಹ ನಡಜೀಕುತ; ಮಿ. ವಾಚಾರಮಖು ಶಿ 
ನಿರ್ಣಯವನ್ನು ನನಗ ತೋರಿಸುನಿಸಸ್ಥೆ, ” ಎಂದು ಕೇಳಿದರು. 


ಅವನನ್ನು ಮದಿಸಿ ಮುಂದಿನ ಸೆ ಕೀಸರ್ನನಲ್ಲಿ ನನ್ನ ಗಾಡಿಗೆ ಹೋದೆನು. 
ಹೀಗೆ ನಾವು ಕಲ್ಕತ್ತಾನನ್ನು ತಲುಪಿದೆವು. ಅಧ ಕನ್ನ ಸ್ವಾಃ 
ಸಮಿತಿಯವಮಶು ನ ವೈಭವದಿಂದ ಅಮ ಬಿಡಾರಕ್ಕೆ ಕರೆದುಕೊಂಡು ಹೋದ 
ನಾನು ಎಲ್ಲಿ ಇಳಿದುಕೊಳ ಬೇಕು ಧಾಡ್‌ ಓಬ ಸ್ವಯಂಸೇವಕನನ: 
ಕೇಳಿವೆನು. ಆತ ನನ್ನನ್ನು Ys " ಇಾಲೇಜಿಸೆ ಕರೆದುಕೊಂಡು ಹೋದ 
ಅದು. ಪ್ರತಿನಿಧಿಗಳ ಬಿಡಾರವಾಗಿದ್ದಿ ತು. ನನ್ನ ಅದ ಷ್ಟ ಚೆನ್ನಾ ಗಿದ್ದಿ 


ಲೋಕಮಾನ್ಯರ ಬಿಡಾರೆಫೂ ಅವ ¢ ಆಗಿದ್ದಿ ತ್ತ ಅವರೆ ನಾನು ಹೋ 
ಮರು ದಿವ; ಅಸ್ಲಿ ಬಂದೆಕೆನು ನೆನಪು, 


ಸಹಜವಾಗಿ ಲೋಕಮಾನ್ಯ ಶಿಣ್ಣೆ ಕಡೆ, ಒಂದು ಸಣ್ಣ ದರಬಾ 
ಇದೆಲ್ಲ ಇರುತ್ತಿರಲಿಲ್ಲ, ನಾನು ಒಬ್ಬ ಚಿತ್ರಗಾರನಾಗಿದ್ದರೆ ಹಾಸಿಗೆ 


ನೋ 


We 


ಆತ್ಮಕಥೆ ೩೪೯ 


ಮೇಲೆ ಅವನು ಕುಳಿತಂತೆ ಅವರನ್ನು ಚಿತ್ರಿಸುತ್ತಿಡ್ದೆ ನು. ಆ ಪೂರ್ಣ ದ ಶ್ಯ 
ನನ್ನ ಮನಸಿನಲ್ಲಿ ಅಷ್ಟು ಸ್ನ ಷ್ಟ ವಾಗಿ ಅಚ್ಚು ಒತ್ತಿ ಜೆ ಅವರನ್ನು ನೋಡಲು 
ಬಂದೆ ಅಸಂಖ್ಯಾತ ಸಕ್ಷ ತ, ಇಂದು ನನಗೆ ಜಾ ಇ ಪಕವಿರುವುದು ಒಬ್ಬ ರು 
ಮಾತ್ರ. ಅಮೃತ ಬಜಾರ್‌ ಪತ್ರಿಕೆಯ ಸಂಸಾದಕರಾದ ದಿವಂಗತ ಬಾಬು 
ಮೊಃತಿಲಾಲ್‌ ಫೋಷರು. ಅವರ ಗಟ್ಟಿಯಾದ ನಗು ಮತ್ತು ಆಳ್ವಿಕೆ 
ಗಾರೆ: ಅನ್ಯಾಯಗ:; ನ್ನ್ನ ಕುರಿತ ಅವರ ಮಾತುಗಳು ಎಂದಿಗೂ ಮರೆಯು 
ವೆಂತಿಲ್ಲ. 


ಅ? ಆ ಬಿಲದ ಸ್ಥಿತಿಗತಿಗಳನ್ನು ಕುರಿತು ಸ್ಪಲ್ಪ ವಿವರವಾಗಿ 
ಪರಿಶೀಲಿಸುವುದು ನನ್ನ ಉಗ್ಗೇಶ, 7,ಯಂ £ವೆಕರು, ಒಬ್ಬರಿಗೊಬ್ಬರು 
ಅಡ್ಡಿ ಬರುತ್ತಿದ್ದರು. ಒಬ್ಬ ನಿಗೆ ನೀವು ಒಂದು ಕೆಲಸಮಾಡು ಎಂದು ಹೇಳಿ 
ದರೆ ಆತ ಅದನ್ನು ಮತ್ತೊಬ ನಿಗೆ ಹೇಳುತ್ತಿ ದನು. ಅವನು ಮೂರನೆಯ 
Ne ಮೂರನೆಯವನು ಹ್‌ ಜೃನಸಷ ಹೀಗೆ ಆಗುತ್ತಿ ತ್ತು. ಪಾಪ 

ಪ್ರತಿನಿಧಿಗಳಿಗೆಏನು ನಸಾಡಬೇಕಂಬುನು ಗೊತ ತ್ರಾಗುತ್ತಿರಲಿಲ್ಲ. 


ನಾನು ಕೆಲವು ಸ್ಪಯೇಸೇವೆಕರೊಂದಿಗೆ ಗೆಳೆತನವನ್ನು ಚಿಳಿಸಿಜೆನು. 
ಅವರಿಗೆ ದಕ್ಷಿಣ ಆಫ್ರಿಕಾನ ವಿಷಯ ವನು ಸ್ವಲ್ಲ ಹೇಳಿದಿತು. ಕೇಳಿ 
ಅನರಿಗೆ ನೂ ಚಿಕೆಯಾಯಿತು. ಸೇವೆಯ ಮರ್ಮವನ್ನು ಆವರಿಗೆ ಸರಿಚಯ 
ಮಾಡಿಕೊಡಲು ಪ್ರಯತ್ನಿಸಿದೆನು. ಅವರಿಗೆ ಅದು ಅರ್ಥವಾದಂತೆ 
ತೋರಿಶು. ಆದರೆ ಸೇವ ಎಂಬಿವು, ಇದ್ದತ್ಕಿದ್ದೆಂತೆ ನಾಯಿಕೊಡೆಯಂತೆ 
ಬೆಳೆಯುವುದಿಲ್ಲ. ಅದಕ್ಕೆ ಮೊದಲು ಇಗ, ಇರಬೇಕು. ಅನಂತರ ಅನು 
ಭವ, ಅಭ್ಯಾಸಬೇಕು, ಆದರೆ ಅನರಿಗೆ ಅನುಭವ ಇರಲಿಲ್ಲ. ಕಾಂಗ್ರೆಸ್‌, 
ವರ್ಷದಲ್ಲಿ ನಶ ದಿನ ಸಭೆ ಸೇರಿ, ಅನಂತರ ನಿದ್ರೆ ಹೋಗಿಬಿಡುತ್ತಿದ್ದತು. 
ವರುಷಕ್ಕೊಂದು ಸಲ್ಲ ಮೂರುನಿನ ಜ್‌ ಪ್ರದರ್ಶನದಿಂದ, ಯಾವ 
ಶೆಯಾರಿ ದೊರೆಯುತ್ತದೆ | ಮತ್ತು ಪ್ರತಿನಿಧಿಗಳೂ ಸ್ವಯಂಸೇವಕ 
ರಂತೆಯೇ ಇದ್ದರು. ಅವುಗೂ ಉತ್ತ ತ ಅಥವಾ ಹೆಮ್ಮೆ ಕಾಲದ 
ಸಿದ್ಧ ತೆ ದೊರೇರಲ್ಲಲ್ಲ. ಅವರು ತನ್ಮು ಯಾವ ಕಾರ್ಯವನ್ನೂ ತಾವೇ 
ವಸೆಡಕೊಳ್ಳುತ್ತಿರಲಿಲ್ಲ. “ಸ್ವಯಂಸೇವಕರೇ ಇದನ್ನು ಮಾಡಿ, ಸ್ವಯಂ 


೩೫೦ ಗಾಂಧೀ ಗೈಂಥಮಾಶೆ 


ಸೇನಕರೇ ಅದನ್ನು ಮಾಡಿ” ಎೀಃ ಬುದೀ ಅವರ ಯಾವಾಗಿನ ಅಪ್ಪ ಣೆಯೂ 
ಆಗಿದ್ದಿತು, 

ಇಲಿಯೂ ಸಹ ಆಸ್ಪಶ್ಯತೆ, ತಕ್ಕ ಪ್ರಮಾಣದಲ್ಲಿ ನನ್ನನ್ನು ಎದುರಿ 
ಸಿತು. ತಮಿಳರ ಪಾಕಶಾಲೆ, ಇತರ ಪಾಕಶಾಲೆಗಳಿಗಿಂತ ದೂರದಲ್ಲದ್ದಿತು. 
ತಮಿಳು ಪ್ರತಿನಿಧಿಗಳು ಊಟಮಾಡುತ್ತಿರುವ: ಗೆ ಇತರರು. ಅವರನ್ನು 
ನೋಡಿದರೂ ಸಹ; ಅವರಿಗೆ ಮೆೈಲಿಗೆಯುಂಟಾಗುತ್ತಿ ದ್ವಿತು. ಆದುದರಿಂದ 
ಅವರಿಗೆ ಕಾಲೇಜು ಆನರಣವಲ್ಲ, ಇಟ್ಟಿಗೆ ಗೋಡಿಗಳಿಂದೆ ಮರೆಯಾದ 
ಒಂದು ಅಡಿಗೆ ಮನೆಯನ್ನು ಮಾಡಿದ್ದರು. ಅದರಲ್ಲಿ ಹೊಗೆ ತುಂಬಿ, 
ಉಸಿರಾಡುವುದು ಕಷ್ಟವಾಗಿದ್ದಿತು. ಅದೇ ಅಡಿಗೆ ಮನೆ, ಸ್ಮಾನದ ಮನೆ 
ಬಚ್ಛೈಲು ಮನೆ ಎಲ್ಲ ಎಂದೇ ಆಗಿದ್ದಿತು. ಆದರಿಂದೆ ಹೊರಕ್ಕೆ ದಾರಿಯಿರ 
ವಿಲ್ಲ. ಇದೆ ನನಗೆ ವರ್ಣ ಧರ್ಮದ ಆಭಾಸವಾಗಿ ಕೋರಿತು. ಕಾಂಗೈಸ್‌ 
ಪ್ರತಿನಿಧಿಗಳಕ್ಷಿಯೇ ಇಂತಸ ಅಸ್ಪೃಶ್ಯತೆ ಇಗ್ನಮೇಲೈ ಇವರನ್ನು ಆರಿಸಿ 
5 ಸಹಿಸಿದ ಕ್ಷೇತ್ರದಲ್ಲಿ ಇನ್ನು ಎಷ್ಟರವುಟ್ಟಿಗೆ ಇರಬಹುದು ಎಂದು ನನ್ನಲ್ಲಿ 
ನಾನೇ ಪೇಳಿಕೂಂಡೆನು. ಈ ಯೋಚನೆಯಿಂದ ನಾನು ನಿಟ್ಟುಸಿರು ಬಿಟ್ಟಿ ನು. 


ಕೊಳೆಗಂತೂ ಕೂನೆಯೇ ಇರಲಿಲ್ಲ. ಎಲ್ಲೆಲ್ಲಿಯೂ ನೀರು ಹಳ್ಳಿ 
ಹಳ್ಳವಾಗಿ ನಿಂತಿರುತ್ತಿದ್ದಿತು. ಕಕ್ಕಸುಗಳು ಒಹಳ ಕಡಿಮೆ ಸಂಖ್ಯೆಯಲ್ಲಿ 
ದವು. ಅವುಗಳ ದುರ್ಗಂಧವನ್ನು ನೆನೆಸಿಕೊಂಡರೆ ನನಗೆ ಈಗಲೂ 
ಮೈ ಜುಮ್ಮೆನ್ನುತ್ತದೆ. ಇದನ್ನು ಭಗ ಶೈಯಂಸೇವತನಿಗೆ ತೋರಿಸಿದನು. 
ಅವನು ಸ ಶಷ್ಟೈವಾಗಿ “ಇದು ನಮ್ಮ ಲಸವಲ್ಲ. ಜಾಡಮಾಲಿಯ ಕೆಲಸ? 
ಎಂದನು. . *ನನಗೆ ಒಂದು ಒಕ ಕೊಡಿ” ಎಂದು ಕೇಳಿದೆನು. 
ಆತ್ಮ ಅಶ್ಚರೈದಿಂದ ನನ್ನನ್ನೆ € ನೋಡಿದನು. ನಾನು ಒಂದು ಪರಕೆಯನ್ನು 
ಒದಗಿಸಿಕೊಂಡು ಕಕ್ಕಸನ್ನು ಶುದ್ಧಿ ಮಾಡಿದೆನು. ಆವತಿ ಅದು ನನ್ನ ಸೃಕ್ಕೀ 
ಅಯಿತು. ಜನರ ಗುಂಪು ಅಧಿಕವಾಗಿದ್ದಿ ತು... ಕಕ್ಕಸುಗಳು ಬಹಳ 
ಕಡಿಮೆ ಇದ್ದವು. ಅವುಗಳನ್ನು ಪದೇ ಪದೆ ಶುದ್ಧಿ ಮಾಡುವುದು ಆವಶ್ಯಕ 
ವಾಗಿದ್ದಿ ತು. ಅದು ನನ್ನ ಶಕ್ತಿ ಗ ಮೀರಿದ ಕಾರ್ಯವಾಗಿದ್ದಿತು. ಆದುದರಿಂದ 
ನಾನು ನೆನ್ನ ಕಾಸ ನನ್ನ್ನ ಮಾಡಿಕೊಂಡು ತೃಪ್ತ ನಾಗಬೇಕಾಯಿತು. 


ಲ ಮಿಂದ ಮಾವಾ ನ 


ಆತ್ಮಕಥೆ ೩೫೧ 


ಇತೆರರು ದುರ್ಗಂಧನೆನ್ನೊ ಕೊಳಕ ಸ್ಲೂ ಮನಸ್ಸಿಗೆ ಹೆಚ್ಚಿಕೊಂಡಂತೆ 
ತೋರಲಿಲ್ಲ. 

ಇಷ್ಟೇ ಅಲ್ಲ ಕೆಲವು ಪ್ರತಿನಿಧಿಗಳು, ತಮ್ಮ ಕೊಠಡಿಗಳ ಹೊರ 
ಆವೆರಣವನ್ನೇ, ರಾತ್ರಿಯ ಹೊತ್ತು, ಪಾಯಖಾಕನೆ ಸ್ಥಳಗಳನ್ನಾಗಿ ಉಪ 
ಯೋಗಿಸಿಕೊಳ್ಳಲು ಏಂಸೆಗೆಯಲಿ ಲ. ಷಾಯ ಸಾಲ ಆ ಸ್ಮಳಗಳನ್ನೆಲ್ಲ ನಾನು 
ಸ್ವಯಂಸೇವಕರಿಗೆ ತೋರಿಸಿದೆನು. ಸ್ವಚ್ಛ ಚತೆಯ ಕಾರೈ ವನ್ನು ಮಾಡಲು 
ಭಿ ಮುಂದಾಗಿ ಬರಲಿಲ್ಲ. ನಾನು ಮಾಡುತ್ತಿ ಡೆ ನನ್ನ ಜತೆಯಲ್ಲಿ, 
ಚಿ ಗೌರವಕ್ಕೆ ಭಾಗಿಯಾಗಲೂ ಯಾವೂ ಸಿದ -ರಾಗಲಿಲ್ಲ. ಈಜೆಗೆ ಈ 
ವಿಷಯದಲ್ಲಿ ಎಸ್ಟೋ ಸುಧಾರಣೆಯಾಗಿದೆ. ಆದರ ಇಂದೂ ಸಹ ಕಾಂಗ್ರೆಸ್‌ 
ಆವರೆಣದಲ್ಲಿ ಎಲ್ಲಿ ಅಂದರೆ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಹೊಲಸು 
ಮಾಡುವ ಅವಿಚಾರಿ ಪ್ರತಿನಿಧಿಗೆ: ನು ಇಲ್ಲೆ ಇಲ್ಲ, ಮತ್ತು ತತ್‌ಕ್ಷಣವೇ ಎಲ್ಲ 
ಸೆ ಯಂಸೇವಕರೂ ಅದನ್ನು ಶುದ್ಧಿ ಮಾಡಲು ಸದಾ ದ್ಧ ರಾಗಿರುವುದಿಲ್ಲ. 


ಕಾಂಗೈಸ ಸ್‌ ಮತಕಾಸಭೆಯ ಕಾರ್ಯಕಲಾಸಗಳು ಮುಂದುವರಿದರೆ 
ಸಾಂಕ್ರಾ ಮ ಜಾಡ್ಯ ಹರೆಡಲ್ಕು ಪರಿ? ಸಿ ಅನುಕೂಲವಾಗಿಸೆಯೆಂದು ನನಗೆ 
iid. 


೧೪ 
ಗುಮಾಸ್ತ ಮತ್ತು ಜವಾನೆ 


ಕಾಂಗ್ರಸ್‌ ಮಹಾಸಭೆ ಪ್ರಾರಂಭವಾಗಲೂ ಇನ್ನೂ ಎರಡು ದಿನಗಳಿ 
ಡ್ಹುವು. ಭಾಗೆಸ ಕಛೇರಿಯಲ್ಲಿ ಕೆಲಸಗಾರನಾಗಿ ಸೇರಿ ಅನುಭವವನ್ನು 
ನ3ದುಕೆೊಲ ಬೇಕೆಂದು ನಾನು ನಿರ್ಣಯಿಸಿಕೊಂಡಿಪ್ದಿ ನು. ಆದುದರಿಂದ 
ಕಲ್ಪತ್ತೈಗೆ ಬಂದ ಕೂಡಲೇ, ನನ್ನ ನಿತೈವಿಧಿಗಳನ್ನು ಮೆಗಿಸಿಕೊಂಡು 
ಕಾಂಗೆ ಸ್‌ ಕಛೇರಿಗೆ ಹೋದೆನು. 
ಬಾಬು ಭೂಪೇಂದ್ರನಾಥ ಬಸು ಮತ್ತು ಶ್ರೀ ಫೋಷಾಲ್‌ರೆವರೇ 
ಜನರಲ್‌ ಸೆಕೃಟರಿಗಳಾಗಿದ್ದರು.. ನಾನು ಭೂ ಪೇಂದ್ರ ಬಾಬುರನರಲ್ಲಿ 
ಹೋಗಿ ನನ್ನೆ ಸೇಪಿಯನು್‌ ಸ ಸ್ವೀಕರಿಸಬೇಕೆಂದು Welds. ಅವರೆ 


೩೫೨ ಗಾಂಧೀ ಗ್ರಂಥಮಾಲೆ 


“ಇಲ್ಲಿ ನೋಡಿ, ನನ್ನ ಬಳಿ ನಿಮಗೆ ಕೊಡುವುದಳೆ ಕೈ ಯಾನೆ ಕೆಲಸವೂ ಇಲ್ಲ. 
ಆದರೆ ಘೋಸಾಲ್‌ರು ನಿಮಗೆ ಯಾವುದಾದರೂ ಕೆಲಸವನ್ನು ಕೊಡಬಹುದು. 
ಅವರಲ್ಲಿ ದಯವಿಟ್ಟು ಹೋಗಿ” ಎಂದು ಹೇಳಿದರು. 

"ಫೋಷಾಲರು ನನ್ನನ್ನು ಮೇಲೂ ಕೆಳಗೆ ನೋಡಿದರ. ಅನಂತರ 
ನಕ್ಕು "ನಾನು ನಿಮಗೆ ಗುಮಾಸ್ಕೆಯ ಕೆಲಸವನ್ನು ಮಾತ್ರ ಕೊಡಬಲ್ಲೆ ನು. 
ಕೀವು ಅದನ್ನು ಮಾಡುವಿರಾ ?” ಎಂದರು. 

“ಅಗತ್ಯ ವಾಗಿ ನನ್ನ ಶಕ್ತಿಗೆ ವ್ಲೀರದಿರುವ ಯಾವ ಕೆಲಸ ವನ್ನಾದರೂ 
ಮಾಡುವುದಕ್ಕೇ ಇಲ್ಲಿ ಬಟ | ನೆ? ಎಂಸೆನು. 

ಅವರು, “ಅದೀಗ ಸರಿಯಾದ ಭಾವನೆ” ಎಂದರು. ಆನಂತೆರ ಸುತ್ತ 
ನಿಂತಿದ್ದ ಸ ಯಂ ಸೇವಕರನ್ನು ಕುರಿತು “ಈ ಯುವಕ ಹೇಳುವುದನ್ನು ಕೇಳಿ 
ದಿರಾ 9» ದ ಕೇಳಿದರು. 

ಅನಂತರ ನನ್ನ ಕಡೆ ತಿರುಗಿ “ಹಾಗಾದಕ್ಕೆ ಇಲ್ಲಿ ಒಂದು ರಾಶಿ ಕಾಗದ 
ಗಳು ಬಂದು ಬಿದ್ದಿ ವೆ. ಅವುಗಳ ವ್ಯವ ವಸ್ಥೆ ಮಾಡಬೇಕು. ಆ ಕುರ್ಚಿ ಯನ್ನು 
ಎಳೆದುಕೊಂಡು ಸೆ ಪಾ ರೆಭಿಸು. ನೀನೇ ನೋಡುತ್ತಿ ತಿ ರುವಂತಿ ನನ್ನ. 
ಬಳಿಗೆ ನೂರಾರು ಜನ ಬರೆ: ಸ ತಿದ್ದಾ ರೆ `ನಾನು ಇವ ರನ್ನು ನೋಡಲೊ ಇ 
ಅಥನಾ ನನ್ನನ್ನು ಈ ಕಾಗನೆಗಳಿಂವೆ ಮುಳುಗಿಸುತ್ತಿರುವ ಆ ಕೆಲಸವಿಲ್ಲದ 
ವರಿಗೆ ಪ್ರತ ತ್ತೆ ರ ಬರೆಯಲೋ ? ಈ ಕೆಲಸನನ್ನು ಮಾಡೆಬಲ್ಲ ಗುಮಾಸ್ತ 
ನನಗೆ ಇಲ್ಲ. ಇವುಗಳಲ್ಲಿ, ಚ್ಚ ಕಾಗದಗಳಲ್ಲಿ ಏನೂ ಇರುವುದೇ ಇಲ್ಲ. 
ಆದಕಿ ನೀನು ದೆಯನಿಟ್ಟು ಈ ಪತ ಗಳನ್ನೆಲ್ಲ ಓದಿ ನೋಡು. ಈ ಕಾಗನ 
ಗಳಲ್ಲಿ ಯಾವುದಕ್ಕೆ “ತಲದ? ಎಂನು ಯತ್ತ ರ ಕೂಸಸೀಕೋ ಅದಕೆ, ಹಾಗೆ 
ಉತ್ತರೆ ಕೊಡು, ಉತ್ತರ ಕೊಡುವುದಕ್ಕೆ, ಮೆ ಂಚಿ, ಯೋಚನೆ ಮಾಡ 
ಬೇಕಾದ ಅಂಶಗಳಿದ್ದ ರೈ ಆ ಕಾಗದಗಳ ನ್ನು ನನಗೆ ಕೊಡು” ಎಂದು ಹೇಳಿ 
ದರು. 

ಅವತು ನನ್ನ ಲ್ಲಿಟ್ಟಿ ಈ ನೆಂಬಿಕೆಯಿ:ಂದೆ ನನಗೆ ಸಂತೋಷವಾಯಿತು 

ನನಗೆ ಈ ಕಲಸ ನನ್ನು ಕೊಟ್ಟಾ ಗೆ ಶ್ರೀ ಘೋಷೂಲ್‌ರಿಗೆ ನನ್ನೆ ಪರಿ 


ಚಯವಿರಲಿಲ್ಲ. ನನ್ನ್ನ ಗುರುತು ಪಂಚಯನನ್ನು ಅನರು ಆ ಮೇಲೆ ಕೇಳಿ - 


ತಿಳಿದುಕೊಂಡರು. 


ಆತ್ಮಕಥೆ ೩೫1೩ 


ಕಾಗದಗಳ ರಾಶಿಯನ್ನು ಕರಗಿಸುವ ಕೆಲಸ ನನಗೆ ಸುಲಭವಾಗಿ 
ತೊ:ರಿತು. ಅದನ್ನು ನಾನು ಬಹು 3: ಸ ಮುಗಿಸಿದೆನು. ಶ್ರೀ ಘೋಷಾಲ್‌ 
ರಿಗೆ: ತುಬ ಸಂತೋಷವ್ರಂಟಬಾಯಿತು. ಅವರದು ಹೆಚ್ಚು ಮಾತಾನಾಡುವ 
ಸ್ವಭಾವ. ಅವರು ಗಂಟಿಗಟ್ಟಿ ಸೆ ಮಾತನಾಡುತ್ತಿದ್ದರು. ನಾನು ಯಾರೆಂದು 
ತಿಳಿದುಕೊಂಡ ಮೇಲೆ) ನನಗೆ ಗುಮಾಸ್ತೆಯ ಕೆಲಸವನ್ನು ಕೊಟ್ಟುದಕ್ಕೆ 
ಅವರಿಗೆ ಸ್ವಲ್ಪ ಸಶ್ಟ್ರಾತ್ರಾಸವುಂಟಾಯಿತು. ಆದರೆ ನಾನು ಅವರನ್ನು 
ಸಮಾಧಾನ ಪಡಿಸಿದೆನು. “ಇದನ್ನು ಮನಸ್ಸಿಗೆ ಹಚ್ಚಿ ಕೊಳ ಬೇಡಿ. ನಿಮ್ಮ 
ಮುಂದೆ ನಾನು ಎಷ್ಟೆರವನು ? ಕಾಂಗೆ ಸ್‌ ಸೇವೆಯಲ್ಲಿಯೇ ನೀವು ಮುದುಕ 
ರಾಗಿದ್ದೀರಿ. : ನೀವು ನನಗೆ ಹಿರಿಯರು. ನಾನು ಅನನುಭವಿ ಯುವಕ. ಈ 
ಕೆಲಸವನ್ನು ನನಗೆ ವಹಿಸಿ, ನೀವು ಬಹಳ ಉಪಕಾರ ಮಾಡಿದಿರಿ. ನನಗೆ 
ಕಾಂಗ್ರೆಸ್‌ ಕೆಲಸ ಮಾಡಲು ಇಸ್ಟ. ಅದನ್ನು ವಿವರೆವಾಗಿ ತಿಳಿದುಕೊಳ್ಳುವ 
ಈ ಅಪೂರ್ವ ಅವಕಾಶವನ್ನು ನೀವು ನನಗೆ ಕಲ್ಪಿಸಿಶೊಟ್ಟಿದ್ದೀರಿ” ಎಂದು 
ಕೇಳಿದೆನು. 

ಅವರೆ “ನಿಜ ಹೇಳಬೇಕಾದರೆ, ಅದೇ ಸರಿಯಾ ಮನೋಭಾವನೆ, 
ಆದರೆ ಇಂದಿನ ಯುವಕರಿಗೆ ಅದು ಅರ್ಥವಾಗಿಲ್ಲ. ನನಗೆ ಕಾಂಗ್ರೆಸ್ಸು, 
ಅದೆರ ಜನ್ಮ ಕಾಲದಿಂನಲೂ ಗೊತ್ತು. ಕಾಂಗ್ರೆಸ್‌, ಸ್ಫಾಸನೆಯಾಗಲು ಮಿ. 
ಹ್ಯೂಮ್‌ರೊಂದಿಗೆ ನನ್ನ ಭಾಗವೂ ಸ್ವ 1 ಇದ್ದಿತೆಂ ;, ನಾನು ಹೇಳಿಕೊಳ್ಳಿ 
ಬಹುದು” ಎಂದರು. 

ಹೀಗೆ ನಾವು ಮಿತ್ರರಾದೆವು. ನಾನು ಅವೆರೆ ಜತೆ ಊಟಮಾಡ 
ಬೇಕೆಂದು ಅವರು ನನ್ನನ್ನು ಒತ್ತಾಯ ಪಡಿಸಿದರು. 

ಶ್ರೀ ಘೋಷಾಲರ ಸರಓನ ಗುಂಡಿಯನ್ನು ಅವ ಜವಾನನು ಹಾಕುಕ್ತಿ 
ದ್ಲೆನು ಈ ಜವಾನನ ಕಾರ್ಯವನ್ನು ಮಾಡ» ನಾನೇ ಮುಂದಾಜಿನು. 
ಅಂಥ ಸೇನೆ ಮಾಡುವುದರಲ್ಲಿ ನನಗೆ ಸಂತೋಷನಿದ್ದಿತು. ಏಕೆಂದರೆ 
ಹಿರಿಯರೆ ವಿಷಯದಲ್ಲಿ ನನಗೆ ಯಾವಾಗಲೂ ಗೌರೆವ. ಇದು ಅವರಿಗೆ 
ತಿಳಿದಾಗ, ನಾನು ಅವರ ಸಣ್ಣ ಸಣ್ಣ ಸೇವೆ ಮಾಡುವುದರಿಂದ ಅನರಿಗೆ 
ಸಂಕೋಚವುಂಟಾಗಲಿಲ್ಲ.. “ಗುಂಡಿಯನ್ನು ಹಾಕು” ಎಂದು ಅವರು 
ಫನಗೆ ಹೇಳುತ್ತಾ “ಈಗೆ ನೋಡು ತನ್ನೆ ಷರಟಿನ ಗುಂಡಿಯನ್ನು ಹಾಕಿ 


೩೫೪ ಗಾಂಧೀ ಗ್ರಂಥಮಾಲೆ 


ಕೊಳು ವುದಕ್ಕೂ ಕಾಂಗ್ರಸ್‌ ಸೆಕ್ರೆಟರಿಗೆ ಸಮಯ ಅವನಿಗೆ ಯಾವಾ 
ಗಲೂ ಬೇರೆ ಕೆಲಸನಿರುತ್ತಜಿ” ಎನ್ನುತ್ತಿದ್ದರು. ರಳತೆಯಿಂದ ನನಗೆ 
ವಿನೋದವಾದರೂ, ಆ ಬಗೆಯ ಸೇವೆಯಲ್ಲಿ ನನಗೆ ಅತೃಪ್ತಿ ಪ್ಲಿಯಂಬಾಗೆಲಿಲ್ಲ. 
ಈ ಸೇವೆ ಮಾಸುವುದರಿಂದ ನನಗೆ ದೊರಿತ ಲಾಸ ಅಮಾ ಲ್ಯವಾದ ದು. 


2 


ಕೆಲವು ದಿನಗಳಲಿ ನನಗೆ ಕಾಂಗ್ರಸ್‌ ಕಾರ್ಯಕ್ರಮಗಳೆಲ್ಲ ಗೊತ್ತಾದುವು. 
ನಾನು ಮುಖಂಡರ ಪೈಕಿ ಅನೀಕರ ಪರಿಚಯ ಮಾಡಿಕೊಂಡೆನು. ಸುರೇಂದ, 
ನಾಥ್‌, ಗೋಖಲೆ ಮುಂತಾದ ಅತಿರಥ ಮಹಾರಥಂ ಚಲನವಲನಗಳನ್ನು 
ತಿಳಿದು ಕೊಂಡೆನು. ' ಕಾಂಗೈಸ್ಸಿನಲ್ಲಿ ಸಮಯ, ಬಸಳವಾಗಿ ಪೋಲಾಗು 
3,ರುವುದನೂ ನೋಡಿದೆನು. ಇಂಗ್ಲಿ ಸ್‌ ಭಾಷೆಗೆ, ನಮ್ಮ ಕಾರೈ ಕಲಾಪ 
ಗಳಲ್ಲಿ ಕೊಡುತ್ತಿದ್ದೆ ಪ್ರಾಮುಖ್ಯತೆಯನ್ನು ಆಗಲೂ ದುಃಖದಿಂದ ಗಮಸಿಸಿ 
ದನು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯವಿರಲಿಲ್ಲ. ಒಬ್ಬ 
ಮಾಡುವ ಕಾರ್ಯವನ್ನೇ ಆನೇಕರು ಮಾಡುತ್ತಿದ್ದರು. ಅತಿ ಮುಖ್ಯ ವಾಡಿ 
ಅನೇಕ ಕಾರ್ಯ ಗಳನ್ನು ಯಾರೂ ಮಾಡುತ ತಲೇ ಇರಲಿಲ್ಲ. 

ಇವುಗೆನೆ ಲ್ಲಾ ನೋಡುವುದರಲ್ಲಿ ನನ್ನ ವಿಮರ್ಶಾಬುದಿ ಜಾಗೃತ 
ವಾಗಿದ್ದರೂ ನನ್ನ್ನ "ಹೃದಯದಲ್ಲಿ ಔದಾರ್ಯವೂ ಇದ್ದಿತು. ಆಹುದರಂದೆ, 
ಸರಿಸ್ಥಿ ತಿಯಲ್ಲಿ ಇದಕ್ಕಿಂತೆ ಉತ್ತಮವಾಗಿ ಈಗ್‌ ಸಾಧ್ಯ ವಿಲ್ಲದಿರಬಹುದೆಂದು 


ನಾನೆ ಭಾವಿಸಿದೆನು. ಇದರಂತೆ ಯಾವ ಕಲಸಸ್ಕೂ ಕು ಕಡಿಮೆ ಬೆಲೆ 
ಯನ್ನು ಕಟ್ಟುವನನಾಗಲಿಬ್ಬ.. 


೧೫ 
ಕಾಂಗ್ರೆಸ್‌ ಮಹಾಸಭೆಯಲ್ಲಿ 


ಕೊನೆಗೆ ಕಾಂಗ್ರೆಸ್‌ ಮಹಾಸಭೆ ಪಾ ಪ್ರಾನಂಭವಾಯಿತು. ಭವ್ಯವಾದ 
ಸಭಾಂಗಣ, ಗಂಭೀರವಾದ ಸನ. ವಸ್ತ್ರಗಳು ರಾಜಿಸುತ್ತಿದ್ದೆ ಸ್ವಯಂ 
ಸೇವಕ ದಳದ ವ್ಯೂ ಹರಚನೆ ; ವೇದಿಕೆಯ ಮೇಲೆ ಮಂಡಿಸಿದ್ದ. ಹಿರಿಯರು 
ಇವರನ್ನೆಲ್ಲ ನೊ: ಸ್ಯ ನಾನು ಆಶ ರ್ಯ ಚಕಿತನಾನಿನು. “ಈ “ವಿಶಾಲವಾದ 
ಸಭೆ ಎಲ್ಲಿ ನಾನೆಲ್ಲಿ?” ಎಂದು. ನನಗೆ ಕೊಃರಿತು. 


ಆತ್ಮಕಥೆ ೩೫೫ 


ಸಭಾಸೆತಿಗಳ ಭಾಸಣ ಒಂದು ಪುಕ್ತಕಸಃ ಆಗಿದ್ದಿತು. ಅದನ್ನು 
ಮೊದಲಿನಿಂದ ಕೊನೆಯವರೆಗೆ ಓದುವ ಪ್ರಶ್ನೆಯೇ ಇನಲಿಲ್ಲ. ಅಲ್ಲಲ್ಲಿ ಕೆಲವು 
ಭಾಗಗಳನ್ನು ಮಾತ ಸಭಾಸತಿಗಳು ಓದಿದರು. ಇದಾದ ಮೇಲೆ ವಿಷಯ 
ನಿಯಾಮಕ ಸಮಿತಿಗೆ ಸವೆಸ್ಯರನ್ನು ಆರಿಸಿದರು. ಗೋಖಲೆಯವರು ನನ್ನೆನ್ನು 
ಸಮಿತಿಯ ಸಭೆಗಳಿಗೆ ಕಕೆಜೊಯ್ಲರು. 

ಸರ್‌ ಫಿರೋಜ್‌ಷಾ ರವರೇನೋ ನನ್ನ ನಿರ್ಣಯವನ್ನು ಸಭೆಯ 
ಮುಂದೆ ಇಡಲು ಆನುಮತಿ ಕೊಟ್ಟಿದ್ದರು. ಆದೆಕೆ ಅದನ್ನು ವಿಷಯ 
ನಿಯಾಮಕ ಸಮಿತಿಯ ಮುಂದೆ ಯಾರು, ಯಾವಾಗ ಇಡುತ್ತಾರೆ ಎಂಬು 
ದನ್ನು ನಾನು ಯೋಚಿಸುತ್ತಿದ್ದೆನು. ಏಕೆಂದರೆ ಪ್ರತಿಯೊಂದು ನಿರ್ಣಯ 
ವನ್ನು ಸಭೆಯ ಮುಂದೆ ಇಟ್ಟಾಗಲೂ ಉದ್ದು ದ್ಹವಾದ ಭಾಷಣಗಳಾಗುತ್ತಿ 
ದ್ದವು. ಸಾಲದುದಕೆ ಇಂಗ್ಲಿಷಿನಲ್ಲಿ ಪ್ರತಿಯೊಂದು ನಿರ್ಣಯಕ್ಕೂ ಬೆಂಬಲ 
ಕೊಡಲು ಒಬ್ಬೊಬ್ಬ ಪ ಸಿದ್ಧರಾದ ಮುಖಂಡರಿದ್ದರೆ. ಈ ಭೇರಿ ನಗಾರಿ 
ಗೆಳ ಮಧ್ಯದಲ್ಲಿ ನನ್ನ ನಿಶ್ಯಕ್ತ ಪಿಳ್ಳಂಗೋವಿಯನ್ನು ಕೇಳುವವರಾರು ? ರಾತ್ರಿ 
ಯಾಗುತ್ತಾ ಬಂದಂತೆ ನನ್ನ ಎದ ಡೆವಡವನೆ ಹೊಡೆದುಕೊಳ್ಳ ತೊಡಗಿತು. 
ಸಭೆಯ ಕೊನೆಗೆ ತೆಗೆದುಕೊಳ್ಳುತ್ತಿದ್ದ ನಿರ್ಣಯಗಳನ್ನು, ಮಿಂಚಿನ ವೇಗ 
ದಲ್ಲಿ ಮುಗಿಸಿಬಿಡುತ್ತಿ ದೈರೆಂಸು ನನಗೆ ನೆನಪು... ಎಲ್ಲರೂ ಹೊರಡಲು ಆತುರ 
ರಾಗಿದ್ದರು. ಆಗಲೆ: ರಾತ್ರಿ ಹನ್ನೊಂದು ಗಂಟೆಯಾಗಿದ್ದಿತು. ನಾನು 
ಗೋಖಲೆಯನರನ್ನು ನೋಡಿ ಹೇಳಿದ್ದೆ ನು. ಅವರು ಆಗಲೇ ನನ್ನ ನಿರ್ಣಯ 
ವನ್ನು ಓದಿ೫್ದ ರು. ಆದುದರಿಂದೆ ನಾನು ಅಮ ಕುಳಿತಿದ್ದೆ ಡೆಗೆ ಹೋಗಿ 
“ಬೀವು ನನಗೆ ಸಹಾಯ ಮಾಡಬೇಕು” ಎಂದು ಹೇಳಿದೆನು. ಅವರು ಹೇಗೆ 
ಓದಿಸಿಕೊಂಡು ಹೋಗುತ್ತಿ ದ್ಹಾರೆ ನೋಡು. ಆದರೆ ನಿನ್ನ ನಿರ್ಣಯವನ್ನು 
ಮಕೆಯಗೊಡುವುದಿಲ್ಲ” ಎಂದರು. 

ಆ ವೇಳೆಗೆ ಸರ್‌ ಫಿರೋಜ್‌ ಷಾ ಮೆಹತಾರವರು “ಅಂತೂ ನಮ್ಮ 
ಕಾರ್ಯ ಮುಗಿಯಿತು” ಎಂದರು. 

ಗೋಖಲೆಯವರು “ಇಲ್ಲ, ಇಲ್ಲ, ದಕ್ಷಿಣ ಆಫ್ರಿಕಾವನ್ನು ಕುರಿತ 
ನಿರ್ಣಯ ಇನ್ನೂ ಆಗಿಲ್ಲ. ಮಿ. ಗಾಂಧೀ ತುಂಬ ಹೊತ್ತಿನಿಂದ ಕಾಯುತ್ತಿ 
ದ್ಹಾರೆ? ಎಂದು ಕೂಗಿದರು. 


೩೫೬ ಗಾಂಧೀ ಗ್ರಂಥಮಾಲೆ 


ಸರ್‌ ಫಿಶೋಜ್‌ರು “ನೀವು ನಿರ್ಣಯವನ್ನು ನೋಡಿದ್ದಿರಾ ?” ಎಂದು 
ಕೇಳಿದರು. 

“ಹೌದು, ಓದಿಸೇನೆ.? 

“ಅದು ನಿಮಗೆ ಒಪ್ಪಿ” ತಾನೆ.?? 

“ಲರ್ಣಯ ಚೆನ್ನಾಗಿದೆ? 

“ಹಾಗಾದರೆ ಒಳ್ಳೆ ಯದು. ಗಾಂಧೀ, ನಿರ್ಣಯವನ್ನು 
ಮುಂದಿ ಇಡು.” ಕ 

ನಾನು ನಡುಗುತ್ತಾ ಸೀ ೯ಯವನ್ನು ! ಓಓದೆನು. ಗೋಖಲೆ ಅದನು 
ಅನುಮೊ:ದಿಸಿದರು. ಹ 

“ಸರ್ವಾನುಮತದಿಂದ ಅಂಗೀಕೃತವಾಗಿದೆ? ಎಂದು ಎಲ್ಲರೂ ಕೂಗಿದರು. 


“ಅದರ ಮೇಲೆ ಮಾತನಾಡಲು ನಿಮಗೆ ಐದು ನಿಮಿಷ ಅವಕಾಶವಿದೆ 
ಗಾಂಧೀ” ಎಂದರು ಮಿ. ವಾಚಾ. 


ಆ ಕೃಮದಿಂದೆ ನನಗೆ ಸಂತೋಷವಾಗಲಿಲ್ಲ. ನಿರ್ಣಯ ವನ್ನು ಅರ್ಥ 
ಮಾಡಿಕೊಳ್ಳೆಲು ಯಾರೂ ಕ್ರಮಸಡಲಿಲ್ಲ. ಪ ತಿಯೊಬ್ಬರೊ ಹೊರೆಡಲು 
ಅತುರವಾಗಿದ್ದೆ ರು. ಗೋಖಲೆಯವರು ನಿರ್ಣಯವನ್ನು ನೋಡಿದ್ದು ದೆರಿಂವ 
ಇತರರು ಅದನ್ನು ಓದುವುದಾಗಲೀ ಆರ್ಥಮಾಡಿಕೊ ಬ; ವುದಾಗವೀ 'ಅವಶ್ಯಕ 
ವೆಂದು ಭಾವಿಸಲಿಲ್ಲ. 

ಪ್ರಾತಃಕಾಲ, ನನ್ನ್ನ ಭಾಷಣವನ್ನು ಇುರಿಕೇ ನಾನು ಚಿಂತಿಸ ತ್ತಿ, 
ಐದು ನಿಮಿಷಗಳಲ್ಲಿ ನಾನು ಹೇಳುವುದು ಶಾನೇ ಏನನ್ನು ? ನಾನು ಭಾಷಣ 
ವನೆ ನೋ ಚೆನಾ ಗಿಯೇ ಸಿದ ಮಾಡಿಕೊಂಡಿದೆ ನು. ಆದರೆ ಶಬ ಗಳು 
ಆಯಿತೆ ಒದಗಿ ಒರುತ್ತಿ ಲಿಲ್ಲ” ಭಾಷಣವನ್ನು ಬರೆದು - ಓದಬಾರದು 

ಅಲ್ಲಿಯೇ ಎದ್ದು ನಿಂತು ತೋರಿದಂತೆ ಮಾತನಾಡಬೇಕು ಎಂದು ನಿಶ್ಚ ಯಿಸಿ 
ಕೊಂಡಿನೆ ನು. ಆದರೆ ನಾನು ರಕ್ಷಿಣ ಆಧಿಕ ಲ್ಲಿ ಸಂಪಾದಿಸಿದ್ದ ಣ್‌ 
ಸೌಲಭ್ಯ, ಆ. ಗಳಿಗೆಯಲ್ಲಿ ನನ್ನನ ನ್ನ್ನು ಬಟ್ಟು ಹೋಗಿದ್ದ ಂತೆ ತೋರಿತು. 


ನನ್ನೆ ಠರಾವಿನ ಸಮಯ ede. ನಿ. ವಾಚಾ: ನನ್ನ ಹೆಸರು 
ಹಿಡಿದು ಕರೆದರು. ನಾನು ಎನ್ನು ನಿಂಶುಕೊಂಡೆನು. ನನ್ನ್ನ ತಲೆ, ತಿರುಗು 


ಸಭೆಯ 


ಆತ್ಮಕಥೆ ೩೫೭ 


ತ್ಲಿದ್ದಿತು ನಾನು ಹೇಗೋ ನಿರ್ಣಯವನ್ನು ಓದಿದೆನು. ಪರಜೇಶದಲ್ಲಿ 
ಹೋಗಿ ನೆಲಸುವುದನ್ನು ಪ )ಶಂಸಿಸಿ, ಒಬ್ಬರು ಒಂದು ಕವನವನ್ನು ಬರೆದು 
ಅದರ ಪ ್ರತಿಗಳನ್ನು ಸ ಅನಧಿಗಳಿಗೆಲ್ಲ ಹಂಚಿದ್ದರು. ನಾನು ಆ ಸ ಸದ್ಯವನ್ನು 
ಓದಿ, ದಕಣ 'ಅಸ್ರ್ರಕಾದಲ್ಲಿ ಹೋಗಿ ನೆಲೆಸಿರುವ ಭಾರತೀಯರ ಕಷ್ಟಗಳ 
ವಿಷಯವನ್ನೆ ತ್ರಿದೆನು. ಅನೀ ಗಳಿಗೆಯಲ್ಲಿ ಮಿ. ವಾಚಾ ಗಂಟಿಯನ್ನು 
ಹೊಡೆದರು. ನಾನು ಐದು ನಿನಿಸಗಳು ಮಾತನಾಡಿಲ್ಲವೆಂಬುದು ನನಗೆ 
ಸ್ಪಷ್ಟ್ಯವಾಗಿದ್ದಿತು. ಇನ್ನು ಎರಡು ನಿಮಿಷಗಳೊಳಗಾಗಿ ಮುಗಿಸಬೇಕು 
ಎಂದು ನನ್ನನ್ನು ಎಚ ತರಿಸಲು, ಗಂಟೆಯನ್ನು ಬಾರಿಸಿದರೆಂಬುದು ನನಗೆ 
ಗೊತ್ತಾಗಲಿಲ್ಲ. ಇತರರು ಅರ್ಧ ಗುಟಿ, ಮುಕ್ಕಾಲು ಗಂಬೆ ಮಾತನಾಡಿ 
ದುದನ್ನು ನಾನು ಕೇಳಿದ್ದೆನು. ಆದಕೆ ಅವರು ಮಾತನಾಡುವಾಗ ಗಂಟೆ 
ಯನ್ನು ಹೊಡೆಯಲಿಲ್ಲ. ನನಗೆ ದುಃಖವಾಯಿತು. ಗಂಬೆಯನ್ನು 
ಬಾರಿಸಿದ ಕೂಡಲೇ ನಾನು ಕುಳಿತುಬಿಟ್ಟೆ ನು. ನನ್ನ ಮಗುವಿನಂತಹ 
ಸರಳ ಬುದ್ಧಿಗೆ, ಆ ಪದ್ಯದಲ್ಲಿ ಸರ್‌ ಫಿರೋಜ್‌ಷಾ ರವರಿಗೆ ಸರಿಯಾದ 
ಉತ್ತ ರವಿಸೆಯೆಂದು ತೋರಿತು. ಠರಾವಿನ ಅಂಗೀಕಾರದ ಪ ಶ್ನೆ ಯೇ ಇರಲಿಲ್ಲ. 
ಆ ಕಾಲದಲ್ಲಿ ಪ್ರೇಕ್ಷಕರಿಗೂ ಪ್ರತಿನಿಧಿಗಳಿಗೂ ವ್ಯತ್ಯಾ ಸವೇ ಇರಲಿಲ್ಲ. ಪ್ರತಿ 
ಯೊಬ್ಬ ರೊ ಕ್ರೈ ಯೆತ್ತಿ ಠರಾವು ಬೋಬ್‌ ಅಂಗೀಕ್ಕ ತವಾಗುತ್ತಿದ್ದವು. 
ನನ್ನ 3 ಇದೇ ಗತಿಯಾಗಿ ನನ್ನ ದೃಷ್ಠಿ ಸ,ಯೆಲ್ಲಿ ಆಧಿ ಪ್ರಾಮುಖ್ಯತೆ 
ಮರೆಯಾಯಿತು. ಆದರೆ ಅದು ಕಾಂಗ್ರೆಸ್ಸಿ ಕ ಸೀಲು ತ ದ 
ನನ್ನ್ನ ಹ ದೆಯವನ್ನು ಆನಂದದಿಂದ ಸ್‌ ಗೆಸ್ಸಿ ನ ಸಮ್ಮತಿಯೆಂದರೆ 
ದೇಶದ ವ ತಿಯ ಮುದ್ರೆ ಎಂದು ತಿಳಿದ ಬಣ ಶಾನೆ ಆನಂದ 
ವಾಗದು ? 
೧೬ 


ಲಾರ್ಡ್‌ ಕರ್ಜನ್‌ರ ದರಬಾರ್‌ 


ಕಾಂಗೈಸ್‌ ಮುಗಿಯಿತು. ಆದರೆ ದಕ್ಷಿಣ ಆಫ್ರಿಕಾದ ಕಾರ್ಯದ 
ಸಂಬಂಧದಲ್ಲಿ ಚೇಂಬರ್‌ ಆಫ್‌ ಕಾಮರ್ಸ್‌ನವಂನ್ನೂ ಇತರ ಅನೇಕರೆನ್ನೂ 
ನೋಡಬೇಕಾಗಿದ್ದುದರಿಂದ ನಾನು ಕಲ್ಕತ್ತಾ ದಲ್ಲಿ ಒಂದು ಕಿಂಗಳ ಕಾಲ 


೩೫೮ ಗಾಂಧೀ ಗ್ರಂಥಮಾಲೆ 


ಉಳಿದಿರು. ಹೋಟಲಿನಲ್ಲಿ ಉಳಿಯುವುದರ ೫೯೨ ನಾನು ಇಂಡಿಯಾ 
ಕ್ಲಬ್‌ನಲ್ಲಿ ನಿಲ್ಲಲು ಆವಶ್ಯ ಕವಾದ ಸರಿಚಯೆ ಪತ್ರವನ್ನು ತರಿಸಲು ಏರ್ಪಾಡು 
ಮಾಡಿಕೊಂಡೆತು. ಆ ತೆ ಬನ ಸನತ್ಯರ ಪೈಕಿ ಕೆಲವು ಪ್ರಮುಖ ಭಾರತೀ 
ಯರು ಇದ್ದಗು. ಅವರ ಪರಿಚಯ ಮಾಡಿಕೊಂಡು, ದಕ್ಷಿಣ ಆಫ್ರಿಕಾದ 
ಕೆಲಸನ ಬಗೆಗೆ ಅವರಲ್ರಿ ಕುತೂಹಲವನ್ನು ಹುಟ್ಟಿ ಸಬಹುದಂದು, ನಾನು 
ನಿರೀಕ್ಷಿರುತ್ತಿದ್ದೆ ನು. ಗೋಖಲೆಯವರು ಈ ಕ್ಲಬ್‌ಗೆ ಬಿಲಿಯರ್ಡ್‌ ಆಟ 
ವಾಡಲು ಆಗಾಗ್ಗೆ ಹೋಗುತ್ತಿ ದ್ದೆ ರೆ. ನಾನು ಕಲ್ಪ ತ್ತಾದೆಲ್ಲಿ ಕೆಲವು ದಿನಗಳು 
ನಿಲ್ಲುವುದು ಅವರಿಗೆ ಗೊತ್ತಾ ದಾಗ ಅವರು ನನ ನ್ನು ತಮ್ಮ ಜತೆಸ್ಸ್ಲಯೇ 
ಇರಲು ಆಹಾ ಎನಿಸಿದರು. ನಾನು ಆಹ್ವಾನವನ್ನು ಕೃತಜ್ಞ ತೆಯಿಂದೆ ಅಂಗೀ 
ಕರಿಸಿದೆನು. “ಅಡಕೆ ನಾನಾಗಿಯ್ಲೇ ಅವರ ಮನೆಗೆ ಹೋಗದು ಸರಿಯೆಂದು 
ಭಾವಿಸಲಿಲ್ಲ. ಅವರು ಒಂಸೆರೆಸು ದಿನ ಕಾದ ನೋಡಿ, ಅನಂತರ ತಾವೇ 
ಒಂದು ನನ್ನನ್ನು ಕರೆದುಕೊಂಡು ಹೋದರು. ನನ್ನ ಸಂಕೋಚ ಸ್ವಭಾವ 
ಅವರಿಗೆ ಗೊತ್ತಾಯಿತು. ಅವರು “ಗಾಂಧೀ ನೀವು ಈ ದೇಶದಲ್ಲಿಯೇ 
ಇರಬೇಕಾಗಿನೆ. ಈ ಬಗೆಯ ಸುಕೋಚ ನಡೆಯುವುದಿಲ್ಲ. ಸಾಧ್ಯವಾವಸ್ಟ್ರ 
ಜನ: ಸಂ ಸರ್ಕವನ್ನು ನೀವು ಬೆಳೆಸಿಕೊಳ್ಳಿ ಬೇಕು. ನೀವು ಕಾಂಗ್ರೆಸ ಸ್‌ ಕೆಲಸ 
ಮಾಡಬೇಕೆಂಬುದು "ತಕ್ಷ ಇಷ್ಟ ೫ ಎಂಡು ಹೇಳಿದರು. 

ಗೋಬರೆಯನರ ಜತೆಯಲ್ಲಿ ನಾನು ೬ಂಗಿನ್ದ ವಿಷಯವನ್ನು ಹೇಳು 
ವುದಕ್ಕೆ ಮುಂಚಿತವಾಗಿ, ಇಂಡಿಯಾ ಕ್ಲಬ್‌ ಲ್ಲಿ ನನಗೆ ಉಂಟಾದೆ' ಒಂದು 
ಅನುಭವವನ್ನು ಕುರಿತು ಹೇಳುತ್ತೀಕಿ. 

ಈ ಸಮಯದಲ್ಲಿಯೇ ಲಾರ್ಡ್‌ ಕರ್ಜನ್‌ ರರ್ಬಾರು ನಡೆಮುತು. 
ದರ್ಬಾರಿಗೆ ಅಹ್ವಾನಿತರಾಗಿದ್ದ ಕೆಲವು ರಾಜರೂ, ಮಹಾರಾಜರೂ ಕ ರನ 
ಸದೆ ರ್ಯರಾಗಿದ್ದೆರು. ಕ್ಲರ್ಬನಲ್ಲಿ ಅವರು ಸೊಗಸಾದ ಬಂಗಾಳಿ ಧೋತಿ, 
ಹಟ "ಕಲ್ಯಗೆಳನ್ನು ಧರಿಸುತ್ತಿದ್ದು ದನ್ನು ನ.ನು ನೋಡುತ್ತಿದ್ದೆವು. 
ದರೆ ಟಾರಿನ ದಿವೆಸ "ವು ನರಿಚಾರಕರಿಂದ (ವೇಟ್‌ ) ಅರ್ಹವಾದ ಷರಾಯಿ 
ಗಳನ್ನೂ "ಹೊಳೆಯುವ ಒಟ ಗಳನ್ನೂ ಧರಿಸಿಕೊಂಡರು. ಇದನ್ನು 
ನೋಡಿ ನನಗೆ ದುಃಖವಾಯಿತು. ಅವರಲ್ಲಿ ಒಬ ರನ್ನು ಆ ಬಡೆಲಾವೆಸಿ] 
ಕಾರಣವನ್ನು ಕೇಳಿದೆನ:, 


ಆತ್ಮಕಥೆ ೩೫೯ 


"ನೆಮ್ಮೆ _ಗೋಚನೀಯ ಪರಿಸ್ಥಿ 3, ನಮಗೆ ಗೊತ್ತು. ನನ್ಮು 
ಸಂಪತ್ತನ್ನೂ ಪದವಿಗಳನ್ನೂ ಉಳಿಸಿಕೊಳ್ಳಲು ನಾವು ಯಾವ ಯಾವೆ 
ಅವಮಾನಗಳಿಗೆ ತಲೆ Sr ಎಂಬುನು ನವ.ಗೇ ಗೊತ್ತು” ಎಂದು 
ಅವರು ಪ ಪ್ರತ್ಯುತ್ತ ರವಿತ್ಮರು. 

“ಆದರೆ ಈ ಜವಾನರೆ ರುಮಾಲು, ಹೊಳೆಯುವ ಬಟ್ಟು ಇನೆಲಾ“ 
ವಿತಕ್ಕೆ ” ಎಂದು ನಾನು ಕೇಳಿದೆನು. 

“ನಮಗೂ ಜವಾನರಿಗೂ (ಕೆಲಸದವ) ಏನಾದರೂ ವೃತ್ಯಾಸವಿಜಿ 
ಎಂದು ತ ತೋರುಕ್ತಿದೆಯೇ ? ” ಎನು ಅವರು ಕೇಳಿದರು. ಮತೆ 
“ಅವರು ನಮ್ಮೆ ಊಳಿಗದವಖು ನಾವು ಲಾರ್ಡ್‌ ಕರ್ಜನ್‌ರ ಊಳಿಗದವರು. 
ನಾನು ದರ್ಬಾರಿಗೆ ಹೋಗದಿದ್ದರೆ ಅದರ ಫಲವ ಅನುಭವಿಸಬೇಕಾದೀತು. 
ನನ್ನ ಸ್ವಾಭಾವಿಕವದ ಉಡುಪಿನನಿ ೨೦೨ ಹೋದೆಕಿ ಅಮ ಒಂದು ಅಪರಾಧ 
ವಾಗುತ್ತವೆ. ಅಲ್ಲಿ ಲಾರ್ಡ್‌ ಕರ್ಜನೆಸೊನಿ* ಮಾತನಾಡಲು ನನಗೆ 
ಅವೆಕಾಶ ದೊರಕುವುದೆ5. ಥಿ: ಭಾವಿಸುತ್ತೀರಾ ? ಇಲ್ಲವೇ ಇಲ್ಲ” 
ಎಂದರು. 

ಸರಳ ಹೃ ದಯದ ಮಿತ್ರನಲ್ಲಿ ನನಗೆ ದೆಯವಪುಂಟಾಯಿತು. ಇದರ 
ನನಗೆ ಇನ್ನೊ ದು ದರ್ಬಾರು ನೆನಪಿಗೆ ಬರುತ್ತದೆ. 

ಲಾರ್ಡ್‌ ಹಾರ್ಡಿಂಜನು ಹಿಂದೂ ವಿಶ್ವನಿದ್ಯಾಲಯನ ಅಸ್ತಿ ಬಾರ 
ವನ್ನು ಹಾಕಿದಾಗ ಒಂದು ದೆರಬಾಸು ನಡಿಯಿತು. ದರಬಾರಿನಲ್ಲಿ ರಾಜ 
ಮೆಹಾರಾಜರು ಇದ್ದೇ ಇದ್ದೆರು. ಆದರೆ ಸಂಸಿತ್‌ ಮಾಳವೀಯರು ನನ್ನ ನಃ 
ವಿಶೇಷವಾಗಿ ಆಹ್ವಾನಿಸಿದೆರು. ನಾನು ಹೋದೆನು. 

ರಾಜನುಸಾರಾಜಸಿ ಹೆ:ಗಸ201 ವಸ್ತ್ರಾಲಂಕಾರ ಭೂಸಿತೆರಾಗಿದ್ದು 
ವೆನ್ನು ಕಂಡು ನನಗೆ ದುಃಖನ್ರಂಬಾಯಿತು. ರೇಶಿಮೆಯ ಪಾಯಿಜಾಮ, 
ಕೀಶಿಮೆಯ ಅಚ್‌ಕಾನ್‌ ಕತ್ತಿಗೆ ಮುತ್ತಿನ ಹಾರೆ ಕೈಗೆ ಬಳೆ (ಬಾಜುಬಂದ್‌) 
ರ.ಮಾಲಿಗೆ ವಜ್ರ ಮತ್ತು ಮುತ್ತಿನ ಕುಚ್ಚು ಗಳು ಜತೆಗೆ ಸೊಂಟದ 
ಪಟ್ಟಿಯಿಂದ ತೂಗಾಡುತ್ತಿದ್ದ ಚಿನ್ನದ ಒರೆ ದಲ್ಲಿದ್ದ ಕತ್ತಿಗಳು. ಇವು 
ತಾಜತ್ತ್ವದೆ ಚಿಸ್ನೆಗಳಲ್ಲ,. ನೈಲಾನುಗಿರಿಯ ಚಿಸ್ನೆ ಗಳಿದು. ನಾನು ಕಂಡು 
ಕೊಂಡನು. ಅವರೆ, ಸ್ವಂತ ಇಚ್ಛೆ ಯಿಂದಲೇ pR ಪೌರುಸ ಹೀನತೆಯ 


೩೬೦ ಗಾಂಧೀ ಗೃಂಥಮಾಲೆ 


ಚಿಸ್ನೆ ಗಳನ್ನು ಧರಿಸಿದ್ದರೆಂದು ನಾನು ಭಾವಿಸಿದ್ದೆ ನು. ಆದರೆ. ಅಂತಹ 
ದರ್ಬಾರುಗಳಲ್ಲಿ ರಾಜಮಹಾರಾಜರು ತೆಮ್ಮ ಎಲ್ಲ ಅಮೂಲ್ಯ ರತ್ನಾಭರಣ 
ಗಳನ್ನೂ ಧರಿಸಲೇ ಬೇಕೆಂಬ ನಿಬಂಧನೆಯಿಡೆ ಎಂಬುದು ನನಗೆ ಅನಂತರ 
ತಿಳಿಯಿತು. ಕೆಲವು ರಾಜರಿಗೆ ಈ ಜವಹರಿಯನ್ನು ಧರಿಸುವುದು ಪೂರ್ಣವಾಗಿ 
ಅಪ್ರ ಯವೆಂದೂ, ಅವರು ಅವುಗಳನ್ನು ಇಂತಹ ದರ್ಬಾರ" ಸಂದರ್ಭಗಳಲ್ಲಿ 
ತು ಮತ್ತಾವಾಗಲೂ ಧರಿಸುತ್ತಲೇ ಇರಲಿಲ್ಲವೆಂದೂ ನಾನು ತಿ೪ಜಿನು. 

ವ ವಿಷಯ ಎಷ್ಟ ಮಟ್ಟ ಗೆ " ಸತ್ಯವೋ ನನಗೆ ತಿಳಿಯದು. ರಾಜರು 
ಅವುಗಳನ್ನು: ಇತರ ಸಂದರ್ಭಗಳಲ್ಲಿ ಧರಿಸಶಿ ಅಥವಾ ಬಿಡಲಿ; ಕೇವಲ 
ಸ್ತ್ರೀಯರು. ಮಾತ್ರ ಧರಿಸುವ ಜವಹಿರಿಯನ್ನು ಧರಿಸಿಕೊಂಡು ವೈ ಸರಾಯರ 
ಸರ್ಬಾರಿಗೆ ಹೋಗುವುದು ಸಾಕಷ್ಟು ವಿಷಾದಕರ ಸಂಗತಿ. 

ಐಶ್ವರ್ಯ, ಅಧಿಕಾರ ಮತ್ತು, ಪ್ರ ತಿಷ್ಕೆ ಮನುಷ್ಯನಿಂದ ಮಾಡಿಸುವ ಪಾಪ 
ಅನರ್ಥಗಳು ಎಷ್ಟು ಹಚ್ಚು | 


೧೩ 
ಗೋಖಲೆಯವರೊಂದಿಗೆ ಒಂದು ತಿಂಗಳು-೧ 


ನಾನು ಅವರ ಮನೆಗೆ ಹೋದ ದಿನದಿಂದಲೆ ನಾನು ಅವರೆ ' ಮನೆ 
ಯವನೇ ಎಂಬ ಭಾನ ನನಗೆ ಬರುನಂಕೆ ಗೋಖರೆಯವಕು ಮಾಡಿದರು. 
ಅವರು ನನ್ನನ್ನು ತಮ್ಮ ಸ್ವಂತ ತಮ್ಮನುತೆ ಕಂಡರು : ನನಗೆ ಜೇಕಾದು 
ದೇನು ಎಂಬುದನ್ನೆಲ್ಲ edd: 'ಆನೆಲ್ಲವೂ ನನಗೆ ದೊರೆಯುವಂತೆ 
ಏರ್ಪಡಿಸಿದರು. ಸುಸೈಿವದಿಂದ ನನ್ನೆ ಅವಶ್ಯಕತೆಗಳು ಕಡಿಮೆಯಾಗಿ 
ದ್ವಷ್ಟ, . ಇತರರಿಂದ ಸೇವೆ ನನಗೆ ಅಷ್ಟೆ ಸೀನ ಆವಕ ಕವಿರಲಿಲ್ಲ. ನೆನ 
ಸಾ )ವಲಂಬನೆ, ಸ್ವಚ್ಛತೆ, ಉದ್ಯಮಶೀಲತೆ ನಿಯಮಬದ್ಧ ಜೀವನ ಇವು. 
ಅವಂಗೆ ಒಸಿ ಗೆಯಾಗಿದ್ದ ವು. ಇವನ್ನು ಕಂಡು ಅವರು ನನನು ತುಂಬ 
ಹೊಗಳುತ್ತಿದ್ದ ನರು ಡೆ 

ನ್ದ ಂದ ಅವರು ಯಾವುದನ್ನೂ ರಹಸೈ ವಾಗಿ ಇಟ್ಟಿಂಕೆ ತೋರಲಿಲ್ಲ. 
ಅವರನ್ನು” ನೋಡುವುದಕ್ಕೆ ಬಂದ ಎಲ್ಲ ನ್ರಮುಖೀಗೂ' ಆವರು ನ್ನ 


ಆತ್ಮಕಥೆ ೩೬೧ 


ಸರಿಚಯವನ್ನೂ ಮಾರಿ ಸುತ್ತಿದ್ದರು. ಅವರ ಫೆ ಕೆ ನನಗೆ ಚೆನ್ನಾಗಿ ಜ್ಞ್ಞಾಸ ಪಕ 
ವಿರುವವರೊಬ್ಬರು ಡಾಕ್ಟರ್‌ (ಈಗ ಸರ್‌) ನ್ಯು ಚಂದ್ರ ರಾಯ್‌ ಅವರು 
ಗೋಖಲೆಯವರ ಮನೆಯ ಹತ್ತಿರವೇ ಇದ್ದರು. ಮತ್ತು ಪದೇ ಪದೇ 
ಗೋಖಲೆಯವರನ್ನು ನೋಡಲು ಬರುತ್ತಿ ದ್ದರು. 


ಅವರು ಡಾಕ್ಟರ್‌ ರಾಯ್‌ರನ್ನು ಹೀಗೆ ಪರಿಚಯ ಮಾಡಿಕೊಟ್ಟರು ಕ 
"ಇವರು ಪ್ರೊಫೆಸರ್‌ ರಾಯ್‌. ಇವರ ಸಂಬಳ ತಿಂಗಳಿಗೆ ೮೦೦ ರೊಪಾಯಿ. 
ಅದರಲ್ಲಿ ಇವರು ನಲವತ್ತು ರೂಪಾಯಿಗಳನ್ನು ಮಾತ್ರ ಸ್ವಂತಕ್ಕೆ ಬೆಚ್ಚ 
ಮಾಡಿಕೊಂಡು, ಉಳಿದುದನ್ನೆ ಲ ಸಾರ್ವಜನಿಕ ಕಾರ್ಯಕ್ಕೆ ವಿನಿಯೋಗಿ 
ಸುತ್ತಾರೆ. ಇವರಿಗೆ ಮದುವೆಯಾಗಿಲ್ಲ ; ಎರಾಡಿಕೊಳ್ಳ ಲು ಸ ಶೈ ವೂ ಇಲ್ಲ.” 


ಇಂದಿನ ಡಾಕ್ಟರ್‌ ರಾಯ್‌ರವರಿಗೂ ಅಂದಿನ ರಾಯ್‌ರಿಗೂ ನನಗೆ 
ಏನೇನೂ ವ್ಯತ್ಯಾಸ "ಕಾಣುವುದಿಲ್ಲ. ಅವರೆ ಉಡುಪು ಇಂದು ಇರುವಷ್ಟೇ 
ಆಗಲೂ ಸರೆಳವಾಗಿದ್ದಿ ತು. ಆದೆರೆ ಒಂದು ವ್ಯತ್ಯಾಸ. ಇಂದು ಅದು 
ಖಾದಿಯದಾಗಿದೆ. ಆಗ ಭಾರತದ ಮಿಲ್‌ ಬಜಿ ,ಯದಾಗಿದ್ದಿ ತು. ಡಾಕ್ಟರ್‌ 
ರಾಯ್‌ ಮತ್ತು ಗೋಖಲೆಯವರ ಸಂಭಾಷಣೆಯನ್ನು ಎಷ್ಟು ಕೇಳಿದರೂ 
ನನಗೆ ತೃಪ್ತಿಯೇ ಆಗುತ್ತಿರಲಿಲ್ಲ. ಅವು ಯಾವಾಗಲೂ ಸಾರ್ವಜನಿಕ ಹಿತ 
ಅಥವಾ ಜ್ಞಾ ನೆಬೋಧೆಯುಳ್ಳ ವಾಗಿಗುತ್ತಿ ದ್ವವು. ಕೆಲವು ವೇಳೆ ಅವು ದುಃಖ 
ದಾಯಕವೂ ಆಗಿರುತ್ತಿದ್ದವು. ಏಕೆಂದರೆ ಅವು ಸಾರ್ವಜನಿಕ ಮುಖಂಡರ 
ಜೋಷಗಳಿಗೆ ಸಂಬಂಧಿಸಿದುದಾಗಿರುತ್ತಿದ್ದವು. ಇವುಗಳ ಫಲವಾಗಿ, ನಾನು 
ಸುಹಾಖೋ;ಧರೆಂದು ಎಣಿಸಿದ್ದ ಕೆಲವರು ಅಲ್ಪರಾಗಿ ಕಾಣಶೊಡಗಿದರು. 


ಗೋಖಲೆಯವರು ಕೆಲಸ ಮಾಡುವುದನ್ನು ನೋಡುವುದೇ ಒಂದು 
ಸಂತೋಷವೂ ಶಿಕ್ಷಣಪ್ರದವೂ ಆಗಿದ್ದಿತು. ಅವರು ಒಂದು ನಿಮಿಷವನ್ನೂ 
ವ್ಯರ್ಥಮಾಡುತ್ತಿರಲಿಲ್ಲ. ಜನಶೆಯೊಂದಿಗೆ ಅವರ ಸಂಪರ್ಕ, ಸ್ನೇಹ ಇವೆಲ್ಲ 
ತತಾ ಒಳಿತಿಗಾಗಿಯೇ ಆಗಿದ್ದುವು. ಅವರ ಸಂಭಾಷಣೆ ಯಾವಾಗಲೂ 
ದೇಶದ ಹಿತಕ್ಕೆ ಸಂಬಂಧಿಸಿದ್ದು ದಾಗಿದ್ದಿ ತು. ಅದರಲ್ಲಿ ಅಸತ್ಯ ಅಥವಾ 
ಕಾಪಟ್ಯದ ಸುಳಿವೂ ಇರುತ್ತಿರಲಿಲ್ಲ. ಭಾರತದ ದಾರಿದ್ರ್ಯ "ನತ್ತು ಪಾರತೆಂತ್ರ್ಯ 


೩೬೨ ಗಾಂಧೀ ಗ್ರಂಥಮಾಲೆ 


ಇವು ಸದಾ ಅವರ ತೀವ್ರ ಚಿಂತೆಗಳಾಗಿದ್ದುವು. ಬೇರೆ ಬೇರೆ ಜನರು ಅವರಲ್ಲಿ 
ಬೇರೆ ಬೇರೆ ಕಾರ್ಯಗಳಲ್ಲಿ ಕುತೂಹಲವನ್ಮುಂಟುಮಾಡಲು ಬರುತ್ತಿ ದ್ದ ರು. 
ಅವರಿಗೆಲ್ಲ ಅವರು ಕೊಡುತ್ತಿದ್ದುದು ಒಂದೇ ಉತ್ತರ: “ನಿಮ್ಮ ಕಾರ್ಯ ವನ್ನು 
ನೀವು ಮಾಡಿ. ನನ್ನ ಕಾರ್ಯ ನನ್ನು ನಾನು ಮಾಡುಕೆ ತ್ರೇನೆ. ನನಗೆ ಚಾ 
ರುವುದು ನಮ್ಮ ದೇಶದ ಸ್ವಾ ತಂತ್ರ, ಕ್ಯ” ನನ್ನ ಎಲ್ಲ ಕಾಲವನ್ನೂ ಶಕ್ತಿಯನ್ನೂ 
ವಿನಿಯೋಗಿಸಿದಕೂ ಅದಕ್ಕೆ ನೆ ಸಾಲದಾಗಿದೆ.» 


ರಾನಡೆಯವರ ವಿಷಯದಲ್ಲಿ ಅವರಿಗಿದ್ದ ಪೂಜ್ಯಭಾವನೆ ಗಳಿಗೆ 
ಗಳಿಗೆಗೂ ವ್ಯಕ್ತವಾಗುತ್ತಲೇ ಇದ್ದಿತು. ಎಲ್ಲ ವಿಷಯಗಳಲ್ಲಿಯೂ ರಾನಜಿ 
ಯವರ ಮಾತೇ ಅವರಿಗೆ 'ನೇಡವಾಕ್ಯವಾಗಿದ್ದಿತು. ರಾನಡೆಯವರ 
ಮಾತನ್ನು ಅವರು ಹೆಜ್ಜೆ ಹೆಜ್ಜೆಗೆ ಉದಾಹರಿಸುತ್ತಿದ್ದರು. ನಾನು ಗೋಖಲೆ 
ಯವರ ಜತೆ ಇದ್ದಾಗೆ ರಾನಡೆಯವರ ಜಯಂತಿಯೋ (ಅಥವಾ ಪುಣ್ಯ 
ತಿಥಿಯೋ ನನಗೆ ಸರಿಯಾಗಿ ನೆನಪಿಲ್ಲ) ಬಂದಿತು. ಸುಬ 
ಅದನ್ನು ತಪ್ಪದೆ ಆಚರಿಸುತ್ತಿದ್ದರು. ಆ ಕಾಲದಲ್ಲಿ ಅವರ ಜತೆಯಲ್ಲಿ ನಾನ 
ಲ್ಲಜಿ ಹಿತ” ಮಿತ್ರರಾದ ಪ್ರೊಫೆಸರ್‌ ಕಾಥವಟಿ ಮತ್ತು ಮತ್ತಾರೋ 
ಸಬ್‌ಜಡ್ಜ್‌ರು ಒಬ್ಬರು ಇದ್ದರು. ಜಯಂತಿಯ ಉತ್ಸವದಲ್ಲಿ ಭಾಗವಹಿಸಲು 
ಅವರು ನಮ್ಮನ್ನು ಆಹಾ ನಿಸಿದರು. ಆಗ ಅವರು ಮಾಡಿದ ಭಾಷಣದಲ್ಲಿ 
ರಾನಡೆಯವರನ್ನು ಕುರಿತು ತಮ್ಮ ಕೆಲವು ನೆನಪುಗಳನ್ನು ಹೇಳಿದರು. 
ಅವರು ಸ್ವಾಭಾವಿಕವಾಗಿ ರಾನಡೆ, ತೆಲಾಂಗ್‌, ಮಾಂಡಲಿಕ್‌ ಇವರನ್ನು 
ಹೋಲಿಕೆ ಮಾಡಿದರ. ತೆಲಾಂಗ್‌ರೆ ಮನೋಹರವಾದ ಶೈಲಿಯನ್ನು 
ಪ್ರಶಂತಿಸಿದರು. ಮಾಂಡಲಿಕರನ್ನು ದೊಡ್ಡೆ ಸುಧಾರಕರೆಂದು ಹೊಗಳಿದರು 
ತಮ್ಮ ಕಕ್ಷಿಗಾರರ ವಿಷ ಯದಲ್ಲಿ ಮಾಡಡಲಿಕು ಕತ ರ್ತವ್ಯ ಪಾಲನೆಯ ದ ಬಸ್ಟಾಂತ 
ವನ್ನು. ಹೇಳಿದರು : “ಒಂದು ಸಲ ಕಕ್ಷಿಗಾರನ ಮೊಕದ್ದೆ ಮೆಗೆ ಕು 
ಮಾಂಡಲಿಕರಿಗೆ ರೈಲು ತಪ್ಪಿ ಹೋಯಿತು. ಆಗ ಮಾಂಡಲಿಕರು ಒಂದು 
ವಿಶೇಷ ರೈಲನ್ನು ಗೊತ್ತು ps ಸಕಾಲದಲ್ಲಿ ಹೋಗಿ ಕಕ್ಷಿಗಾರರ 
ಮೊಕದ ನ ಮೆಯನ್ನು ನತೆಸಿದರು. » ಆದರೆ ರಾನಡೆ ಇವರೆಲ್ಲರನ್ನೂ 'ಮೀಂಸಿ 
ವ್ಸ ರೆ. ಅವರದು ಸರ್ವತೋಮುಖವಾದ ಶಕಿ *,ಯಾಗಿದ್ದಿ ತು ಅವರು 


ಆತ್ಮಕಥೆ | ೩೬೩ 


ದೊಡ ಸ ನ್ಯಾಯಾಧಿಸತಿಗಳು ಮಾತ್ರ ವೇ ಅಲ್ಲ ಮಹಾನ್‌ ಇತಿಹಾಸಕಾರರೂ 
ಅರ್ಥ ಶಾಸ ತ್ರೈ ಜ್ಞರೂ ದೊಡ್ಡ ಸಮಾಜ ಸುಧಾರಕರೂ ಆಗಿದ್ದರು ಅವರು 
ಸ್ಯಾಯಾಧಿಸತಿಗಳಾಗಿದ್ದ ರೊ. ನಿರ್ಭಯವಾಗಿ ಕಾಂಗೆ ಪ್‌ ಮಹಾಸಭೆಗೆ ಬರು 
ತಿದ್ದರು. ಅವರ ವಿವೇಕದಲ್ಲಿ ಎಲ್ಲರಿಗೂ ಸೂರ್ಣನಂಬಿಕೆಯಿದ್ದು ದರಿಂದ 
ಅವರೆ ನಿರ್ಣಯಗಳನ್ನು ಎಲ್ಲರೂ ಮರುಮಾತಾಡಸಿ ಎಸ” ಹೀಗೆ 
ತಮ್ಮ ಗುರುಗಳಲ್ಲಿ ಮಿಳನವಾಗಿದ್ದ ಹೈದ ಸು ಮತ್ತು ಬುದ್ಧಿಯ ವೆ ವೈಭವ 
ವನ್ನು ವರ್ಣಿಸುವುದೆರಲ್ಲಿ ಗೋಖಲೆ $ಯವರ ಆನಂದಕ್ಕೆ ಸಂತ ಇರಲಿಲ್ಲ. 


ಆ ಕಾಲದಲ್ಲಿ ಗೋಖಲೆಯವರು ಒಂದು ಕುದುರೆ ಗಾಡಿಯನ್ನು ಇಟ್ಟು 
ಕೊಂಡಿದ್ದ ರು. ಕುದುರೆಗಾಡಿ ಅವರಿಗೆ ಏಕೆ ಅವಶ್ಯಕ ಎಂಬ ಸಂದರ್ಭ, 
ನನಗೆ ಗೊತ್ತ ರೆಲಿಲ್ಲ. ಆದುದರಿಂದ ನಾನು ಅವರಿಗೆ ಹೀಗೆ ಹೇಳಿದೆ “ಸ ಸಳ 
ದಿಂದೆ ಸ ಸತ ಹೋಗಲು ನೀವು ಟ್ರಾಮ್‌ ಕಾರನ್ನು ಯಾಕೆ ಉಪಯೋಗಿಸಿ 


ನ 
ಕೊಳ್ಳ ಬಾರದು. ಇದು ರಾಯ ಫನತಿಗೆ ಕಡಿಮೆಯೆ 9» 


ಅಮು ಸ್ವಲ್ಪ ಖಿನ್ನರಾಗಿ ಹೀಗೆ ಹೇಳಿದರು : “ನೀವೂ ಕೂಡ ನನ್ನನ್ನು 
ಅರ್ಥಮಾಡಿಕೊಳ್ಳ ಬ, ನನ್ನ ಕೌನ್ಸಿಲ್‌ ಸಂಒಳವನ್ನು ನಾನು, ನನ್ನ 
ಸ್ವಂತ ವೆಚ್ಚಕ್ಕೆ ಬಳಸಿಕೊಳು ವುದಿಲ್ಲ. ನೀವು ಟ್ರಾಮ್‌ ನಲ್ಲಿ ಹೋಗುವು 
ದನ್ನು ನೋಡಿದರೆ ನನಗೆ ಅಸ ಸೊಯೆಯುಂಟಾಗುತ್ತಿದೆ ಡೆ. ಆದರೆ ನಿಮ್ಮ ಹಾಗೆ 
ಮಾಡಲಾರೆನೆಂದು ನನಗೆ ದುಃಖ, ನನ್ನಷ್ಟೇ ಪ್ರಸಿದ್ಧಿಗೆ ಚೂ ಬಲಿ 
ಯಾದಾಗ, ಟ್ರಾಮಿನಲ್ಲಿ ಪ್ರಯಾಣ ಮಾಡುವುದು--ಅಸಾಧ್ಯವಲ್ಲದಿದ್ದರೂ 
ಕಷ್ಟವೆಂಒಂದು ನಿಮಗೆ ಗೊತ್ತಾ ಗುವುದು. ಮುಖಂಡರು ಮಾಡುವುದಿಲ್ಲ 
ಸ್ವಂತ ಸುಖದ ಆಸೆಯಿಂದ ಎಂದು ಭಾವಿಸಲು ಕಾರಣವಿಲ್ಲ. ನಿಮ್ಮ ಸರಳ 
ಅಭ್ಯಾಸಗಳು ನನಗೆ ಇಷ್ಟ. ಆದರೆ ನಾನೂ ಸಾಧ್ಯವಾದಷ್ಟು ಸರಳವಾಗಿ 
ಜೀವಿಸುತ್ತೇನೆ. ಆದರೆ ನನ್ನಂತಹವರಿಗೆ ಕೆಲವು ವೆಚ್ಚಗಳು ಅನಿವಾರ್ಯ.” 


ಹೀಗೆ ಅವರು ನನ್ನ ಒಂದು ಆಕ್ಷೇಪಣೆಗೆ ಸಮಾಧಾನ ಹೇಳಿ ನನ್ನನ್ನು 


ತೃಪ್ತಿ ಪಡಿಸಿದರು. ಆದರೆ ನಾನು ಎತ್ತಿದ್ದೆ ಇನ್ನೊಂದು ಆಕ್ಷೇಪಣೆಗೆ ಅವರು 
ಕೊ ಸಮಾಧಾನ ನನಗೆ ತೃಪ್ತಿಯಾಗ 


೩೬೪ ಗಾಂಧೀ ಗ್ರಂಥಮಾಲೆ 


“ಆದರೆ ನೀವು ತಿರುಗಾಡುವುದಕ್ಕೆ ಸಹ ಕೋಗುವುದಿಲ್ಲ. ನೀವು 
ಯಾವಾಗಲೂ ಕಾಯಿಲೆಯಿಂದ ನರಳುತಿ ತ್ತಿರುವುದರಲ್ಲಿ ಆಶೃರ್ಯವೇನು ? 
ಸಾರ್ವಜನಿಕ ಕಾರ್ಯದಲ್ಲಿ ವ್ಯಾಯಾಮಕ್ಕ ಅವಕಾಶವೇ ದೊರೆಯಬಾರದೆ ?” 
ಎಂದು ಕೇಳಿದೆನು. 


“ತಿರುಗಾಡಲು ಹೋಗುವುದಕ್ಕೆ ನನಗೆಲ್ಲಿ ಅವಕಾಶವಿದೆ ನೀವೇ ಹೇಳಿ?” 
ಗೋಖಲೆಯವರಲ್ಲಿ ನನಗೆ kp ಗೌರವನಿದ್ದಿ ತು. ನಾನು ಅವ 
ರೊಂದಿಗೆ ಎಂದಿಗೂ ವಾದಮಾಡುತ್ತಿರರಿಲ್ಲ... ಅವರ ಡ್ಯ ಪ್ರತ್ಯುತ್ತ ರೆದಿಂದ 
ನನಗೆ ಸ ಸಮಾಧಾನವಾಗದಿದ್ದರೂ ನಾನು ಮೌನವಾಸಿ ಬಿಟ್ಟಿ ಎಷ್ಟೆ € ಕೆಲಸ 


ನಿದ್ದ ರೂ ಊಟಮಾಡಲು ಸಮಯವನ್ನು ಉಳಿಸಿಕೊಳ್ಳು ವಂತೆ ವ್ಯಾಯಾ ` 


ಮಕ್ಳೂ ಸಮಯವನ್ನು ಉಳಿಸಿಕೊಳ ಗ ಆಗ ನನ್ನ್ನ ನಂಚಿಕೆಯಾಗಿ 
ದತ” ಈಗಲೂ ಅಜೀ ನನ್ನ ಟೆ ಅದೆ » ನಮ್ಮ pr ಮಾಡುವ 


ಶಕ ಕ್ರಿಯನ್ನು ಕಡಿಮೆ ಮಾಡುವುದರ ಬದಲು Py ಸುತ್ತ Hy ಎಂಬುದು ನನ್ನ್ನ 


ನಮ್ರ ಅಭಿಪ್ರಾಯವಾಗಿದೆ. 


೧೮ 
ಗೋಖಲೆಯವರೊಡನೆ ಒಂದು ಕಿಂಗಳು--೨ 


ನಾನು ಗೋಖಲೆಯವರ ಮನೆಯಲ್ಲಿರುವಾಗ, ನನ್ನ ಕಾಲವನ್ನೆಲ್ಲ ಮನೆ 
ಯಲ್ಲಿಯೇ ಕುಳಿತು ಕಳೆಯಲಿಲ್ಲ. 


ದಕ್ಷಿಣ ಆಫ್ರಿಕಾದ ನನ್ನ ಕ್ರೈಸ್ತ ಸ್ನ ಮಿತ್ರರಿಗೆ, ಭಾರತದಲ್ಲಿ ನಾನು 
ಇರುವಾಗ ಭಾರತದ ಕ್ರೈಸ್ತ ರನ್ನು ಸಂಧಿ ಅನರೆ ಸ್ಪಿತಿಗತಿಗೆಳನ್ನು ತಿಳಿದು 
ಕೊಳ್ಳು ವೆನೆಂದು ಹೇಳಿದ್ದೆ ನು. ಬಾಬು ಕಾಳಿಚರಣ ಬ್ಯಾ ನರ್ಜಿಯವ 
ವಿಷಯವನ್ನು ನಾನು ಕೇಳಿದ್ದೆನು. ಅವರೆಲ್ಲಿ ನನಗೆ ತುಂಬ ಗೌರವವಿದ್ದಿತು. 
ಅವರು ಕಾಂಗ ಸ್‌ನಲ್ಲಿ ಮುಖ್ಯ ಪಾತ ವನ್ನು ವಹಿಸಿದ್ದರು. ಹಿಂದೂ 
ಗಳಿಂದಲೂ ಮುಸಲಾ ಸನರಿಂದಲೂ kh ತಮ್ಮ ಪ್ರತ್ಯೇಕತೆಯನ್ನೇ 
ತೋರುತ್ತಿದ್ದ ಇತರ ಭಾರತದ ಳೆ ಫಸ್ಕರೆ ವಿಷಯ: ದಲ್ಲಿದ್ದ ತಾ ನನಗೆ 
ಕಾಳಿಚರೆಣ "'`ರಾಬುಗಳಲ್ಲಿ ಇರಲಿಲ್ಲ. ನಾನು ಗೋಖಲೆಯವಂಗೆ *ಕಾಳಿ 


| 


ಆತ್ಮಕಥೆ ೩೬೫ 


ಚರಣ ಬಾಬುಗಳನ್ನು ಹೋಗಿ ನೋಡುತ್ತೇನೆ” ಎಂದು ಹೇಳಿದೆ. : ಅವರು 


“ಅವರನ್ನು ನೀವು ಹೋಗಿ ನೂ ಬ ಪ್ರಯೋಜನವೇನು ? ಅವ 


ಕೀನೊ ಬಹಳ ಒಳ್ಳೆ ಯೆ ಮ ನುಸ್ಯ ಆದರೆ ಅವರು ನಿಮ್ಮೆ ನ್ನು ತೃಫಿ 
ಪಡಿಸಲಾರರೆಂದು ನೆನಸಿ ತೋರುತ್ತ ಷೆ ಸ ಗೆ ಅವರು ಚೆನ್ನಾಗಿ ಸೊತ್ತು. 
ಹೇಗೇ ಆಗಲಿ ನಿಮಗೆ ಇಷ್ಟ ವಿದ್ದ FY ಅಗತ ತ್ಯವಾಗಿ ಹೋಗಿ ನೋಡಬಹುದು. ೫ 
ಎಂದರು. 


ನಾನು ಅವರ ಸಂದರ್ಶನಕ್ಕೆ ಕಾಲವನ್ನು ಬೇಡಿ ಕಾಗದ ಬರೆದೆನು. 
ಅವರು ಕೂಡಲೇ ಒಪ್ಪಿದರು. ನಾನು ಅವರ ಮಕೆಗೆ ಹೋದಾಗ ಅವರು, 
ಮರಣಶಯ್ಯೆಯಲ್ಲಿದ್ದ ತಮ್ಮ ಹೆಂಡತಿಯ ಬಳಿ ಇದ್ದರು. ಅವರ ಮತೆ 
ಸರೆಳವಾಗಿದ್ದಿತು. ಕಾಂಗ್ರೆಸ್‌ ನಲ್ಲಿ ಅವರು ಕೋಟನ್ನೂ ಸರಾಯಿಯನ್ನೂ 
ಧರಿಸಿದ್ದರು. ಆದರೆ ಮನೆಯಲ್ಲಿ ಅವರು ಬಂಗಾಳಿ ಪಂಚೆ ಮತ್ತು ಷರ್ಟನ್ನು 
ಧರಿಸಿದ್ದು ದನ್ನು ನೋಡಿ ನನಗೆ ಸಂತೋಷವಾಯಿತು. ನಾನು ಆಗ ಪಾರಸೀ 
ಕೋಟು ಮತ್ತು ಸರಾಯಿಯನ್ನೂ ಧರಿಸಿದ್ದರೂ, ಅವರೆ ಸರಳವಾದ ಉಡುಗೆ 
ನನಗೆ ಇಸ್ಟವಾಯಿತು. ತಾನು ಬೇರೆ ಮಾತುಗಳಲ್ಲಿ ಕಾಲ ಕಳೆಯಜೆ. ನನ್ನ 
ಸಂಶಯಗಳನ್ನು ಅವರಿಗೆ ತಿಳಿಸಿದನು. ಅವರು, “ನಮ್ಮ ಮೂಲ, ಪಾಸ 
ದೆಲ್ಲಿದೆ? ಎಂಬುದನ್ನು ನೀವು ನಂಬುತ್ತೀರಾ ?” ಎಂದು a 


ನಾನು “ಹೌದು, ನಂಬುತ್ತೆ ಕೆ” ಎಂದೆನು. 


ಅವರು “ಸರಿ ಈ ಪಾಪಳ್ಸೆ ಹಿಂದೂ ಧರ್ಮದಲ್ಲಿ ನಿವಾರಣೋ 
ಪಾಯವಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಇಡೆ. ಪಾಸಕ್ಕೆ ಪ್ರಾಯಶ್ಚಿತ್ತ ಮರಣ. 
ಏಸುವಿಗೆ ಶರಹಾಗತರಾಗುವುರೀ ಮುಕ್ತಿಗೆ ಮಾರ್ಗವೆಂದು. ಬೈಬಲ್‌ ಹೇಳು 
ತ್ರ ಜಿ” ಎಂದರು. ನಾನು ಭಗವದ್ಗೀತೆಯ ಭಕಿ ಮಾರ್ಗವನ್ನು ಅನರ 
ಮುಂಡೆ ಇಟ್ಟಿ ನು. ಆದರೆ ಅದರಿಂದ ಏನೂ ಪ ಯೋ ಜನನಾಗಲಿಲ್ಲ. ಅವೆರೆ 
ಒಳೆ ಯತನಕ್ಶಾಗಿ ತಾನು ಅವರನ್ನು ನಂಡಿಸಿದೆನು. ನನ್ನನ್ನು ತೃಪ್ತಿ 
ಸಜಿಸಲು ಆವ ಶಕೆ ಕೈರಾಗಲಿಲ್ಲ. ಆದರೆ ಅವರನ್ನು ತಂಧಿಸಿದುದರಂದ ನನಗೆ 
ಲಾಭವಾಯಿತು. 


೩೬೬ ಗಾಂಧೀ ಗೈಂಥಮಾಕಿ 


ಆ ದಿನಗಳಲ್ಲಿ ನಾನು ಕಲ್ಕತ್ತೆ ಯ:ರೆಸೆ ಸೈಗಳನ್ನೂ ಗಲಿ ಫ್ಲಿಗಳನ್ನೂ ಚೆನ್ನಾ ಗಿ 
ಪರಿಚಯ ಮಾಡಿಕೊಂಡೆನು. ನಾ ಯಾವ ಕಾರ್ಯದ ಮೇಲೆ ee 
ಗಲೂ ನಡೆದುಕೊಂಡೇ ಹೋಗುತ್ತಿದೆ ದನು. ನಾನು ನ್ಯಾಯಾಧಿಸತಿಗಳಾದ 
ಮಿತ ರನ್ನೂ ಸರ್‌ ಗುರುದಾಸ್‌ ಬಾ. 'ನರ್ಜಯವರನ್ನೂ ಹೋಗಿ. ನೋಡಿದೆನು. 
ದಕ್ಷಿಣ ಆಫ್ರಿಕಾದ ಕೆಲಸದಲ್ಲಿ ಅವರ ಸಹಾಯ ನನಗೆ ಬೇಕಾಗಿದ್ದಿ ತು. ಇದೇ 
ಸಮಯದಲ್ಲಿಯೇ ನಾನು ರಾಜಾ ಸರ್‌ ವ್ರಿಯನೋಹನ್‌ ವಾಚನ 
ರನ್ನೂ ಸಂದರ್ಶಿಸಿಸೆನು. 


ಕಾಳಿಚರಣ ಬ್ಯಾನರ್ಜಿಯವರು ನನೊ ಿಂದಿಸ ಕಾಳೀ ದೇವಾಲಯ 
ವನ್ನು ಕುರಿತು ಮಾತನಾಡಿದ್ದ ರು. ಜೇವಾಲಯವನ್ನು ನೋಡಲು ನನಗೆ 
ಕುತೂಹಲನಿದ್ದಿ ತು. ನಾನು: ಅದರೆ ವಿಷಯವನ್ನು ಪುಸ್ತ ಕಗಳಲ್ಲಿ ಓದಿನೆ ನು. 
ನಾನು ಒಂದು “ನ ಅಲ್ಲಿಗೆ ಹೋದೆನು. ನ್ಯಾಯಮೂರ್ತಿ ಮಿತ್ರ ರ ಮನೆಯೂ 
ಅದೇ ಪ ಪ ದೇಶದಲ್ಲಿದ್ದು ಡರಂದೆ ಅವರ ಮಕೆಗೆ ಹೋದ ದಿನವೇ ನೇವಸ್ಮಾ ನೂ 
FSR ದಾರಿಯಲ್ಲಿ, ಕಾಳಿ ಬಲಿ ಕೊಡುವ ಕುರಿಗಳ ದೊಡ್ಡ ಸಾಲನ್ನು 
ನೋಡಿದೆನು. ನೀವಸ್ಥಾನಕ್ಕ ಹೋಗುವ ಓಣಿಯ ಎರಡು ಕಡೆಗಳಲ್ಲಿಯೂ 
ಭಿಕ್ಷುಕರು ನೆರೆದಿದ್ದ ರು. ಅಲ್ಲಿ ಸಾಧುಗಳೂ ಬೈರಾಗಿಗೆಳೂ ಸಹ ಇದ್ದ ರು 
ಆ ಕಾಲದಲ್ಲಿ ಸಹ ಹೃ ಸ್ಟ ಪುಷ್ಟ ರಾದ ಭಿಕ್ಷುಕರಿಗೆ ಭಿಕ್ಷೆ ಕೊಡುವುದಕ್ಕೆ ನನ್ನ 
ತೀವ್ರ ವಿರೋಧಿದ್ದಿ. ಶು ಆದರ ಒಂದು ಗುಂಪೇ ನನ್ನ ನ್ನು ಬೆನ್ನು K+ ತತ್ತು. 
ಅವರ ಫೆ ಪೈಕಿ ಒಬ್ಬರು ಪ ಪಡಶಾಲೆಯಲ್ಲಿ ಕುಳಿತಿದ್ದ ರು. "ಅವರು ನಮ್ಮನ್ನು 
ತಡೆದು “ಎಲ್ಲಿ ಹೋಗುತ್ತಿ ದ್ದೀ ಮಗು 9» ನಿಂದು ಕೇಳಿದರು. ನಾನು ಉತ್ತರ 
ವಿತ್ತಿನು, 


ಅವರು ನನ್ನ್ನ ನ್ನೂ ನನ್ನ ಜತೆಗಾರನನ್ನೂ ಕುಳ್ಳಿ ರಲು ಹೇಳಿದರು. 
ನಾವು ಕುಳಿತೆವು, 


“ಈ ಬಲಿಕೊಡುವುದನು ಸು ಧರ್ಮವೆಂದು ನೀವು ಎಣಿಸುತಿ ತೀರಾ ?” 
ಎಂದು ನಾನು ಕೇಳಿದೆನು. 


“ಪ್ರಾಣಿಗಳನ್ನು ಕೊಲ್ಲುವುದು ಧರ್ಮವೆಂದು ಯಾರು ಹೇಳುತ್ತಾರೆ 7” 


ASE Lk nc iid Su . Ai 


ಆತ್ಮಕಥೆ ೩೬೭ 


“ಅದು ನನ್ನ್ನ ಕೆಲಸವಲ್ಲ. ದೇವರನ್ನು ಪೂಜೆಮಾಡುವುದಷ್ಟೆ ಶೀ ನಮ್ಮ 

“ಆದರೆ, ದೇವರನ್ನು ಫೂಜೆಮಾಡಲು ನಿಮಗೆ. ಜೀರೆ ಸ್ಥಳ ಸಿಕ್ಕುವು 
ದಿಲ್ಲವೆ ?” 

“ನೆನುಗೆ ಎಲ್ಲ ಸ್ಥಳಗಳೂ ಒಂದೇ ಸಮನಾಗಿ ಚೆನ್ನಾಗಿವೆ. ಜನ 
ಕುರಿಗಳು, . ಮುಖಂಡರು ಕರೆದುಕೊಂಡು ಹೋದಕಡೆಗೆ ಹೋಗುತ್ತಾರೆ. 
ಅದನ್ನು ಕಟ್ಟಿಕೊಂಡು ಸಾಧುಗಳಾದ ನಮಗೇನು ?” 

ನಾವು ಚರ್ಚೆಯನ್ನು ಮುಂದುವರಿಸದೆ ದೇವಾಲಯಕ್ಕೆ ಹೋದೆವು. 
ನಮ್ಮ ಕಣ್ಣಿಗೆ ಬಿದ್ದುದು ರಕ್ತದ ಕಾಲುವೆ. ನನಗೆ ಅಲ್ಲಿ ನಿಲ್ಲುವುದಕ್ಕೆ 
ಆಗಲಿಲ್ಲ. ನನ್ನ್ನ ಮನಸ್ಸು ತುಂಬ ಕ್ಷೋಭೆಗೊಂಡಿತು, ನಾನು ತಳಮಳ 
ಗೊಂಡೆನು. ಆ ದೃಶ್ಯವನ್ನು ನಾನು ಇಂದಿಗೂ ಮರೆಯಲು ಸಾಧ್ಯವಾಗಿಲ್ಲ. 

ಆ ರಾತ್ರಿ ಕೆಲವು ಬಂಗಾಲಿ ಮಿತ್ರರು ನನ್ನನ್ನು ಉಟಕ್ಕೆ ಆಹ್ವಾನಿ 
ಸಿದ್ದರು. ಅಲ್ಲಿ ನಾನು ಒಬ್ಬ ಮಿತ್ರರೊಂದಿಗೆ ಈ ಕ್ರೂರ ಫಜೆಯನ್ನು 
ಕುರಿತು ಮಾತನಾಡಿದನು. ಅವರು “ಕುರಿಗಳಿಗೆ ನೋವು ಕಾಣುವುದಿಲ್ಲ. 
ಬಲಿಕೊಡುವ ಸಮಯದಲ್ಲಿ ನಗಾರಿಯನ್ನು ಬಡಿದು ಬಾರಿಸುವುದರಿಂದ 
ಅವಕ್ಕೆ ನೋವು ಗೊತ್ತಾಗುವುದಿಲ್ಲ” ಎಂದನು. 

ಈ ಉತ್ತರದಿಂದ ನಾನು ಸುಮ್ಮನಾಗಲಿಲ್ಲ. “ಕುರಿಗಳಿಗೆ ಮಾತು 
ಬಂದಿದ್ದರೆ ಅವು ಬೇರೆ ಕಥೆ ಹೇಳುತ್ತಿದ್ದುವು” ಎಂದು ನಾನು ಅವರಿಗೆ 
ಉತ್ತರವಿತ್ತನು ಈ ಕ್ರೂರ ಪದ ತಿಯನ್ನು ತಪ್ಪಿಸಬೇಕು ಎಂದ್ಳ 
ನನಗೆ ತೋರಿತು. ನನಗೆ ಬುದ್ಧ ನು ಪ್ರಾಣಿಗಳನ್ನು ರಕ್ಷಿಸಿದ ಕಥೆ 
ಜಾ ಇ ಪಕ್ಕ ಬಂದಿತು. ಆದರೆ ಅದು ಇನ್ನ ಶಕ್ತಿಗೆ ಮೀರಿದುದು “duis 
ತಳೆಯಿತು. 

ನನ್ನೆ ಅಭಿಸ್ರಾಯ ಅಂದು ಹೇಗಿದ್ದಿಕೋ ಇಂದಿಗೂ ಹಾಗೆಯೇ 
ಇದೆ. ನನ್ನ ಅಭಿಪ್ರಾಯದಲ್ಲಿ, ಕುರಿಯ ಜೀವ, ಮನುಷ್ಯನ ಜೀವಕ್ಕಿಂಠ 
ಕಡಿಮೆ ಬೆಲೆಯುಳ್ಳದುದೆಲ್ಲ. ಮನುಷ್ಯನ ಜೀಹರಕ್ಷಣೆಗಾಗಿ, ಕುರಿಯ 
ಪ್ರಾಣವನ್ನು ತೆಗೆಯಲು ನಾನು ಒಪ್ಪುವುದಿಲ್ಲ. ಪ್ರಾಣಿಗಳು ನಿಸ್ಸೆಹಾ 


೩೬೮ ಗಾಂಧೀ ಗ್ರಂಥಮಾಲೆ 


ಯಕವಾದಷ್ಟ್ಯೂ, ಅವು ಮನುಷ್ಯನ ರಕ್ಷಣೆಗೆ-ಅವನ ಕಾರೃದಿಂಡ ರಕ್ತಣೆಗೆ- 
ಅರ್ಹವಾಗಿವೆ ಎಂಬುದು ನನ್ನ ಅಭಿಪ್ರಾಯ. 


ಆದರೆ ಈ ಸೇವೆಗೆ ಯೋಗ್ಯಕಿಯನ್ನು ಸುಪಾದಿಸಿಕೊಳ್ಳೆದೆ ಇರುವವರೃ 
ಕುರಿಗಳಿಗೆ ಯಾವ ರಕ್ಷಣೆಯನ್ನೂ ಕೊಡಲಾರರು. ಈ ಅಧರ್ಮವಾದ 
ಬಲಿಯಿಂದ ಕುರಿಗಳನ್ನು ಉಳಿಸಬೇಕಾದರೆ ನನ್ನಲ್ಲಿ ಇನ್ನೂ ಹೆಚ್ಚಾಗಿ 
ಆತ್ಮಶುದ್ಧಿ ಯೂ ಶ್ಯಾಗವೂ ಬೆಳೆಯಬೇಕು. ಇಂದು ಈ ಆತ್ಮಶುದ್ಧಿ ಮತ್ತು 
ತ್ಯಾಗಕ್ಳಾಗಿ ಹಂಬಲಿಸುತ್ತಾ ಸಾಯಚಬೀಕೇದು ನನಗೆ ತೋರುತ್ತ ದಿ. 
ನಮ್ಮನ್ನು ಈ ಮಹಾಪಾಶಕದಿಂದ ಬಿಡುಗಡೆ ಮಾಡಿ, ನಿರಪರಾಧಿಗಳಾದ 
ಪ್ರಾಣಿಗಳನ್ನು ರಕ್ಷಿಸಿ, ದೇವಾಲಯಗಳನ್ನು ಪವಿತ್ರ ಮಾಡುವ, ಕರುಣಾ 
ಮಯರಾದ ತೇಜಸ್ವೀ ಪುರುಷ ಅಥವಾ ಸಾಧ್ರಿಮಣಿ, ಈ ಭೂಮಿಯಲ್ಲಿ 
ಜನ್ಮವೆತ್ತಲಿ ಎಂಬುದೇ ಪರಮಾತ್ಮನಲ್ಲಿ ನನ್ನ ಸಶತ ಪ್ರಾರ್ಥನೆ. ಜ್ಞಾನಿಗಳೂ, 
ಬುದ್ಧಿ ಶಾಲಿಗಳೂ ಭಾವಜೀವಿಗಳೂ ಶ್ಯಾಗಿಗಳೂ ಆದ ಬಂಗಾಳಿಗಳು ಈ 
ಹತ್ಯವನ್ನು ಸಹಿಸುವರೇಕೆ ? 


ಗೋಪಖಲೆಯವಕರೊಡನೆ ಒಂದು ತಿಂಗಳು- ೩ 


ಧರ್ಮದ ಹೆಸರಿನಲ್ಲಿ ಕಾಳಿಗೆ ಅರ್ಪಿಸುತ್ತಿದ್ದ ಭಯಂಕರವಾದ 
ಬಲಿಯನ್ನು ನೋಡಿ, ಬಂಗಾಳಿಗಳ ಜೀವನವನ್ನು ಇನ್ನೂ ಹೆಚ್ಚಾಗಿ ತಿಳಿಯ 
ಜೀಕೆಂದು ನನಗೆ ಬಯಕೆಯುಂಟಾಯಿತು. ನಾನು ಬ್ರಹ್ಮಸಮಾಜವನ್ನು 
ಕುರಿತು ಬಹಳ ಓದಿದ್ದೆ ನು. . ಅದರ ವಿಷಯವೂ ನನಗೆ ಬಹುಮಟ್ಟಿಗೆ 
ಗೊತ್ತಿ ದ್ದಿತು. ಪ್ರತಾಪಚಂದ್ರ ಮಜುಂದಾರರ ಜೀವನ ಚರಿತ್ರೆಯೂ 
ನನಗೆ ಕೆಲವು ಮಟ್ಟಗೆ ಗೊತ್ತಿದ್ದಿತು. ಅವರು ಭಾಷಣ ಮಾಡಿದ ಕೆಲವು 
ಸಭೆಗಳಿಗೂ ನಾನು ಹೋಗಿದ್ದೆನು. ಅವರು ಬರೆದಿದ್ದ ಕೇಕವಚಂದ್ರಸೇನರ 
ಜೀವನ ಚರಿತ್ರೆಯನ್ನು ತೆಂದು ತುಂಬ ಉತ್ಸಾಹದಿಂದ ಓದಿದೆನು. ನನಗೆ 
ಸಾಧಾರಣ ಬ್ರಹ್ಮ: ಮಾಜ ಮತ್ತು ಆದಿ ಬ್ರಹ್ಮ ಸಮಾಜಗಳಿಗೆ ಇದ್ದ 
ವ್ಯತ್ಯಾಸ ಗೊತಾಯಿತು. ನಾನು ಶಿ )ಿ)ೀ ಕಿವನಾಥ ಶಾಸ್ತ್ರಿಯವರನ್ನು ಹೋಗಿ 
ನೋಡಿದೆನು. ಪ್ರೊಫೆಸರ್‌ ಕಥಾವಟೆಯವಕೊಣಫೆ ಮಹರ್ಷಿ ಜೀವೇಂದ) 


ಆತ್ಮಕಥೆ ೩೬೯ 


ಸಾಥ ಠಾಕೂರರನ್ನು ನೋಡಲು ಹೋದೆವು. ಆದೆಕಿ ಅವರ ಸಂದರ್ಶನಕ್ಕೆ 
ಅವಕಾಶ ಕೊಡುತ್ತಿರಲಿಲ್ಲವಾದುದೆರಿಂದ ಅವರನ್ನು ನೋಡಲಾಗಲಿಲ್ಲ. ಆದರೆ 
ಅವರ ನಿವಾಸ ಸದಲ್ಲ. ನಡೆದ ಬ್ರಕ್ಮ ಸವೆಣಜದೆ ಒಂದು ಉತ್ಸೆ ವಕ್ಸೆ ನಮ ನ್ನು 
ಆಹ್ವಾನಿಸಿದರು. ಅಲ್ಲಿ ನಮಗೆ ac ಬಂಗಾಳೀ ಸಂಗೀತವನ್ನು ತೇನ 
ಸುಸಂಧಿ ದೊರಕಿತು. ಅಂದಿನಿಂದ ನಾನು ಬಂಗಾಳೀ ಇಂಗಿತ ಪ್ರೇಮಿ 
ಯಾಗಿದ್ದೇನೆ. 

ಬ್ರಹ ಸಮಾಜದ ವಿಷಯವನ್ನು ಇಷ್ಟು ತಿಳಿದುಕೊಂಡ ಮೇಲೆ 
ಸ್ಟ್ರಾ ಮಿ “ವಿನೇಕಾನಂದರನ್ನು ನೋಡದೆ ತೃಪಿ ಎಲ್ಲ ? ಆದುದರಿಂದೆ ನಾನು 
ಆಳ ಉತ್ಸಾಹದಿಂದ ಬೇಲೂ ಸ ಮಠಕ್ಕೆ. ಬಹು ಭಾಗ ನಡೆದುಕೊಂಡೇ 
ಹೋದೆನು. ದೂರೆನಾಗಿ ಏಕಾಂತ ಸ್ಥಾನದಲ್ಲಿದ್ದ ಮಠದ ಸನ್ಸಿವೇಶ ನನಗೆ 
ಸಂತೋಷವುಂಟುಮಾಡಿತು. “ಸ್ವಾಮಿಗಳು ಕಲ್ಕತ್ತೆಯ ತಮ್ಮ ಮನೆ 
ಯಲ್ಲಿ ಕಾಯಿಲೆ ಮಲಗಿದ್ದಾರೆ. ನೋಡಲು ಸಾಧ್ಯವಿಲ್ಲ” ಎಂದು ತಿಳಿದು 
ನನಗೆ ದುಃಖವೂ ನಿರಾತೆಯೂ ಉಂಟಾಯಿತು. 


ಅನಂತರ ನಾನು ಸಿಸ್ಟರ್‌ (ಭಗಿನಿ) ನಿನೇದಿತಾರವರ ಮೆನೆ ಎಲ್ಲಿದೆ 
ಎಂದು ಕೇಳಿ ತಿಳಿದುಕೊಂಡೆನು. ಆಕೆ ಇದ್ದೆ ಚೌರೆಂಗಿ ಭವನಕ್ಕೆ ಹೋಗಿ 
ಆಕೆಯನ್ನು ಸಂಧಿಸಿದನು. ಅವಳ ಸುತ್ತ ಇದ್ದೆ ವೈಭವವನ್ನು ನೋಡಿ 
ತಾನು ಆಶ್ಚರ್ಯತಚಕಿತನಾದೆನು. ನಮ್ಮೆ ಸಂಭಾಷಣೆಯಲ್ಲಿಯೂ ಆಕೆಗೂ 
ತನಗೂ ಹೆಚ್ಚು ಸಹೆನುತೆನಿರಲಿಲ್ಲ ಆಸರ ನನು ಈ ವಿಷಯವನ್ನು 
ಒಂದು ಗೋಖಲೆಯನರಲ್ಲಿ ಹೇಳಿದೆನು. ಅನನು ನನಗೊ, ಬಹಳ ಉತ್ಪಾಹ 
ಚಂಚಲತೆಯುಳ್ಳೆ ಆಕೆಗೂ ಹೊಂದಾಣಿಕೆ ಆಗದ್ದು ಅಶ ರ್ಯವಲ್ಲನೆಂಡು 
ಹೇಳಿದರು. 


ನಾನು ಆಕೆಯನ್ನು ಮಕ್ತಿ ಫೆಸ್ತೊಂಜೀ ಪಾಷಾರನರೆ ಮನೆಯಲ್ಲಿ 
ಸಂಧಿಸಿದೆನು. ಆಕೆ, ನಾನು ಅಂ ಹೋದಾಗೆ ಪೆಸ್ಮೂಂಜಿಯವರೆ ವೃದ 
ತಾಯಿಯೊಂದಿಗೆ ಮಾತನಾಡುತ್ತಿದ್ದೆ ಳು. ಆದುದರಿಂದ. ನಾನು ದ್ವೀಭಾಸಿ 
ಯಾಜಿನು. ಅವಳೊಂದಿಗೆ ನನಗೆ ಸೆಪಮತವುಂಟಾಗದಿದ್ದರೊ ನವಗೆ 
ಹಿಂದೂ ದರ್ಮೆದೆಲ್ಲಿದ್ದ ಅ ನಾರವಾದೆ ಪ್ರೇಮಕ್ಕಾಗಿ ಆಕೆಯನ್ನು ಜಹಳ 


೩೭೦ ಗಾಂಧೀ ಗ್ರಂಥಮಾಲೆ 


ಮೆಚ್ಚಿ ದೆನು. ಆಕೆಯು ಬರೆದಿದ್ದೆ ಗ್ರಂಥಗಳ ವಿಷಯವನ್ನು ಸಾನು ಅನಂತರ 
ಅರಿತೆನು. 
ಕಲ್ಕತ್ತಾದಲ್ಲಿ ನನ್ನ್ನ ಕಾಲವನ್ನು ನಾನು, ದಕ್ಷಿಣ ಆಫ್ರಿಕಾದೆ ಕೆಲಸವ 
ವಿಷಯದಲ್ಲಿ ಮುಖಂಡೆರನ್ನು ನೋಡುವುದು ಮತ್ತು ಅಲ್ಲಿಯೆ ನಾಸಾ 
ಧಾರ್ಮಿಕ ಮತ್ತು ಸಾರ್ರೈಜನಿಕ ಸಂಸೆ ಗಳನ್ನು ಸಂದರ್ಶಿಸುವುದು. ಹೀಗೆ 
ನಿನಿಯೋಗಿಸುತ್ತಿದ್ದೆ ನು. ಬೋಯರ್‌ ಯುದ್ಧೆದಲ್ಲಿ ಭಾರತೀಯ ಯೋಧ 
ಶುಶ್ರೂಸಾದಳದವಶು ಮಾಡಿದ ಕಾರ್ಯವನ್ನು ಕುರಿತು ಡಾಕ್ಟರ್‌ ಮಲ್ಲಿಕ್‌ 
ರವರ ಅಧ್ಯಕ್ಷತೆಯಲ್ಲಿ ಒಂದು ಭಾಷಣ ಮಾಡಿದೆನು. "ಇಂಗ್ಲಿಷ್‌ ಮನ್‌' 
ಸತ್ರಿಕೆಯೊಂದಿಗೆ ನನಗಿದ್ದ ಪರಿಚಯದಿಂದೆ ಆಗಲೂ ತುಂಬಾ ಸಹಾಯ 
ವಾಯಿತು. ಮಿ. ಸಾಂಡೆರ್ಸ್‌ರು ಆಗ ಕಾಯಿಲೆ ಬಿದ್ದಿದ್ದರು. ಆದರೂ 
೧೮೯೬ರಲ್ಲಿ ನನಗೆ ಮಾಡಿದಷ್ಟೇ ಸಹಾಯವನ್ನು ಈಗಲೂ ಮಾಡಿದರು. 
ಗೋಖಲೆಯವರು ನನ್ನ ಈ ಭಾಷಣವನ್ನು ಬಹಳ ಮೆಚ್ಚಿದರು. ಡಾಕ್ಟೆರ್‌ 
ರಾಯರು ಅದರೆ ಪ್ರಶಂಸೆ ಮಾಡಿದುದನ್ನು ಕೇಳಿ ಅವರಿಗೆ ಬಹಳ ಸಂತೋಷ 
ವಾಯಿತು, 
ಹೀಗೆ ಗೋಖಲೆಯವರ ಮನೆಯಲ್ಲಿ ನನ್ನ ವಾಸದಿಂದ, ನಾನು 
ಕಲ್ಕತ್ತಾದಲ್ಲಿ ಮಾಡಬೇಕಾದ ಕೆಲಸ ಬಹಳ ಸುಲಭವಾಯಿತು. ಅದರಿಂದ 
ನನಗೆ ಅನೇಕ ಪ್ರಮುಖ ವಂಗೆ ಸಂಸಾರಗೆಳ ಪರಿಚಯವಾಗಿ, ಬಂಗಾಳಿ 
ಗಳೊಂದಿಗೆ ನನ್ನ ನಿಕಟ ಓಕ್‌ ನಾಂದಿಯಾಯಿತು. 
ಎಂದಿಗೂ ಜ್ಞಾ ಪಕವಿರುವ, ಆ ತಿಂಗಳಿನ ಅನೇಕ ನೆನಪುಗಳನ್ನು 
ಬಿಟ್ಟು ಮುಂದಿ ಹೋಗಬೇಕು. ಬರ್ಮಾಕ್ಕೆ ನಾನು ಕೊಟ್ಟಿ ಅವಸರದ 
ಭೇಟಿಯನ್ನೂ ಅಲ್ಲಿಯ ಪೂಂಗಿ (ಭಿಕ್ಷ) ಗಳನ್ನು ನೋಡಿದುದನ್ನೂ ಒಂದೆ 
ರೆಡು ಮಾತುಗಳಲ್ಲಿ ಹೇಳುತ್ತೆ "ನೆ. ಅವರ ಸೋಮಾರಿತನವನ್ನು ನೋಡಿ 
ನನಗೆ ದುಃಖವುಂಬಾಯಿತು. ಅಲ್ಲಿಯ ಚಿನ್ನದ ಜೀವಾಲಯವನ್ನು ನೋಡಿ 
ಜಿನು. ಅಸಂಖ್ಯಾತವಾದ ಸಣ್ಣ ಸಣ್ಣ ಮೇಣದ ಬತ್ತಿಗಳು ಉರಿಯುತ್ತಿ ದ್ದು ದು 
ನನಗೆ ಸುತೋಸವಾಗೆನಿಲ್ಲ. “ಗರ್ಭಗುಡಿಯಲ್ಲಿ ಇಲಿಗಳು ಓಡಾಡುತ್ತಿದ್ದು | 
ನ್ನ ನೋಡಿದಾಗ, ಸ್ವಾಮಿ ದೆಯಾನಂದರಿಗೆ ಮೂರ್ತಿ ಪೂಜೆಯಲ್ಲಿ 
ಉಂಟಾನೆ ಅನುಭವಗಳು ನಕ ಮನ್ನು ಗೂ ಬಂದನು, ಬರ್ಮಾ ಸ್ತ್ರೀ ಯರ 


ಆತ್ಮಕಥೆ ೩೭೧ 


ಸ್ವಾತಂತ್ರ ಫಿ ಉತ್ಸಾಹಗಳು, ಪುರುಷರ ಸೋಮಾರಿತನ ನನಗೆ ದುಃಖ 
ವ್ರ ಸಿಜಾತಿರಾಕೆ, ನನ್ನನ್ನು ಮುಗ ನನ್ನಾಗಿ ಮಾಡಿದುವು. ನಾನು ಅಲ್ಲಿದ್ದ 
ಆ ಅಲ್ಪ ಕಾಲದಲ್ಲಿ, ಬೊಂಬಾಯಿ ಭಾರತವಲ್ಲ ಎಂಬುದು ತಿಳಿದಂತೆ, 
ರಂಗೂನ್‌ ಬರ್ಮಾ ಅಲ್ಲ ಎಂಬುದು ಗೊತ್ತಾಯಿತು. ಮತ್ತು ನಾವು ಭಾರತ 
ದಲ್ಲಿ ಇಂಗ್ಲಿಷ್‌ ವ್ಯಾಪಾರಿಗಳ ಕಮಿಷನ್‌" ಎಏಜೆಂಟಿರಾಗಿರುವಂತೆ ಬರ್ಮಾ 
ದಲ್ಲಿಯೂ ಬರ್ಮೀಯರನ್ನು ನಮ್ಮ ಕಮಿಷನ್‌ ಏಜೆಂಟಿರನ್ನಾ ಗಿ ಮಾಡುವುದ 
ದಲ್ಲಿ ಇಂಗ್ಲಿಷ್‌ ವರ್ತಕರೊಂದಿಗೆ ಸೇರಿಕೊಂಡಿದ್ದೇವೆ ಎಂಬುದೂ ಗೊತ್ತಾ, 
ಯಿತು. 

ಬರ್ಮಾದಿಂದೆ ಹಿಂದಿರುಗಿದ ತರುವಾಯ ನಾನು ಗೋಖಲೆಯವರಿಂದ 
ಬೀಳ್ಕೊಂಡೆನು. ಆ ವಿಯೋಗ ನನಗೆ ಬಹಳ ದುಃಖವನ್ನುಂಟು ಮಾಡಿತು. 
ಆದರೆ ಬಂಗಾಳದಲ್ಲಿ ಅಥವಾ ಕಲ್ಕತ್ತದಲ್ಲಿ ಸು ಮಾಡುವ ಕೆಲಸ 
ಮುಗಿವಿದ್ದು ದರಿಂದ, ನಾನು ಅಲ್ಲಿ ಇನ್ನು ಹೆ ಹೆಚು ಕಾಲ ಇರಬೇಕಾದ ಕಾರಣ 
ವಿರಲಿಲ್ಲ. 

ಒಂದು ಸ ಸ್ಥಳದಲ್ಲಿ ನಲೆಯಾಗಿ ನಿಲ್ಲುವುಡಕ್ಕೆ, ಮುಂಚೆ, ಭಾರತವನ್ನೆಲ್ಲ 
ರೈಲಿನ ಮೂರನೆಯ ದರ್ಜೆಯಲ್ಲಿ ಬೀಡಿ ಇರು ಆ ತರಗೆತಿಯವರ 
ತೆ ಗಳನ್ನು ತಿಳಿದುಕೊಳ್ಳ ಬೇಕೆಂದು ಯೋಚನೆ ಮಾಡಿದ್ದೆ ನು. ಈ ವಿಷಯ 
ವನ್ನು ನಾನು ಗೋಖರೆಯವರೊಂದಿಗೆ ಮಾತನಾಡಿದೆನು. ಪ್ರಾರಂಭದಲ್ಲಿ 
ಅವರು ನನ್ನನ್ನು ಹಾಸ್ಯಮಾಡಿದರು. ಆದರೆ ನಾನು ಏನನ್ನು ನೋಡಲು 
ನಿರೀಕ್ಷಿಕುತ್ತಿರುವೆನೆಂಬುದನ್ನು ಅವರಿಗೆ ಹೇಳಿದನೇಲೈ, ಅವರು ಸಂಕೋಷ 
ದಿಂದ ಒಪ್ಪಿದರು. ನಾನು ಮೊದಲು ವಾರಾಣಸಿಗೆ ಹೋಗಿ, ಅಲ್ಲಿ ಕಾಯಿಲೆ 
ಮಲಗಿದ್ದ ಶ್ರೀಮತಿ ಬೆಸುಟರಿಗೆ ನನ್ನ ಗೌರವಾರ್ಪಣೆಮಾಡಿ ಬರಬೇಕೆಂದು 
ಯೋಚಿಸಿದೆನು. 

ನನ್ನ ಮೂ ಕೆಯ ದರ್ಜೆಯ ಪ್ರಯಾಣಕ್ಕಾಗಿ ಹೊಸ ಸಿದ ತೆಗಳನ್ನು 
ಮಾಡಿಕೊಳ್ಳು ವುದು ಅವಶ್ಯ ಕವಾಗಿದ್ದಿ ಶು. ಗೋಖಲೆಯವರೇ ನನಗೆ 
ಒಂದು ಹಿತ್ತಾ ಳೆಯ ತಿಂಡಿ ಡಬ್ಬ ಯನ್ನು. ಕೊಬ್ಬು ಅದರೆಲ್ಲಿ ಪೂರಿ ಲಾಡು 
ಗಳನ್ನು ತುಂಬಿಸಿದರು. ನಾನು ಹನ್ನೆ| ರೆಡಾಳೆ ಕೊಟ್ಟು ಒಂದು ಕ್ಯಾನ್‌ವಾಸ್‌ 
ಚೇಲವನ್ನೂ » ಪೋರ್‌ ಬಂದರಿನ ಚಾಯಾ ಎಜು? ತಯಾರಾದ ಒಂದು 


೩೩.೨ ಗಾಂಧೀ ಗ್ರಂಥಮಾಲೆ 


ಉಣ್ಣೆ ಯ ನಿಲುವಂಗಿಯನ್ನೂ ಕೊಂಡುಕೊಂಡೆನು. ಈ ಚೀಲದಲ್ಲಿ ಈ ನಿಲು 
ವಂಗಿ, ಒಂದು ಪಂಚಿ, ಒಂದು ಷರಟು ಒಂದು ಟವಲು ಹಿಡಿಸುತ್ತಿದ್ದಿತು. 
ಹೊದಿದುಕೊಳ್ಳಲು ಒಂದು ಕಂಬಳಿ ಮತ್ತು, ಒಂದು ನೀರು ತುಂಬುವ 
ಹೊಜಾವನ್ನೂ ಇಟ್ಟು ಕೊಂಡಿನು. ಹಿಗೆ ಸಿದ್ದೆ ನಾಗಿ ನಾನು ಪ್ರಯಾಣ 
ಹೊರಬೆನು. ERE ಡಾಕ್ಟರ್‌ ರ: ಯರೂ ಡೌ ಸ್ಟೇಷನ್‌ಗೆ ಬಂದು 
ನನ್ನನ್ನು ಕಳುಹಿಸಿಕೊಟ್ಟ ರು. “ನೀನು ತೊಂದರೆ ತಸೆದುಕೊಳಿ ಬೇಡಿ” 
ಎಂದು ನಾನು ಅವರಿಬ hin ಹೇಳಿದ್ದೆ ನು. ಆದರೆ ಬಂದೇ ಬರುವುದಾಗಿ 
ಅವರು ಒತ್ತಾಯ ಮಾಡಿದರು. ಗೂ(ಖಲೆಯವರು “ನೀವು ಪ್ರಥಮ 
ಡರ್ಜೆಯಲ್ಲಿ ಹೋಗಿದ್ದರೆ ನಾನು ಇಲ್ಲಿ ಬರುತ್ತಿರಲಿಲ್ಲ. ಆದರೆ ಈಗ ಬರಲೇ 
ಬೇಕಾಯಿತು” ಎಂದರು. 

ಗೋಖಲೆಯವರು ಪ್ಲಾಟ್‌ ಫಾರಂಗೆ ಹೋಗುವಾಗ ಅವರನು ಯಾರೂ 
ತಡೆಯೆಲಿಲ್ಲ. ಅವರು ರೇಶಿನೆ ರುಮಾಲು ಅಂಗಿ ಪಂಚಿಗಳನ್ನು ಧರಿಸಿದ್ದರು. 
ಹಾಕ್ಟರ” ರಾಯ್‌ ತಮ್ಮ ಬಂಗಾಳಿ ಉಡುಪನ್ನು ಧರಿಸಿದ್ದರು. ಬಕೇಟನ್ನು 
ಪರೀಕ್ಷಿಸುವ ಗುಮಾಸ್ತ, ಅವರನ್ನು ತಡೆದನು. ಅದರೆ ಗೋಖಲೆಯವರು 
ಇವರು ನನ್ನೆ ಮಿತ್ರರು” ಎಂದು ಹೇಳಿದ ಮೇಲೆ, ಡಾಕ್ಟರ್‌ ರಾಯರನ್ನೂ 
ಒಳಕ್ಕೆ ಬಿಟ್ಟಿ ರು. 

1 ಅನರ ಶುಭಾಶಯಗಳೊಂದಿಗೆ ನಾನು ನನ್ನ ಪ್ರಯಾಣವನ್ನು 
ಪಾ )ರಂಭಿಸಿದೆನು. 


೨೦ 


ವಾರಾಣಸಿಯಲ್ಲಿ 


ನಾನು ಕಲ್ಕಕ್ತದಿಂದ ರಾಜಕೋಟಿಗೆ ಪ್ರಯಾಣ ಸೊರಟಟ್ಟಿ ಸಮು ದಾರಿ 
ಯಲ್ಲಿ ವಾರಾಣಸಿ, ಆಗ್ರಾ, ಜಯಪುರ", ಪಾಲನ್‌ಪುರ್‌ಗಳಲ್ಲಿ ಇಳಿದು 
ನೋಡಿಕೊಂಡು ಹೋಗುವುದು ನನ್ನ್ನ ಉಜ್ಜಿ ್ವೀಶವಾಗಿದ್ದಿ ತು. ನನಗೆ ಜ್ಞಾ ಪಕ 
ನಿರುವ ಮಟ್ಟಿಗೆ, ಈ ಪ್ರಯಾಣಕ್ಕೆ ; ನಾನು ಕೈಲು ಕಟ್ಟ ಗೆ ಕೊಟ್ಟ ಹಣವೂ 
ಸೇರಿ ಮುವಕ್ತೂ ದು ರೂಪಾಯಿಗಳಿಗಿಂತ ಕ್ಚಾಗಿ ವಚ ಮಾಡಲ್ಲ, 


ಆತ್ಮಕತೆ ಕ ೩೭೩ 


ಮೂರನೆಯ ತರಗತಿಯಲ್ಲಿ ಪ್ರಯಾಣ ಮಾಡುವಾಗ ನಾನು ಹೆಚ್ಚಾಗಿ, 
ಮೇಲನ್ನು ಬಿಟ್ಟು ಸಾಧಾರಣ ಗಾಡಿಯಲ್ಲಿಯೇ, ಪ್ರಯಾಣ ಮಾಡುತ್ತಿದ್ದೆನು. 
ಸಾಧಾರಣ ಗಾಡಿಗಳಲ್ಲಿ ಗುಂಪು ಕಡಿಮೆ ಮತ್ತು ಓಕೆ ಟ್ವೃಗೆ ಕೊಡುವ ಹೆಣವೂ 
ಕಡಿಮೆ ಎಂಬುದು ನನಗೆ ಗೊತ್ತಿದ್ದಿ ತು. 

ಇಂದೂ ಸಹ ಮೂರನೆಯ ದರ್ಜೆಯ ಗಾಡಿಗಳು ಹಿಂದೆ ಇದ್ದಷ್ಟೇ 
ಕೊಳಕಾಗಿವೆ. ಶೌಚಗೃಹಗಳೂ ಅಷ್ಟೇ ಅಶುಚಿಯಾಗಿವೆ. ಈಗ ಸ್ವಲ್ಪ 
ಉತ್ತಮವಾಗಿರಬಹುದು. ಆದರೆ ಒಂದು ಎರಡನೆಯ ದರ್ಜೆಯ ಗಾಡಿ 
ಗಳಲ್ಲಿ ಏರ್ಪಡಿಸಿರುವ ಸೌಕರ್ಯ ಆ ತರಗತಿಗಳಿಗೆ ಕೊಡುವ ಹಚ್ಚು 
ಹಣಕ್ಕಿಂತ, ಬಹಳ ಅಧಿಕವಾಗಿದೆ. ಮೂರನೆಯ ತರಗತಿಯೆ ಪ್ರಯಾಣಿಕ 
ರನ್ನು ಕುರಿಗಳಂತೆ ಕಾಣುತ್ತಾರೆ. ಅವರಿಗೆ ಕೊಡುವ ಸೌಕರ್ಯವೂ 
ಕುರಿಗಳಿಗೆ ಕೊಡುವ ಸೌಕರ್ಯಗಳೇ. ನಾನು ಯೂರೋಪಿನಲ್ಲಿ ಒಂದು ಸಲ 
ಮೂರನೆಯ ದರ್ಜೆಯಲ್ಲಿ ಪ್ರಯಾಣ ಮಾಡಿಜಿ. ಹೇಗಿದೆ. ಎಂಬುದನ್ನು 
ನೋಡುವುದಕ್ಕಾಗಿ. ಒಂದೇ ಸಲ ಮೊದಲನೆಯ ದರ್ಜೆಯಲ್ಲಿಯೂ 
ಪ್ರಯಾಣ ಮಾಡಿದೆ. ಆದರೆ ಅಲ್ಲಿ ಮೊದಲನೆಯ ತರಗತಿಗೂ ಮೂರನೆಯ 
ತರಗತಿಗೂ ಇಷ್ಟು ವ್ಯತ್ಯಾಸವಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಮೂರನೆಯ 
ದರ್ಜೆಯಲ್ಲಿ ಪ್ರಯಾಣ ಮಾಡುವವರು ಹೆಚ್ಚಾಗಿ ನೀಗ್ರೋ ಜನರು. 
ಡಕ್ಷಿಣ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಮೂರನೆಯ ತರಗತಿಯ ಗಾಡಿಗಳಲ್ಲಿ 
ಮಲಗಲು ಸ್ಥಳ ಮತ್ತು ಮೆತ್ತನೆಯ ಆಸನಗಳೂ ಸಹ ಒದಗಿಸಿದ್ದಾರೆ. 
ಗುಂಪು ಹೆಚ್ಚಿದಂತೆ, ಕೂರುವವರ ಸಂಖ್ಯೆಯನ್ನೂ ಮಿತಗೊಳಿಸಿದ್ದಾರೆ. 
ಆದರೆ ಇಲ್ಲಿ ನಿಗದಿಯಾದ ಸಂಖ್ಯೆಯನ್ನು ಮೀರಿಯೇ ಜನ ಸಾಧಾರಣವಾಗಿ 
ಗಾಡಿಗೆ ತುಂಬುತ್ತಾ ರಿ. 

ಮೂರನೆಯ ದರ್ಜೆಯ ಪ್ರಯಾಣಿಕರ ಸೌಕರ್ಯದ ವಿಷಯದಲ್ಲಿ 
ಕಲ್ಲಿ ಅಧಿಕಾರಿಗಳ ಔದಾಸೀನ್ಯ, ಜತೆಗೆ ಪ್ರಯಾಣಿಕರ ಕೊಳಕು ಮತ್ತು 
ಇತರರ ಅನಾನುಕೂಲವನ್ನೂ ORE ಸ್ವೇಚ್ಛಾಪ್ರವರ್ತನೆ ಇವುಗಳಿಂದ 
ಪರಿಶುದ್ಧ ಸ ಭಾವದ ಪ್ರಯಾಣಿಕರಿಗೆ ಬಹಳ ಕಷ್ಟವಾಗಿ ಒಂದು ಶಿಕ್ಷೆಯನ್ನೇ 
ಅನುಭವಿಸುವಂತಾಗುತ್ತ ಜಿ. ದುರಾಭ್ಯಾಸ ಸಗಳುದರೆ ಗಾಡಿಯಲ್ಲಿ ಎಲ್ಲಿ 
ಬೇಕಾದರೂ ಉಗುಳುವುದು ಕಸಕಡ್ಡಿಗಳನ್ನು ಹಾಕುವುದು, ಎಲ್ಲೆಸ್ಸಿಯೂ 


೩೭೪ ಗಾಂಧೀ ಗೃಂಥಮಾಲಿ 


ಯಾವಾಗಲೂ ಹೊಗೆಬತ್ತಿ ಸೇಡುತ್ತಿರುವುದು, ವಿಳ್ಳೆದೆಲೆ ಅಡಿಕೆ ಹೊಗೆ 
ಸೊನ್ಪ ನ್ನು ಅಗಿಯುತ್ತಿ ರುವುದು ; ಗಾಡಿಯಲ್ಲೇ ಕೂಗುವುದು ಕೆರಚುವುದು 
ಬಯ್ಯು ಪುದು, ಜತಿ ಪ್ರಯಾಣಿಕರ ಯಾವ ಅಸೌಕರ್ಯವನ್ನು ಗಮನಿಸದಿರು 
ವುದು, ಮುಂತಾದುವೆಲ್ಲ ಸೇರಿವೆ. ನಾನು ೧೯೦೨ರಲ್ಲಿ ಮಾಡಿದ 
ಮೂರನೆಯ ದರ್ಜೆಯ ಪ್ರಯಾಣದ ಅನುಭವಗಳಿಗೂ ಮತ್ತು ೧೯೧೫ರಿಂದ 
೧೯೧೯ ಠ ವರೆಗೆ ಅವಿಚ್ಛೆ ನ್ನವಾಗಿ ಮಾಡಿದ ಮೂಶನೆಯ ತರಗತಿಯ 
ಪ್ರಯಾಣದ ಅನುಭವಗಳಿಗೂ ಯಾವ ವ್ಯತ್ಯಾಸವೂ ನನಗೆ ಕಾಣ 
ಬಂದಿಲ್ಲ. 

ಈ ಘೋರ ಪಂಸ್ಥಿತಿಗೆ ನನಗೆ ತೋರುವುದು ಒಂಪೀ ಪರಿಹಾರ 
ಮಾರ್ಗ ; ವಿದ್ಠಾವಂತರು ಮೂರನೆಯ ತರಗತಿಯಲ್ಲಿಯೇ ಪ್ರಯಾಣ 
ಮಾಡಳು ಬದ್ಮ ಕುಕಣರಾಗಬೇಕು. ಪ್ರಯಾಣಿಕರ ಅಭ್ಯಾಸ ಸಗಳನ್ನೂ 
ಅವರು ತಿದ್ದಬೆಕು. ಜತೆಗೆ ರೈಲ್ವೆ ಅಧಿಕಾರಿಗಳು ಸುಮ್ಮನೆ ಯ 
ಅವಕಾಶ ಕೊಡಬಾರದು. ಅವರಿಗೆ ಪವೇ ಪದೇ ಹೇಳುತ್ತಲೇ ಇರಬೇಕು. 
ಅರ್ಜಿಗಳನ್ನೂ ಮನವಿಗಳನ್ನೂ ಕೊಡುತ್ತಲೇ ಇರಬೇಕು. ರೈಲಿನಲ್ಲಿ 
ತಮ್ಮ ಸ್ಪ ೦ತ ಸುಖಸ್ರಯಾಣಕ್ಕಾಗಿ ಲಂಚ ಮುಂತಾ ದುವನ್ನು ಕೊಡ, 
ನಿಯಮಗಳನ್ನು ಯಾರು ಮೀರಿ ನಡೆದರೂ ಸಹಿಸಬಾರದು. ಇದರಿಂದ 
ಪರಿಸ್ಥಿ ತಿ ಬಹುಮಟ್ಟಗೆ ಉತ್ತಮಗೊಳ್ಳು ವ್ರದೆಂದು ನಾನು ಖಂಡಿತವಾಗಿ 
ಹೇಳಬಲ್ಲಿನು 

೧೯೧೮-೧೯ರ ನನಗೆ ತೀವ್ರ ಕಾಯಿಲೆಯುಂಟಾದುದರಿಂದ ನಾನು 
ದುರೆದೃಷ್ಟವಕದಿಂದ ಮೂರನೆಯ ತರಗತಿಯ ಪ್ರಯಾಣವನ್ನು ಬಿಡ 
ಬೇಕಾಯಿತು. ಅದು ನನಗೆ ಶಾಶ್ವತ ದುಃಖ ಮತ್ತು ನಾಯ ೫ ಪ್ರಸಂಗ 
ವಾಗಿದೆ. ಏಕೆಂದರೆ ಮೂಂನೆಯ ತರಗತಿಯ. ಪ್ರಯಾಣಿಕರ ಕಷ್ಟ 
ನಿವಾರಣೆಯ ಚಳುವಳಿ ಆಗ ಫಲಕಾರಿಯಾಗ.ವ ಮಾರ್ಗವನ್ನು ಓಡಿದಿ 
ಬ್ಹತು. ರೈಲ್ವೆ ಮತ್ತು ಹೆಡಗುಗಳ ಬಡ ಪ್ರಯಾಣಿಕರ ಕಷ್ಟ ಸ್ಥಿತಿ 
br ಹೆಃ 1 ಸುವ ಅವರೆ ದುರಭ್ಯಾಸಗಳು ಸರಕಾರ ಇಸ 

ಫ್ಯಿಪಾರಕ್ಕೆ ಮಾಡಿಕೊಟ್ಟ ರವ ಮಿತಿಮೀರಿದ ಸೌಲಭ್ಯಗಳು ಇವೆಲ್ಲ 


Ki ಹ ಖ್ಯ ಪ್ರಶ್ನೆ ಕಳು, ಇವು ತಮ್ಮ ಸಮಸ್ತ ಕಾಲವನ್ನೂ 


ಟೈ ಹ ಟಟ ಡೆ! 


ಆತ್ಮಕಥೆ ೩೭೫ 


ವಿನಿಯೋಗಿಸಿ ಈ `ಸ ಮಾಡಬಹುದಾದ ಒಬ್ಬಿಬ್ಬ ರು ಸತತ ಪ್ರಯತ್ನದ 
ಸಾಹಸಿ ಕೆಲಸಗಾರರಿಗೆ ಕಾರ್ಯವಾಗುತ್ತದೆ. 
ಆದರೆ ಮೂರನೆಯ ಚರ್ಚ ಪ್ರಯಾಣಿಕರನ್ನು ಇಸ ಕ್ಕೇ ಬಟ್ಟು 
ಇಣಸಿಯ ನನ್ನ ಮುಂದಿನ ಅನುಭವ: ನ್ನು ಹೇಳುತ್ತೆ, (ನೆ ಜಾ ಹ 
ವಾರಾ ಇಸಿಯನ್ನು ಪ ಪ್ರಾತಃಕಾಲ ತಲುಪಿದೆ ಒಬ್ಬ ಪಂಡನ ಮೆನೆಯಲ್ಲಿ 
ರುವುದು ನನ್ನ ಉಪ್ಪಿ "ಶವಾಗಿದ್ದಿ ತು. i ಸ ಕೈರಿಸಿಡ ಇಳಿದೆ ಸೂಜಕೇ 
ಅಸಂಖ್ಯಾತ" ಬಾ ಪ್ರಹ್ಮಣರು ನನ್ನ ನ್ನು ಸುತ್ತು ಗಟ್ಟಿ ದರು. ಅವರೆ ಪೈಕಿ 
ಇರುವುದರಲ್ಲಿ FE ಉತ್ತ ಕ್‌ ತೋರಿದೆನರೊಬ್ಬ ರನ್ನು 
ನಾನು ಆರಿಸಿಕೊಂಡು ಅವಸ ಮನೆಗೆ ಹೋದೆನು. ನನ್ನ್ನ ಚುನಾವಣೆ ಸರಿ 
ಯಾಗಿದ್ದಿ ಕೆಂದು ಆಮೇಲೆ ತೋರಿತು. ಅವರ ಪಡಸಾಲೆಯಲ್ಲಿ ಒಂದು 
ಹಸುವು ಇದ್ದಿತು. ಮಹಡಿಯ ಮೇಲೆ, ನಾನು ಇಳಿದುಕೊಳ್ಳೆಲು ಅವರು 
ನನಗೆ ಒಂದು ಕೊಠಡಿಯನ್ನು ಕೊಟ್ಟಿರ. ಗಂಗಾ ನದಿಯಲ್ಲಿ ವಿದ್ಯುಕ್ತ 
ಸ್ತಾನಮಾಡದೆಿ ನನಗೆ ಆಹಾರವನ್ನು ಸೇವಿಸಲು ಇಸ ೈವಿರೆಲಿಲ್ಲ. ಪಂಡರು 
ಮೊದಲೇ ಇದಕ್ಕೆ ಬೇಕಾದ ಸಿದ ತೆಗಳನ್ನು ತಗಿಡಟಯ: ನಾನು ಅವರಿಗೆ 
ಇದಕ್ಕಾಗಿ NS ರೂಸಾಯಿಗಿಂತ ಹೆಚ್ಚಾಗಿ ಒಂದು ಕಾಸನ್ನೂ 
ದಕ್ಷಿಣೆ ೂಡುವುದಿಲ್ಲವೆಂದೂ ಆದುದರಿಂದ ಏರ್ಪಾಡು ಮಾಡುವಾಗ ಇದನ್ನು 
ಸಿಫೆಪಿಡಬೇಕೆಂದೂ ನೊದಲೇ ಹೇಳಿದ್ದೆ ನು. 
ಪಂಡ, ಇದಕ್ಕೆ ಕೂಡಲೇ ಒಪ್ಪಿಕೊಂಡನು. “ಯಾತ್ರಿಕ ಧನಿಕ 
ನಾಗಿರಲಿ, ಬಡವನಾಗಿರಲಿ ಮಾಡಿಸುವ ಪೂಜಾವಿಧಾನ ಎಲ್ಲರಿಗೂ ಒಂದೇ. 
ಆದರೆ ದಕ್ಷಿಣೆ ಕೊಡುವುದೂ ಯಾತ್ರಿ ಕರ ಇಚ್ಛೆ ಮತ್ತು ಶಕ್ತಿಗೆ ಸೇರಿದುವು 
ಎಂದು ಅವನು ಹೇಳಿದನು. ಪಂಡ, ನನ್ನ ವಿಷಯದಲ್ಲಿ ಪೂಜೆ ಮುಂತಾ: 
ವನ್ನು ಕಡಿಮೆ ಮಾಡಿದಂತೆ ನನಗೆ ತೋರಲಿಲ್ಲ. ಹನ್ನೆಂಡು ಗಂಟಿಗೆ ಪೂಜೆ 
ಮುಗಿಯಿತು. ನಾನು ಕಾಶೀ ವಿಶ್ವನಾಥನ ದರ್ಶನಕ್ಕೆ ಹನ್ನೆರಡು ಗಂಟಿಗೆ 
ಜೀವಾಲಭ ಕೈ ಹೋಜಿನು. ಅಲ್ಲಿ ನನಗೆ ಕೆಂಡ ಸೆಂಗಡಗಳುದ. ನಾನು ತುಂಬ 
ಖಿತನಾದೆನು. ಜಬೊಂಬಾಯಿಯಲ್ಲಿ ನಾನು ಬ್ಯಾರಿಸ್ಟಂ ವೃತ್ತಿಯ ೪ 
ದ್ಹಾಗ, ಪ್ರಾರ್ಥನಾ ಸಮಾಜದಲ್ಲಿ ನಡೆದೆ *ಕಾಶೀಯಾತ್ರೆ” ಎಂಬ "ಧಣ 
ವನ್ನು ಕೇಳಿಸಿ ನು. ಇದರಿಂದೆ ನಾನು ಸ ಲ್ಪ ಮಟ್ಟಿಗೆ ನಿರಾಶೆಗೆ ಸಿದ್ಧ ನಾಗಿ 


೨೭೬ ಗಾಂಧೀ ಗ್ರಂಥಮಾಲೆ 


ಡ್ಲಿನು. ಆದರೆ ನಾನು ವಾಸ್ತವವಾಗಿ ನೋಡಿದುದು ನಾನು ಸಿರೀಕ್ಷಿಸಿದುವೆ 
ಕ್ಕಿಂತ ಮೀರಿದುದಾಗಿದ್ದಿತು. 

ದೇವಸ್ಥಾನದ ದಾರಿ ಇಕೃಬ್ಬ್ಯಾಸ ಇಳಿಜುು ಓಣಿ, ಅಲ್ಲಿ ಅಶಾಂತಿ 
ತುಂಬಿದ್ದಿ ತು. ಯಾತ್ರಿಕರೂ ಅಂಗಡಿಯವರೂ ಮಾಡುತ್ತಿದ್ದ ಗದ್ದಲ ಸಹಿ 
ಸಲಸಾಧ್ಯವಾಗಿದ್ದಿತು. ಸ 

ಎಲ್ಲಿ ದ್ಯಾನ, ಭಗವದ್ವಿಷಯ, "೦ನ: ಇವು ಇರುವುದೆಂದು. ಜನ 
ನಿರೀಕ್ಷಿಸುತ್ತಾರೆಯೋ, ಅಂತಸ ಸ “ಗಲ್ಲಿ ಅನ್ರಗಳ ಹೆಸರೀ ಇರಲಿಲ್ಲ. ಆ 
ತಾಂತಿಯನ್ನು ಭಕ್ತ, ತನ್ನಲ್ಲಿಯೇ ಕಂಡುಕೊಳ್ಳ ಬೇಕಾಗಿದ್ದಿ ತು. ಪರಿಸ್ಥಿ ತಿಯ 
ಗದ್ದಲವನ್ನು ಮರೆತು ದ್ಯಾನದಲ್ಲಿ ಲೀನರಾಗಿದ್ದ ಅನೀಕ ಭಗಿನಿಯರನ್ನು 
ನಾನು ನೋಡಿದೆನು. . ಅದರೆ ದೇವಸ್ಥಾನದ ಅಧಿಕಾರಿಗಳಿಗೆ ಇದರೆ ಕೀರ್ತಿ 
ಸಲ್ಲತಕ್ಕುದಲ್ಲ. ದೇವಸ್ಥಾನದ ಅಧಿಕಾರಿಗಳು ದೇವಸ್ಥಾನದಲ್ಲಿ ದೈಹಿಕ 


ಮತ್ತು ಆಧ್ಯಾತ್ಮಿಕವಾದ ಶುದ್ಧ ವಾದ ಮಧುರವಾದ, ಶಾಂತವಾದ ವಾತಾ. 


ವರಣವನ್ನು ನಿರ್ಮಿಸುವ ಹೊಣೆಗಾರಿಕೆಯನ್ನು ಹೊರಜೇಕು. ಅದರ ಬದಲು 
ನಾನು ನೋಡಿದುದು ತಂತ್ರಿಗಳಾದ ಅಂಗಡಿಯವರು ಜನರಿಗೆ ಮಿಠಾಯಿ 
ಗಳನ್ನೂ ಆಧುನಿಕ ರೀತಿಯ ಬೊಂಬೆಗಳನ್ನೂ ಮಾರುತ್ತಿ ದ್ದ ಅಂಗಡಿ 
ಬೀದಿಯನ್ನು 

ದೇವಾಲಯದ ಬಾಗಿಲಿಗೆ ನಾನು ಹೂಕ್ಕಾಗ ನನ್ನ ಕಣ್ಣಿಗೆ ಕಂಡುದು 
ಕೊಳೆತು ದುರ್ನಾತ ಬರುತ್ತಿರುವ ಹಳೆಯ ಹೂವುಗಳ ರಾತಿ, ನೆಲಕ್ಕೆ, 
ಸೊಗಸಾದ ಅಮ್ಭ ತತಿಲೆಯನ್ನು ಹಾಸಿದ್ದ ರು. ಆದರೆ ಕಲಾಜ್ಞಾ ನವಿಲ್ಲವ 
ಯಾರೋ, ಭಕ್ತರು, ಅದರಲ್ಲೆಲ್ಲ ರೂಪಾಯಿಗಳನ್ನು ಹುದುಗಿಸಿಟ್ಟಿದ್ದರು. 
ಅದು ಕೊಳ್ಳಿಗೆ ಒಳ್ಳೆಯ ಆಗರವಾಗಿದ್ದಿ ತು. 

ನಾನು ಜ್ಞಾನವಾಪಿ (ಜಾ ನದ ಭಾನಿ)ಯ ಹತ್ತಿರ ಹೋಗಿ ನೋ 
ದೆನು. ನಾನು ಅಲ್ಲಿ ಡೇವರ ಸಿ ಹುಡುಕಿದೆನು. ಅದಕೆ ನನಗೆ ಅತ 
ಸಿಕ್ಕಲಿಲ್ಲ. ಆದುದರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ವೂ ಸಮಾಧಾನವುಂಟಾ 
ಗಿರೆಲಿಲ್ಲ. ಜ್ಞಾ ನವಾಫಿಯ ಸುತ್ತ ಮುತ್ತಲ ಆವರಣವೆಲ್ಲ ಕೊಳಕಾಗಿದ್ದಿತು. 


ಡಕ್ಷಿಣೆಯನ್ನು ಕೊಡಲು ನನಗೆ ಮನಸ್ಸು ಬರಲಿಲ್ಲ. ಆದುದದರಿಂದ ನಾನು 


ಒಂದು ಕಾಸನ್ನು ಕೊಟ್ಟೆನು ಅಲ್ಲಿದ್ದ ಪಂಡ ಕೋಪಗೊಂಡು ಅದನ್ನು 


೩೭೭ ಆತ್ಮಕಥೆ 


ಎಸೆದನು. ನನ್ನ ನ್ನ್ನ ಬ್ಬೆ ದು “ಈ ಅಸಮಾನೆ ನಿನ್ನನ್ನು ನರಕಕ್ಕೆ ನೇರವಾಗಿ 
ಎಳೆನೊಯು ವುದು » ಎಂದು ಹೇಳಿದನು. 

ನ ನನಗೆ ಗಾಬರಿಯಾಗಲಿಲ್ಲ. “ಮಹಾರಾಜ್‌, ನನ್ನ ಗತಿ 
ಏನು ಬೇಕಾದರೂ ಆಗಶಿ. ಇಂತಹ ಮಾತುಗಳ ತ ಡುವುದು . ಠಿಮಗೆ 
ತರವಲ್ಲ. ತೆಗೆದುಕೊಳ್ಳುವುದಾದರೆ ಈ ಕಾಸನ್ನು ತೆಗೆದುಕೊಳ್ಳಿ. ಇಲ್ಲ 
ದಿದ್ದ ಕೆ ಅದೂ ನಿಮಗೆ ಇಲ್ಲವಾಗುವುದು” ಎಚ್‌ 

ಅವನು “ಇಲ್ಲಿಂದ ಹೊರಡು, ನಿನ್ನ ಕಾಸು ನನ ಗೆ. ಬೇಡ? ಎಂದನು. ' 
ಅನಂತರ ಮತ್ತ ಸ್ಟ ಬಯ್ದ ನು. 

ನಾನು ಕಾಸನ್ನು ವಾಪಕು ಪಡೆದು “ಬ್ರಾಹ್ಮಣನಿಗೆ ಕಾಸು 
ಹೋಯಿತು. ನನಗೆ ಒಂದು ಕಾಸು ಉಳಿಯಿತು” ಮ ಕೊಂಡು ನೆನ್ನ 
ಡಾರಿ ಹಿಡಿದೆನು. ಆದರೆ ಆ ಮಹಾರಾಯ್ಕ ಕಾಸನ್ನು ಅಷ್ಟು ಸುಲಭವಾಗಿ 
ಬಿಡುವವತಾಗಿರಲಿನ್ಲ. ಆತ ನನ್ನನ್ನು ಕರೆದು “ಆಗಲಿ ಕಾಸನ್ನು ಇಲ್ಲಿಡು, 
ನನಗೆ ನಿನ್ನ ಹಾಗೆ ಇರುವ ಇಷ್ಟವಿಲ್ಲ, ಕಾಸನ್ನು ನಾನು ತಿರಸ್ಕರಿಸಿದರೆ ನಿನಗೆ 
ಕೆಟ್ಟುದಾಗುವುದು? ಎಂದನು. 

ನಾನು ಮಾತನಾಡದೆ ಕಾಸನ್ನು ಆತನಿಗೆ ಕೊಟ್ಟು ನಿಟ್ಟುಸಿರು ಬಿಡುತ್ತಾ 
ಹೊರಟು ಬಂದೆನು. 

ಅಲ್ಲಿಂದ ಈಚೆಗೆ ನಾನು ಎರಡು ಸಲ ಕಾಶಿಗೆ ಹೋಗಿದ್ದೇನೆ. ಆದರೆ 
ಅವು "ಮಹಾತ್ಮಾ ಪಟ್ಟಿ ನನಗೆ ಅಂಔದ ಮೇಲೆ ; ಮೇಲೆ ಹೇಳಿದ ಅನುಭವ 
ಗಳು ನನಗೆ ಈಗ ದೊರೆಕುವಂತಿಲ್ಲ.' ನನ್ನ್ನ ದರ್ಶನಾಕಾಂಕ್ಲಿಗಳು 
ಜೀವಾಲಯದೆ ದರ್ಶನಕ್ಕೇ ನನಗೆ ಅವಕಾಶ ಕೊಡುತ್ತಿಲ್ಲ. ಮಹಾತ್ಮರ 
ಕಷ,ಗಳು ಮಹಾತ್ಮರಿಗೇ ಗೊತ್ತು. ಇದನ್ನು ಬಿಟ್ಟರೆ ದೇವಸ್ಥಾನದ ಕೊಳಕು 
ಮತ್ತು ಗದ್ದಲ ಮೊದಲಿನುತೆಯೇ ಇದ್ದವು. 

ಪರೆವಾತ್ಮನ ಕರುಣೆಯಲ್ಲಿ ಯಾರಿಗಾದೆರೂ ಸಂಶಯವಿದ್ದೆರೆ ಆಶ 
ಈ ಪವಿತ್ರಸ್ಥಾನಗೆಳನ್ನು ಹೋಗಿ ಒಂದು ಸಲ ನೋಡಲಿ. ತನ್ನ ಸವಿತ 
ವಾದ ಹೆಸರಿನಲ್ಲಿ ಎಷ್ಟೊಂದು ದಂಭಾಚಾರೆ ಮತ್ತು ಅಧರ್ಮ ನಡೆದೆರೂ 
ಆ ಮಹೂಯೊ:ಗಿ ಅದನ್ನು ಸಸಿಸುತ್ತಾನೆ | ಆತೆ ಬಹಳ ಹಿಂಸೆಯೇ ಹೀಗೆ 
ಹೇಳಲಿನ್ಲವೆ ? 


೪೨ 
ಗೂ 
ಟಿ 


ಗಾಂಧೀ ಗ್ರಂಥಮಾಲೆ 


ಯೇ ಯಥಾಮಾಂ ಪ್ರಪದ್ಯಂತೇ 
ತಾಂಸ್ತ ಥೈವ ಭಜಾಮ್ಯಹಂ 

(ಯಾರು ಯಾವ ರೀತಿಯಲ್ಲಿ ನನ್ನ ಆಶ್ರಯವನ್ನು ಸಡೆಯುತ್ತಾ 
ರೆಯೋ ಆ ರೀತಿಯ ಫಲವನ್ನೇ ನಾನು ಅವರಿಗೆ ಕೊಡುತ್ತೇನೆ. 

ಮನುಷ್ಯ, ಬಿತ್ತಿದುದನ್ನೇ ಬೆಳೆಯುತ್ತಾ ನೆ. ಕರ್ಮದ ತಿಯಮವನ್ನು 
ಯಾರೂ ತಪ್ಪಿಸಿಕೊಳ್ಳಲಾರರು. ಆದುದರಿಂದ ದೇವರು ಮಧ್ಯೆ ಪ್ರವೇಶಿಸುವ 
ಅವಶ್ಯಕತೆಯೇ ಇಲ್ಲ. ಅವನು ತನ್ನ ಕಾನೂನನ್ನು ಸ್ಥಾಪಿಸಿ ತಾನು ಹಿಂದಕ್ಕೆ 
ಸರಿದು ಠಿಂತಕೋ ಏನೋ. 


ಹೀಗೆ ದೇವಾಲಯದ ಅನುಭವವನ್ನು ಹೊಂದಿ ನಾನು ತ್ರೀಮತಿ 
ಜೆಸೆಂಟರ ದರ್ಶನಕ್ಕಾಗಿ ಹೋದೆನು. ಆಕೆ ಆಗತಾನೆ. ಕಾಯಿಲೆಯಿಂಹ 
ಗುಣಮುಖರಾಗುತ್ತಿರುವುದು ನನಗೆ ತಿಳಿದಿದ್ದಿ ತು. ನಾನು ನನ್ನ ಹೆಸರಿನ 
ಚೀಟಿಯನ್ನು ಒಳಕ್ಕೆ ಕಳುಹಿಸಿದೆನು. ಆಕೆ ತತ್‌ಕ್ಷಣ ಬಂದರು. ಫಾಮ 
ಹೋಗಿದ್ದು ದು ಅವರ ದರ್ಶನವನ್ನು ಪಡೆಯುವುದಕ್ಕಾಗಿ ಮಾತ್ರ. ಆದುದ 
ರಿಂದ ನಾನು ಹೀಗೆ ಹೇಳಿದೆನು : “ನನಗೆ ನಿಮ್ಮ ಅನಾರೋಗ್ಯ ಸ್ಥಿತಿ ಗೊತ್ತು. 
ನಾನು ತೆಮ್ಮ ದರ್ಶನ ಭಾಗ್ಯಕ್ಕಾಗಿ ಮಾತ್ರ ಬಂದಿದ್ದೇನೆ. ನಿಮ್ಮ ಅನಾ 
ರೋಗ್ಯ ಸ್ಥಿತಿಯಲ್ಲಿಯೂ ನೀವು ನನಗೆ ದರ್ಶನ ಕೊಟ್ಟುದಕ್ಕೆ ನಾನು ನಿಮ್ಮನ್ನು 
ವಂದಿಸುತ್ತೆ ನೆ, ನಿಮ್ಮನ್ನು ಹೆಚ್ಚು ಹೊತ್ತು ಇನ್ನು ತಡೆಯುವುದಿಲ್ಲ” ಹೀಗೆ 
ಹೇಳಿ ನಾನು ಅಲ್ಲಿಂದ ಹೊರಟಿನು. 


೨೧ 
ಬೊಂಬಾಯಿನಲ್ಲಿ ನೆಲೆಸಿಜಿನು 


ನಾನು ಬೊಂಬಾಯಿನಲ್ಲಿ ನೆಲಸಚೀಕು ; ಅಲ್ಲಿಯ ನ್ಯಾಯಸ್ಸಾ ನಗಳಲ್ಲ 
ವಕೀಲಿ ಕೆಲಸವನ್ನು ಮಾಡಬೇಕು ; ಮತ್ತು ಸಾರ್ವಜನಿಕ ಕಾರ್ಯದಲ್ಲಿ 
ತಮಗೆ ನೆರವಾಗಜೀಕು ಎಂಬುದು ಗೋಖಲೆಯವರ ತೀವ್ರ ಆಸಕ್ತಿಯಾಗಿ 
ದ್ದಿತು. ಆ ಕಾಲದಲ್ಲಿ ಸಾರ್ವಜನಿಕ ಕೆಲಸವೆಂದಕೆ ಕಾಂಗ್ರೆಸ್‌ನ ಕೆಲಸನೇ 
ಆಗಿದ್ದಿತು. ಅವರ ನೆರವಿನಿಂದಲೇ ಸ್ಥಾಪಿತವಾದ ಕಾಂಗ್ರಸ್‌ ಸಂಸ್ಥೆ ಯ 


ಅತ್ಮಕಣೆ ೩೭೯ 


ವ್ಯವಸ್ಥೆ ಯನ್ನು ಚೆನ್ನಾಗಿ ನಡೆಸುವುದೇ ಆ ಸಭೆಯ ಮುಖ್ಯ ಕಾರ್ಯವಾಗಿ 
ಹ್ಹಿತು 

ಗೋಖಲೆಯವರ ಸ*ೆ ನನಗೆ ಒಪ್ಪಿಗೆಯಾಯಿತು. ಆದರೆ ವಕೀಲ 
ನಾಗಿ ನಾನು ಜಯಶಾಲಿಯಾಗಬಲ್ಲೆ ನೆಂಬ ನಂಬಿಕೆ ನನಗೆ ಇರಲಿಲ್ಲ. ಹಿಂದಿನ 
ಅಪಜಯದ ಕಹಿ ನೆನಪು ನನಗೆ ಮರೆತಿರಲಿಲ್ಲ. ಕಕ್ಷಿಗಾರರನ್ನು ಹೊಗಳಿ 
ಮೊಕದ್ದಮೆಗಳನ್ನು ಸಂಪಾದಿಸುವುದು. ನನಗೆ ಆಗಲೂ ವಿಷಪ್ರಾಯವಾಗಿ 
ದ್ಲಿತು. 

ಆದುದರಿಂದ ನಾನು ನ ೂದಲು ರಾಜಕೋಟೆಯಲ್ಲಿ ವಕೀಲಿಯ 
ಕಾರ್ಯವನ್ನು ಪ್ರಾರಂಭಿಸಬೇಕೆಂದು ನಿಶ್ಚಯಿಸಿಕೊಂಡೆನು. ನನ್ನನ್ನು 
ಇಂಗ್ಲೆಂಡಿಗೆ ಹೋಗಲು ಪ್ರೇರಿಸಿದ ನನ್ನ ಹಿತೈಸಿ ಕೇವಲರಾಮ್‌ ಮಾವಜೀ 
ಡವೆಯವರು ಅಲ್ಲಿದ್ದರು. ತೆತ್‌ಕ್ಷಣವೇ ಅವರು ನನಗೆ ಮೂರು ಮೊಕದ್ದಮೆ 
ಗಳನ್ನು ತಂದುಕೊಟ್ಟು. ಅವುಗಳ ಪೈಕಿ. ಎರಡು ಕಾಥೆವಾಡದ 
ಪೊಲಿಟಿಕಲ್‌ ಏಜೆಂಟರ ಜುಡಿಷಿಯಲ್‌ ಅಸಿಸ್ಟೆಂಟರ ಕೋರ್ಟಿನಲ್ಲಿ ನಡೆಯ 
ಬೇಕಾದ “ಅಪೀಲ್‌”. ಮತ್ತೊಂದು ಜಾಮನಗರದಲ್ಲಿ ನಡೆಯಬೇಕಾ 
ಗಿದ್ದ ಒರಿಜಿನಲ್‌ ಮೊಕದ್ದಮೆಯಾಗಿದ್ದಿತು. ಈ ಕೊನೆಯದು ಸ್ವಲ್ಪ 
ಮುಖ್ಯವಾದ ಮೊಕದ್ದಮೆಯಾಗಿದ್ದಿತು. ವ ಮೊಕದ್ದಮೆಯನ್ನು 
ಗೆಲ್ಲುವುದು ನನಗೆ ಸಾಧ್ಯವೇ ಎಂದು ನಾನು ಸಂಶಯವನ್ನು ವ್ಯಕ್ತಪಡಿಸಿದಾಗ, 
ಕೇವಲ ರಾಮ್‌ದವೇ “ಗೆಲ್ಲುವುದು ಅಥವಾ ಸೋಲುವುದು ನಿಮಗೆ ಸಂಬಂಧ 
ಪಟ್ಟಿ ವಿಷಯವಲ್ಲ. ನೀವಿರುವುದು ನಿಮ್ಮ ಕೈಲಾದಷ್ಟು ಸ್ರಯತ್ನ್ನ 
ಮಾಡುವುದಕ್ಕಾಗಿ ಕ ನಿಮ್ಮ ಸಹಾಯಕ್ಕೆ ನಾನಂತೂ ಇದ್ದೇ ಇದ್ದೇನೆ 
ಎಂದು ಹೇಳಿದರು. 

ನನ್ನ್ನ ಎದುರು ಪಕ್ಷಕ್ಕೆ ದಿವಂಗತ ಸಮರ್ಥರು ವಕೀಲರಾಗಿದ್ದರು. 
ನಾನು ಚೆನ್ನಾಗಿಯೇ ಸಿದೆ ಮಾಡಿಕೊಂಡಿದ್ದೆ ನು. ನಗೆ ಇಂಡಿಯನ್‌ ಲಾ 
(ಕಾನೂನು) ತುಂಬ ಗೊತ್ತಿದ್ದಿತು ಎಂದಲ್ಲ. ಆದರೆ ಕೇವಲರಾಮ್‌ 
ದವೇಯವರು ನನಗೆ ಮೊಕದ್ದಮೆ ವಿಷಯವನ್ನು ಚೆನ್ನಾಗಿ ತಿಳಿಸಿದ್ದರು. 
ನಾನು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವುದಕ್ಕೆ ಮುಂಚೆ “ಸರ್‌ ಫಿರೋಜ್‌ 
ಷಾರವರಿಗೆ ಸಾಕ್ಷ್ಯಕ್ಕೆ ಸಂಬಂಧಪಟ್ಟಿ (ಎವಿಡೆನ್ಸ್‌) ಕಾನೂನು ಕರತಲಾ 


೩೮೦ ಗಾಂಧೀ ಗ್ರಂಥಮಾಲಿ 


ಮಲಕವಾಗಿದೆ. ಅದೇ ಅವರ ಜಯದ ಗುಟ್ಟು? ಎಂದು ಹೇಳುತ್ತಿ ದ್ದು ದನ್ನು 
ಕೇಳಿದ್ದೆ ನೆ. :. ಇದೆನು' 'ಫಾನು ಜ್ಞಾಪಕದೆಲ್ಲಿಟ್ಟು ಕೊಂಡು, ಹಡಗಿನ 
ಪ್ರಯಾಣ ಕಾಲದಲ್ಲಿ ಇ ಸಾಕ್ಷೀ ಕಾನೂನು ಶಾಸ್ತ್ರವನ್ನು (ಎವಿಡೆನ್ಸ್‌ 
ಆಕ್ಸ್‌) ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ನು. ಜಶೆಗೆ ದಕ್ಷಿಣ ಆಫ್ರಿಕಾದ ನನ್ನ 
ಹ ಅನುಭವವೂ ಸೇರಿದ್ದಿ ತು. 


ನಾನು ಮೊಕದ್ದ ಮೆಯನ್ನು ಗೆದ್ದನು. ಇದರಿಂದ ನನಗೆ ಸ್ವಲ್ಪ 
ಫೈರ್ಯವುಂಟಾಯಿತು. “ಕೀಲುಗಳ ವಿಷಯದಲ್ಲಿ ನನಗೆ ಭಯವಿರಲಿಲ್ಲ. 
ಅವುಗಳಲ್ಲಿಯೂ ಜಯವಾಯಿತು. ಇವೆಲ್ಲವುಗಳಿಂದ ನಾನು ಬೊಂಬಾಯಿ 
ನಲ್ಲಿಯೂ ಅಪಜಯವನ್ನು ಹೊಂದಲಾರೆ ಎಂಬ ಥೈರ್ಯ ನನ್ನಲ್ಲಿ 
ಅಂಕುರಿಸಿತು. 

ಆದರೆ ನಾನು ಬೊಂಬಾಯಿಗೆ ಹೊಗುವ ವಿಷಯವನ್ನು ತೀರ್ಮಾ 
ನಿಸಿದುದನ್ನು ವಿವರಿಸುವುದಕ್ಕೆ ಮುಂಚೆ, ಆಂಗ್ಲೇಯ ಅಧಿಕಾರಿಗಳ ಅವಿಚಾರ 
ಮತ್ತು ಅಜ್ಞ್ಞಾ ನವನ್ನು ಕುರಿತು ನನ್ನ್ನ ಅನುಭವಗಳನ್ನು ವಿವರಿಸುತ್ತೇನೆ. 
ಜುಡಿಶೀಯಲ್‌ ಅಸಿಸ್ಕೈ ಟರ ಕೋರ್ಟು ಒಂದೇ ಕಡಿ ಸ್ಕಾ ಯಿಯಾಗಿ ನಿಲ್ಲುವ 
ಕೋರ್ಟು ಆಗಿರಲಿಲ್ಲಲ ಆತನು ಯಾವಾಗಲೂ ಸಂಚಾರದಲ್ಲಿರುತ್ತಿದ್ದನು. 
ತನ್ನ ಸಿಬ್ಬ ಂದಿಗಳ ಜತೆ, ಅವನು ಹೋದಲ್ಲಿಗೆ ವಕೀಲರೂ ಕಕ್ಷಿಗಾರರೂ 
ಹೋಗಟೆಕಕಾಗಿದ್ದಿ ತು. ತಮ್ಮ ಸ್ಥಳದಿಂದ, ಬೇರೆ ಕಡೆಗೆ ಹೋಗಟೀಕಾವಕೆ 
ವಕೀಲರು ಕಕ್ಷಿಗಾಂರೆ ವೆಚ್ಚ ಒಂದಕ್ಕೆ ಎರಡಾಗುತ್ತಿದ್ದಿ ತು. ಈ ಅನಾನು 
ಕೂಲ ನ್ನಾ ಶಯಾಧಿಸತಿಗಳ ಮನಸ್ಸ ಗೆ ted ತೋರಲಿಲ್ಲ. 


ನಾನು ಮೇಲೆ ಹೇಳಿದ ಅವೀಲಿನ ವಿಚಾರಣೆಯು ವೇರಾವಲದಲ್ಲಿ, 
ನಡೆಯಬೆ: (ಕಾಗಿದ್ದಿ ತು. ಅಲ್ಲಿ ಆಗ ಪ್ಲೇಗು ಇದ್ದಿ ತು. ೫೫೦೦ ಜನರಿದ್ದ 
ಈ ಊರಿನಲ್ಲಿ, ದಿನಕ್ಕೆ ೫೦ ಜನರು ಇದಕ್ಕೆ ತುತಾ ಸಾಗುತ್ತಿದ್ದ ರೆಂದು ನನಗೆ 
ನೆನಪು... ಪ್ಲೇಗಿನ ಕಾರಣದಿಂದ ಊರು ಬರಿದಾಗಿದ್ದಿ ತ್ರ. ಊರಿನಿಂದ 
ಸ್ವಲ್ಪ ದೂರದಲ್ಲಿದ್ದ ಧರ್ಮಶಾಲೆಯಲ್ಲಿ ನಾನು ತಂಗಿದಿನು. ಆದರೆ ಕಕ್ಷಿ 
ಗರಿಗೆ ಇರಲು ಸ್ಸ "ಛವೆಲ್ಲಿ ? ಅನರು ಬಡವರಾಗಿದ ನ ರಂತೂ ದೇವರ ಮೇಲೆ 
ಭಾರ ಹಾಕುವುಜಿಸಂಡೇ ಅವರಿಗಿದ್ದ ದಾರಿ. 


ಆತ್ಮಕಥೆ ೩೮೧ 


ಅದೇ ಕೋರ್ಟಿನಲ್ಲಿ ಮತ್ತೊ ಬ್ಬ ವಕೀಲರೂ ನಡೆಸಬೇಕಾದ ಮೊಕ 
ದ್ವಮೆಗಳಿದ್ದ ವು. ಅವರು “ವೇರಾವಲದಲ್ಲಿ ಪ್ಲೇಗು ಇರುವುದರಿಂದ 
ಮೊಕದ್ದ ಮೆಯನ್ನು ಚೀರಿ ಕಡೆಗೆ ವರ್ಗಾಯಿಸುವಂತೆ ಕೋರ್ಟಿಗೆ ಅರ್ಜಿ 
ಹಾಕಿ” ನ ನಗೆ ತಾರು ಕೊಟ್ಟಿ ರು. ನಾನು ಅರ್ಜಿಯನ್ನು ಕೋರ್ಟಗೆ 
ಒಪ್ಪಿಸಿದೆನು. ಜಾತೆ ರು “ಎಮಗೆ ಭಯವೆ ?” ಎಂದು ಕೇಳಿದರು. 

“ನನ್ನ ಭಯದ ವಿಷಯವಲ್ಲ. ನನ್ನ ಪಾಡನ್ನು ಹೇಗೋ ಮಾಡಿ 
ಕೂಳು ತ್ರೇನೆ. ಆದರೆ ಕಕ್ಷಿಗಾರರ ಗತಿಯೇನು ?” ಎಂದು ನಾನು 
ಕೇಳಿದೆನು 

ಸಾಹೇಬರು “ಫ್ಲೇಗೆಂತೊ ಭಾರತದಲ್ಲಿ ಬಂದು ನೆಲೆಸಿಯಾಯಿತು. 
ಇನ್ನು ಅದಕ್ಕೆ ಹೆದರಿ ಪ್ರಯೋಜನವೇನು ? ವೇರಾವಲದ ಹವ ಸೊಗ 
ಸಾಗಿದೆ. (ಸಾ ಸೇಬರು ಊರಿನಿಂದ ದೂರವಾಗಿ, ಸಮುದ್ರ ತೀರದಲ್ಲಿ 
ತಮಗಾಗಿ ಕಟ್ಟದ್ದ ಅರಮುನೆಯೆಂತಹ ಗುಡಾರದ ಮನೆಯಲ್ಲಿ ಇದ ರು) 
ಜನರು ಹೀಗೆ ಬಯಲಿನಲ್ಲಿ ವಾಸಿಸುವುದನ್ನು ಕಲಿಯುವುದು ಒಳ್ಳೆಯ 
ದೆಲ್ಲವೆ 2” 

ಈ ವೇದಾಂತಕ್ಕೆ ಎದುರಾಗಿ ವಾದಿಸುವುದರಿಂದ ಏನೂ ಪ್ರಯೋಜನ 
ವಿರಲಿಲ್ಲ. ಸಾಹೇಬರು ಶಿರಸ್ತೆ ದಾರರಿಗೆ ಹೀಗೆ ಹೇಳಿದರು. “ಮಿ. ಗಾಂಧೀ 
ಯವರು ಹೇಳುವುದನ್ನು ನೆನಪಿಟ್ಟು ಕೊಳ್ಳಿ, ವಕೀಲರಿಗಾಗಲೀ ಕಕ್ಷಿಗಾರರಿ 
ಗಾಗಲಿ ee ತೊಂದರೆಯಾದರೆ ನಗೆ ತಿಳಿಸಿ” ಎಂದು ಹೇಳಿದರು. 

ವುದು ಸರಿಯೆಂದು ತಮಗೆ ತೋರಿತೋ, ಆ ಕಾರ್ಯವನ್ನು 
a ಪ್ರಾಮಾಣಿಕವಾಗಿ ಮಾಡಿದ್ದರು. ಆದರೆ ಆತನಿಗೆ ಬಡ ಭಾರತದ 
ಕಷ್ಟ ತಿಳಿಯುವುದು ಹೇಗೆ ? ನಮ್ಮ ಜನರ ಆವಶ್ಯ ಕತೆಗಳು ಒಳ್ಳೆಯ 
ಕಟ ಪದ್ಧತಿಗಳು, ರೀತಿನೀತಿಗಳು-ಇವೆಲ್ಲ ಹೇಗೆ ಗೊತಾ ನಗಬೇಕು ? 
ಚಿನ್ನದ ಸವರೆನ್‌ಗಳಲ್ಲಿ ಅಳೆಯುತಿ ತ್ರಿರುವವನು, ಇದ್ದ ಕೈದ್ಧಂತೆ ತಾಮ್ರದ 
ಚೂರು(ಕಾಸು)ಗಳಲ್ಲಿ ಲೆಕ್ಕ ಮಾಡುವುದು ಹೇಗೆ ಸಾಧ್ಯ ? ಎಷ್ಟೇ 
ಒಳ್ಳೆಯದಾದರೂ ಆನೆ, ಸೋ ಮಟ್ಟಿ ದಲ್ಲಿ ಯೋಚಿಸಲು ಸಾಧ್ಯವಿಲ್ಲ. 
ಹಾಗೆಯೇ ಇಂಗ್ಲಿ ಸಿನವನು ಭಾರತೀಯರೆ ಪಟ ದಲ್ಲಿ ಯೋಚಿಸಲು ಅಥವಾ 
ಅವರಿಗೆ ನಿಯಮಗಳನ್ನು ಮಾಡಲು ಅಸಮರ್ಥನಾಗುತ್ತಾಕೆ. 


೩೮೨ ಗಾಂಧೀ ಗ್ರಂಥಮಾಲೆ 


ಆದರೆ ಕಥೆಯನ್ನು ಮುಂದುವರಿಸೋಣ. ಮೊಕದ್ದ ಮೆಯಲ್ಲಿ ನನಗೆ 
ಜಯವಾದರೊ ನಾನು ಇನ್ನೂ ಸ್ವಲ್ಪ ಕಾಲ ರಾಜಕೋಟೆಯಲ್ಲಿಯೇ ಇರ 
ಬೇಕೆಂದು ತೀರ್ಮಾನಿಸಿದ್ದೆ ನು. ನ ಒಂದು ದಿನ ಕೇವಲರಾಮ್‌ ದವೇ 
ನನ್ನೆಲ್ಲಿ ಬಂದು “ಗಾಂಧಿ, ನೀವು ಇಲ್ಲೇ ಕೊಳೆಯುತ್ತಿರುವುದು ನನಗೆ 
ಸರಿಯಾಗಿ ತೋರುವುದಿಲ್ಲ. ಬೊಂಬಾಯಿಗೆ ಯಾವಾಗ ಹೊರಡುತ್ತೀರಿ ? 
— ಹೇಳಿ” ಎಂದು ಹೇಳಿದರು. 

ನಾನು “ಅಲ್ಲಿ ನನಗೆ ಕೆಲಸ ತಂದು ಕೊಡುವವರು ಯಾರು? ನನ್ನ 
ಖರ್ಚಿಗೆ ಹಣವನ್ನು ನೀವು ಒದಗಿಸುತ್ತಿರಾ ? ಎಂದು ಕೇಳಿದೆನು. 


ಅವರು “ಅಗತ್ಯವಾಗಿ, ನಾನು ಒದಗಿಸುತ್ತೀನೆ. ನಿಮ್ಮನ್ನು ದೊಡ್ಡ 
ಬ್ಯಾರಿಸ್ಟ್ರ ಸ್ಮರ್‌ರಾಗಿ ಯಾವುದಾದರೂ ಮೊಕದ್ದಮೆಗಳಿಗೆ ಇಲ್ಲಿಗೆ ಕರೆಸುತೆ ಕ್ರೀವೆ. 
ದಾವಾ ಮುಂತಾದ ಕಾಗದ ಪತ್ರಗಳ ನ್ನೂ ಅಲ್ಲಿಗೇ ಕಳುಹಿಸುತೆ ತ್ಮೇವೆ. 
ಬ್ಯಾರಿಸ್ಟರ್‌ಗಳನ್ನು ಅಭಿವೃದ್ಧಿ ಪಡಿಸುವುದೂ. ಕೆಳಕ್ಗಿಳಿಸುವುದೂ ನೀಲ 
ರಾದ ನಮ ವ್ರ 
ಜಾವರ್‌ನಗರೆದಲ್ಲಿಯೂ ವೇರಾವಲದಲ್ಲಿಯೂ ನೀವು ತೋರಿಸಿದ್ದೀರಿ, 
ಅದುದರಿಂದ ನಿಮ್ಮ ವಿಷಯದಲ್ಲಿ ನಮಗೇನೂ ಚಿಂತೆಯಿಲ್ಲ. ಸಾರ್ವಜನಿಕ 
ಕಾರ್ಯಗಳನ್ನು ಮಾಹುವುದಕ್ಕಾಗಿಯೇ ನೀವು ಜನ್ಮವೆತ್ತಿರುವುದು. ಆದುದ 
ರಿಂದ ಬೊಂಬಾಯಿಗೆ ಯಾವಾಗ ಹೋಗುತ್ತೀರಿ, ಹೇಳಿ” ಎಂದರು. 


“ನೆಟಾಲ್‌ ನಿಂದ ಸ್ವಲ್ಪ ಬಾಕಿ ಹಣ ಬರಬೇಕಾಗಿದೆ. ಅದನ್ನು 
ನಿರೀಕ್ಷಿಸುತ್ತಿದ್ದೀನೆ. ಅದು ಬಂದೊಡನೆಯೇ ಹೊರಡುತೆ ತ್ತೇನೆ” ಎಂದು ನಾನು 
ಉತ್ತ ರವಿತ್ತೆ ನು. 

ಎರಡು ವಾರಗಳೊಳಗೆ ಆ ಹಣವೂ ಬಂದಿತು. ನಾನು ಬೊಂಬಾ 
ಯಿಗೆ ಹೋಗಿ ಪೆಯ್ಸ್‌ ಗಿಲರ್ಟ್‌ ಮತ್ತು ಸಯಾನಿಯವರ ಕೊಠಡಿಯನ್ನು 
ಜಾಡಿಗೆಗೆ ಗೊತ್ತು ಮಾಡಿ ಂಡೆನು. `ನನ್ನ ಜೀವನ ಒಂದು ಸ್ಥಿಮಿತಕ್ಕೆ 


ಬಂದಂತೆ ತೋರಿಕು. 


ಕೈಯ್ಯಲ್ಲಿಯೇ ಇದೆಯನ್ಲವೆ? ನಿಮ್ಮ ಯೋಗ್ಯತೆಯನ್ನು 


ಆ ್‌್‌್‌  ್ಪಟಲಫ್‌್‌್‌್‌್‌್‌ೊ್‌ೊ್ರ್ಸ ್ಸ್ಮ 


ಪು ಕತ ಸಜ 


us ಲೊ ೊಿ್ರ ಲ ಳ್‌ ಲ ತ ಲ್‌ Lends |? 


ಆತ್ಮಕಥೆ ೩೪೨೩ 


೨೨ 
ಧರ್ಮ ಸಂಕಟೆ 

ನಾನು ಕೋಟಿಯಲ್ಲಿ ಆಫೀಸಿಗಾಗಿ ಕೊಠಡಿಗಳನ್ನೂ ಗಿರಿಗಾಂನಲಿ 
ವಾಸಕ್ಕೆ ಮನೆಯನ್ನೂ ಗೊತ್ತು ಮಾಡಿಕೊಂಡಿದ್ದ ರೂ ಭಗವ ತನು ನನ್ನನ್ನು 
ಒಂದು ಕಡೆ ನೆಲಸುವುದಕ್ಕೆ ಬಿ ಬಿಡಲಿಲ್ಲ. ನಾನು ಹೊಸ ಮನೆಗೆ ಬಂದು ಆಗ 
ತಾನೇ ನೆಲಸಿದ್ದೆ ನು. ನನ್ನ ಎರಡನೆಯ ಮಗ ಮಣಿಲಾಲ್‌ನು ತೀವ್ರವಾಪ 
ವಿಷಮಶೀತ ಜ್ವರಕ್ಕೆ ಗುರಿಯಾದನು. ಜತೆಗೆ, ನ್ಯೂಮೋನಿಯ ಮತ್ತು 
ರಾತ್ರಿ ಯ ವೇಳ" ಸ್ಟ ಸಹ ತಲೆದೋರಿತು. ಕೆಲವು ವರ್ಷಗಳ ಕೆಳಗೆ ಇವನು 
ಹೂತ ಸಿಡುಬು ಕೋಗ ತಗುಲಿ ಗುಣ ಹೊಂದಿದ್ದ ನು. 

ಡಾಕ ರನ್ನು ಕಕಿಸಿದೆವು. “ಆತನು 8 ಔಷಧದಿಂದೆ ಪ್ರಯೋಜನನಿಲ್ಲ. 
ಆದರೆ ಮೊಡೈಯನ್ನೂ ಕೋಳಿ ಮರಿಯ ಸಾರನ್ನೂ ಕೊಟ್ಟರೆ ಅನುಕೂಲ 
ವಾಗಬಹುದು ಎಂದು ಹೇಳಿದನು. 

ಮಣಿಲಾಲ್‌ನಿಗೆ ಆಗ ವಯಸ್ಸು ಹತ್ತು. ಅವರ ಇಸ್ಪನನ್ನು ಕೇಳು 
ವುದರಿಂದ ಪ್ರಯೋಜನವಿರಲಿಲ್ಲ. ಅವನ ಪೋಷಕನಾದ ನಾನು ನಿರ್ದೆಯಿಸ 
ಬೇಕಾಗಿದ್ದಿತು. ಡಾಕ್ಟರು ಪಾರಸೀಯವರು ಒಳೆ ಯವರು. ನಾನು ಆತನಿಗೆ 
“ಷಾವೆಲ್ಲ ಶಾಕಾಹಾರಿಗಳು. ನನ್ನ ಮಗನಿಗೆ ನೀವು ಹೇಳುವ ಯಾವ 
ಪದಾರ್ಥಗಳನ್ನೂ ಕೊಡುವಂತೆ ಇಲ್ಲ. ಆದುದರಿಂದ ಅವನಿಗೆ ಕೊಡಲು ಬೇಕೆ 
ಎಿನನ್ನಾ ದರೂ ಸೂಚಿಸುವಿರಾ ?“ ಎಂದು ಕೇಳಿದನು. 

ಡಾಕ್ಟರು ಒಳ್ಳೆಯವರು. ಅನರು “ನಿಮ್ಮ ಮಗನ ಪ್ರಾಣ ಅಪಾಯ 
ದಲ್ಲಿದೆ. ಅವನಿಗೆ ನೀರು ಜೆರಸಿದ ಹಾಲನ್ನು ಕೊಡಬಹುದು. ಆದರೆ 
ಅದರಿಂದ ಅವನಿಗೆ ಸಾಕಷ್ಟು ಪುಸ್ಟಿ ದೊರಕುವುದಿಲ್ಲ. ನಿಮಗೇ ತಿಳಿದಿರು 
ವಂತೆ ಅನೇಕ ಹಿಂದೂ ಸಂಸಾರಗಳಿಗೆ ನಾನು ವೈದ್ಯ. ನಾನು ಚಸಧವಾಗಿ 
ಹೇಳುವುದನ್ನು ಅವರು ತಿರಸ್ಕರಿಸುವುದಿಲ್ಲ. ನಿಮ್ಮ ಮೆಗೆನ ವಿಷಯದಲ್ಲಿ 
ಕೀವು ಇಸ್ಟು ಕಟ್ಟುನಿಟ್ಟಾಗಿ ಇರಬಾರದೆಂದೂ ಸಲಹೆ ಮಾಡುತ್ತೇನೆ? 
ಎಂದರು. 

ನಾನು “ನೀವು ಹೇಳುವುದು ಬಹಳ ಸರಿ. ಡಾಕ್ಟರಾಗಿ ಸೀವು 
ಜೇಕೇನನೂ ಹೇಳುವುದು ಸಾಧ್ಯವಿಲ್ಲ. ಆದರೆ ನನ್ನ ಹೊಣೆಗಾರಿಕೆ ಬಹಳ 


೩೮೪ ಗಾಂಧೀ ಗ್ರಂಥಮಾಲೆ 


ಹೆಚ್ಚು. ಹುಡುಗೆರಿಗೆ ವಯಸ್ಸಾ ಗಿದಿದ್ದೆರೆ ನಾನು ಅವನ ಇಷ್ಟವ ನ್ನು ತಿಳಿದು 
ಅದೆರಂತೆ ನಡೆಯಬಹುದಾಗಿದ್ದಿ ತು ಆದೆಕೆ ಈಗ ಜ್ಯಾ ಗಿ 
ಯೋಚನೆಯನ್ನೂ ಮಾಡಿ ಅದರಂತೆ ನಡೆಯಬೇಕು. ಇಂತಹ ಸಂದರ್ಭ 
ದಲ್ಲಿಯೇ ಮನುಷ್ಯನ ಧರ್ಮ ಪರೀಕ್ಷೆ ನಡೆಯುವುದೆಂದು ನನಗೆ ತೋರುತ್ತ ದೆ. 
ಸರಿಯೋ ತಪ್ಪೊ , ಮನುಷ್ಯ ಮಾಂ ಸ_ಮೊಟ್ಟೆ ಮುಂತಾದುವುಗಳನ್ನು ತಿನ್ಹ 
ಬಾರದೆಂಬುದು "ನನ್ನ ಭರ ಅಂಗವಾದ ದೃ ಸ ಭಾವನೆ. ನಮ್ಮ ನಾ ಇ 
ವನ್ನು ಉಳಿಸಿಕ ೦೬ ಉಪಯೋಗಿಸುವ" ಸಾಧನಗಳಿಗೂ Ln ಮಿಃ 
ಇರಬೇಕು. ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಹ ನಾವು ಕೇವಲ 
ಕಾರ್ಯಗಳನ್ನು ಮಾಡಬಾರದು. ನಗೆ ತಿಳಿದಮಟ್ಟಿಗೆ ನನ್ನ ಧರ್ಮ 
ಇಂತಹ ಸಂದರ್ಭದಲ್ಲಿ ಸಹ್ಯ ನಾನಾಗಲೀ ನನಗೆ ತೀಕದವಕಾಕರಿೇ ಮೊಟ್ಟೆ 
ಮಾಂಸ ಮುಂತಾದುವನ್ನು ಉಪಯೋಗಿಸಲು ನಿಸೆ ಧಿಸುತ್ತದೆ. ಆದುದರಿಂದ 
ನೀವು ಸಂಭನಿಸಬಹುಸಂದು ಹೇಳುವ ಅಪಾಯ: ಕ್ರೈ ನಾನು ದ ನಾಗಿರಬೇಕು. 
ಆದಕಿ ನಿಮಗೆ ಒಂದನ್ನು ಕೇಳಿಕೊ ಸುತ್ತೇನೆ. "ನೀವು ಸೂಚಿಸುವ ಔ ಔನಧಿ 
ಗಳನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲದುದೆರಿಂದ, ನನಗೆ ತಿಳಿದಿರುವ 
ಕಲವು. ಜಲ ಚಿಕಿತ್ಸೆಗಳನ್ನು ಸ್ರಯೋಗಿಸಬೇಕೆಂದಿನೆ ನೀನೆ. ಆದರೆ ಮಗುವಿನ 
ನಾಡಿ ಎಜಿ, ಶ್ವಾ ne. ಮುಂತಾದುವುಗಳನ್ನು ಸೀತೆ ಮಾಡಲು ನನಗೆ 
ತಿಳಿಯದು. ನೀವು ಆಗಾಗ ಇಲ್ಲಿ ಬಂದು ಅವನನ್ನು ಪರೀಕ್ಷಿಸಿ ಅವರ ಸಿತಿ 
ಯನ್ನು ನನಗೆ ಹೇಳುತ್ತಿದ್ದಕೆ ನಾನು ನಿಮಗೆ ತಟ ಕೃತಜ್ಞ ಸ್ತ ನಾಗಿರುವೆನ್ನ. 


ಡಾಕ್ಸ ರು, ಒಳೆ ಯವರ್ಕು ನನ್ನ ಕಸ ವನ್ನು ತಿಳಿದುಕೊಂಡರು. ನನ್ನ 
ಕೋರಿಕೆಗೆ ೬ ಒಪ್ಪಿದರು. ಮಣಿಲಾಲ್‌ನಿಗೆ ಸಕ ಯಿಸುವ ಶಕ್ತಿ ಯಿಲ್ಲದಿದ್ದರೊ, 
ನನಗೂ ಡಾಕೆ! ರಿಗೂ ನಡೆದ ಸಂಭಾಷಣೆಯನ್ನೆ ಲ್ಲ ನಾನು “ಅವನಿಗೆ ಹೇಳಿ, 
ಅನನ ಅಭಿಪ್ರಾಯವನ್ನು ಕೇಳಿದೆನು. 


ಅನನು “ನಿಮ್ಮ ಜಲಚಿಕಿತೆ ಶ್ರ ಯನ್ನೆ ಮಾಡಿ, ನನಗೆ ಮೊಟ್ಟೆಯೂ 
ಕೋಳಿಮರಿಯ dA ಬೇಡ” ಎ ಹೇಳಿದನೆ. 


ಮಾರಾ ರ 


ಆತ್ಮಕಥೆ ೩೮೫ 


ಮೊಟಿ' ಅಥವಾ *ಕೊೋಳಿಮರಿ ಸಾರಿನ ಫೆ ಪ್ರೈ ಚ ಯಾವುದನ್ನಾದ ರೊ 


ಕೊಟ್ಟಿದ್ದರೆ ಅವನು ಅದನ್ನು ತೆಗೆದುಕೊಳು ತ್ರಿ ದ್ದ; ನೆಂಬುದು ನನಗೆ ಗೊ 
ದರೊ, ಅವನು ಹೇಳಿದುದನ್ನು ಕೇಳಿ ನನಗೆ" ಸಹನಾ 


ತಿ 
a 


ಕೂನೆಯವರ ಚಿಕಿತಾ ಕ್ರಮ ನನಗೆ ಗೊತ್ತಿ ದ್ದಿ ತು. ನಾನು ಅದರ 
ಪ್ರಯೋಗವನ್ನೂ ಮಾಡಿನ. ಎನು... ಉಪವಾ ಸಮಾಡಿದರೂ ಪ ಯೋಜನೆ 
ವುಂಟೆಂಬುದು ನನಗೆ ಗೊತ್ತಿ ದ್ದಿತ ತು. ಆದುದರಿಂದ ನಾನು ಕೂನೆಯವರ ಪದ ತಿ 
ಗನುಗುಣವಾಗಿ ಮಣಿಲಾಲ್‌ನಿಗೆ ಕಟಸ್ನಾ ನವನ್ನು ಮಾಡಿಸಲು ತೂರಲು 
ಮಾಡಿದೆನು. ಒಂದು ಸಲಕ್ಕೆ ಮೂರು "ನಿಮಿಷಕ್ಕಿಂತ ಹೆಚ್ಚಾಗಿ ಅವನನ್ನು 
ನೀರಿನಲ್ಲಿ ಬಿಡುತ್ತಿರ ಲಿಲ್ಲ. ನಿನ ಮೂರು ದಿನಗಳವರೆಗೆ ನೀರು ಸೇರಿಸಿದೆ 
ಕಿತ್ತೆ ರಸವನ್ನು ಕೊಡು ತ್ರಿ ದ್ದ ನು. 


ಆದರೆ ಜ್ವರ ಇದ್ದೆ ಇದ್ದಿತು. ೧೦೪ ಡಿಗ್ರಿಗೆ ಏರಿತು. ರಾತ್ರಿಯ 
ಹೊತ್ತು ಸನ್ಸಿ. ನನಗೆ” ಯೋಚನೆ ಇಟ್ಟಿ ಕೊಂಡಿತು. ಜನ ನನ್ನನು ಖನನ 
ಬಹುದು ? ನಮ್ಮಣ್ಣ ಏನಂದಾನು ಳೆ ಬೇರೊಬ್ಬ ಡಾಕ ರನ್ನು. ಕರೆದು 
ತೋರಿಸೋಣವೆ ? ಆಯುರ್ವೇದ ಡಾಕ್ಟರಿಗಾದರೂ ತೀಯ ? 
ತಮ್ಮ ಹುಚ್ಚಿಗೆ ಮಕ ಳನ್ನು ಬಲಿಕೊಡಲು ತಂಜೆತಾಯಿಯರಿಗೆ ಏನು 
೫ರ ) 

ಈ ವಿಧವಾದ ಯೋಚನೆಗಳು ನನ್ನ ನ್ನು ಮುತ್ತಿ ದವು. ಅನಂತರ 
ಅದಕ್ಕೆ ವಿರೋಧವಾದ ಯೋಚನಾತರಂಗ, 'ಪ್ರಾರಂಭವಾಗುತ್ತಿದ್ದಿ ತು. ನನಗೆ 
ಭಟ, ಬಂದರೆ ನಾನು ಯಾವ ಔಷಧಿ ಉಪಚಾರಗಳನ್ನು ಮಾಡಿ ಕೊಳ್ಳು 
ತ್ತಿಡ್ಲೆ ನೋ ಅದನ್ನೇ ನನ್ನ ಮಗನಿಗೂ ಮಾಡುತ ತಿ ರುವುದರಿಂದ ದೇವರಿಗೆ ಎಟ 
ವಾಗಿ ಸಂತೋಷನಾಗುವುದು. ನನಗೆ ಜಲಚಿಕಿತ್ಸಿಯಲ್ಲಿ ನಂಬಿಕೆಯಿದ್ದಿ ತು. 


ಅಲೋಪತಿ ಪದ ತಿಯಲ್ಲಿ ಸ ೈಲ್ಪವೂ ಇರಲಿಲ್ಲ. ಆಕ (ರೇನೂ ಪ್ರಾಣವುಳೆಸುವ 


ಆಶ್ರಾ ಸನವನ್ನು* ಕೊಡಲಾರರು. ಹೆಚ್ಚೆಂದರೆ ME ಸಹ ಪ್ರಯತ್ನ ಮಾಡಿ 
ನೋಡಬಲ್ಲರು. ಜೀವನ ತಂತು ಇರುವುದು ದೇನರ ಕೈಯ್ಯಲ್ಲಿ, ಆದುದರಿಂದ 
ದೇವರನ್ನು ನಂಬಿ ಆತನ ಹೆಸರಿನಲ್ಲಿ, ನನಗೆ ಸರಿಯೆಂದು ತೋರಿದ ಔಷಧೋಸ 
ಚಾರಗಳನ್ನು ಸುಮ್ಮನೆ ಏಕೆ ನ ಬಾಕು ? 


೩೮೬ ಗಾಂಧೀ ಗ್ರಂಥಮಾಲೆ 


ಈ ಎರಡು ಪರೆಸ್ಪ ರ ವಿರುದ್ಧ ವಾದೆ ಯೋಚನೆಗಳು ನನ್ನ್ನ ಮನಸ್ಸ ನ್ದ 
ಎಳೆದಾಡುತ್ತಿದ್ದವು. pC SER ನಾನು Bud ಹಾಸಿಗೆ 
ಯಲ್ಲಿ ಅನನ ಮಗ್ಗುಲಿನಲ್ಲಿಯೇ ಮಲಗಿಕೊಂಡೆನು. ಅವನಿಗೆ ಆಗಲೇ ಒದ್ದೆ 
ಬಟ್ಟಿ ಯ ಚಿಕಿತ್ಸೆ ಯನ್ನು ಮಾಡಬೇಕೆಂದು ನಿಶ್ಚಯಿಸಿದೆನು. ನಾನು ಹಾಸಿಗೆ 
ತೋಡಿ ಎದ್ದು, ಡ್‌ ಮಂದವಾದ ಬಟ್ಟೆ ಯನ್ನು ನೀರಿನಲ್ಲಿ ನೆನಸಿ, ನೀರ 
ಕೆಲ್ಲ ಬಾಕಿ ಆದರೆಲ್ಲಿ ಮಣಿಲಾಲನನ್ನು ಸು? ಕಾಲಿನವಕೆಗೆ--ತಲೆ 
ಯನ್ನು ಮಾತ್ರ ಬಿಟ್ಟು -ಸುತ್ತಿಜಿನು. ಅದರ ಮೇಲೆ ಅವನಿಗೆ ಎರಡು ಕಂಬಳಿ 
ಗಳನ್ನು ಹೊದಿಸಿದೆನು. ತಲೆಗೆ ಒಂದು ಒದ್ದೆ ಯ ಟವಲನ್ನು ಸುತ್ತಿಜೆನು. ಅವನ 
ಜೀಹ ಕಾದ ಕಬ್ಬಿ ಣದಂತೆ ಸುಡುತ್ತಿದಿ ತು. ನೆ ಒಣಗಿದ್ದಿ PN ಜವರ ರಲಿಲ್ಲ, 

ನನಗೂ ತುಂಬ ಆಯಾಸವಾಗಿದ್ದಿ ತು. ವಾರ ಮಣಿಲಾಲನನ್ನು 
ಅವನ ತಾಯಿಯ ವಶದಲ್ಲಿ ಬಿಟ್ಟು ಚೌಪಾತಿ ಸಮುದ್ರ ತೀರದಲ್ಲಿ ತಿರುಗಾಡಿ 
ನಿಶ್ರಾಂತಿ ಪಡೆಯಲು ಹೋದೆನು. ಆಗ ರಾತ್ರಿ ಹತ್ತು ಗಂಟಿ. ಅಲ್ಲಿ ತಿರು 
ಗಾಡುತ್ತಿದ್ದವರ ಸಂಖ್ಯೆ ಬಹಳ ಕಡಿಮೆಯಾಗಿದ್ದಿತು. ನಾನು ಆಳವಾದ 
ಯೋಚನೆಯಲ್ಲಿ ಮುಳುಗಿದ್ದು ದರಿಂದ ಅವರ ಕಡೆ ನೋಡಲೇ ಇಲ್ಲ. “ದೇವರೇ 
ಈ ಧರ್ಮಸಂಕಟದಲ್ಲಿ ನನ್ನ 'ಮಾನಶಕ್ಷಣೆ ನಿನ್ನ ಕೈಯ್ಯಲ್ಲಿ ವಿದೆ” ಎಂದು ಹೇಳಿ 
ಕೊಂಡಿನು. ರಾಮನಾಮ ನನ್ನ ಬಾಯಿಂದ ತಾನೇತಾನಾಗಿ ಹೊರಡುತ್ತಿ 
ದ್ಹಿತು. ಸ ಸಲ್ಪ ಹೊತ್ತು ಬಿಟ್ಟು ನಾನು ಹಿಂದಿರುಗಿದೆನು. ನನ್ನ ಎದೆ ಡವ 
ಡವನೆ ಹೊಡೆದುಕೊಳ್ಳು ತ್ತಿ ದ್ವಿತು. 

ನಾನು ಮನೆಯನ್ನು ಸೇರಿದ ಕೂಡಲೇ ಮಣಲಾಲನು “ಬಾಪೂ ಆಗಲೇ 
ಬಂದು ಬಿಟ್ಟಿರಿ ?” ಎಂದು ಕೇಳಿದನು. “ಹೌದು ಮಗು.” 

“ನನ್ನನ್ನು ಇದರಿಂದ ಪಾರುಮಾಡಿ. ನಾಫು ಸುಟ್ಟು ಹೋಗುತಿದ್ದೆ ನೆ.” 

“ಬಿವತಿನಿಯೀ ಮಗು ?” 

“ಬೆವರು ಹರಿದು ಸಾ ನವಾಗುತ್ತಿಸೆ. ಈಗ ನನನು ಹೊರಕೆ 

Pq PRS ನ 
ತಿಗೆಯವಿರಿ ತಾನೆ ?” 

ನಾನು ಮಣಿಲಾಲನ ಕಲೆಯನ್ನು ಮುಟ್ಟಿ ನೋಡಿದೆನು. . ಅಲ್ಲಿ ಬೆವ 
ಕಿನ ಹನಿಗಳು ಶುಂಬಿದ್ದುವು. ಜ್ವರ ಇಳಿಯುತ್ತಿದ್ದಿತು. ನಾನು ಜೀವರನ್ನು 
ಸಂದಿಸಿದೆನು. 


ಸಾರು ಹ ಪ 


ಆತ್ಮಕಥೆ ೩೮೭ 


“ಮಣಿಲಾಲ್‌, ನಿನ್ನ ಜ್ವರ ಇನ್ನು ಖಂಡಿತ ಓಡಿಹೋಗುತ್ತೆ, 
ಇನ್ನಷ್ಟು ಬೆವರೆಲಿ, ಕೂಡಲೆ ನಿನ್ನ ಹೊಡಿಕೆಗಳನ್ನೆಲ್ಲ ತೆಗೆದು ಬಿಡುತ್ತೇನೆ.” 

“ಬೇಡ, ಬೇಡ. ಈ ಬೆಂಕಿಯಿಂದ ಈಗಲೇ ನನ್ನನ್ನು ಹೊರಕ್ಕೆ 
ತೆಗೆಯಿರಿ, ಬೇಕಾದರೆ ಇನ್ನಾ ವಗಲಾದರೂ ಹೊದಿಸಿರಿ”. 

ಹೀಗೆ ಮಾತನಾಡುತ್ತಾ ಇನ್ನಷ್ಟು ನಿಮಿಷಗಳು ನಾನು ಅವನನ್ನು 
ಹಾಸಿಗೆಯಲ್ಲಿ ಇರಿಸಿದನು. : ಬೆನರು ಇನ್ನೂ ಅವನ ಹಣೆಯಿಂದ ಸುರಿಯ 
ತ್ಮಲೇ ಇದ್ದಿ ತು. ನಾನು ಒದ್ದೆ ಬಟ್ಟೆಯನ್ನು ತೆಗೆದು ಹಾಕಿ ಅವನ 
ಮೈಯನ್ನೆಲ್ಲ ಚೆನ್ನಾಗಿ ಒಕೆಸಿದೆನು. ಆಮೇಲೆ ತಂದೆ ಮಕ್ಕಳಿಬ್ಬ ರೂ ಒಂಜೇ 
ಹಾಸಿಗೆಯಲ್ಲಿ ಮಲಗಿ ನಿಡ್ರೆ ಹೋದೆವು. 

“ನಾವಿಬ್ಬರೂ ಗಾಢ ನಿದ್ರೆ ಹೋದೆವು. ಮರುದಿನ ಬೆಳಿಗ್ಗೆ ಮಣಿ 
ಲಾಲನೆ ಜ್ವರ ಕಡಿಮೆಯಾಯಿತು. ಹೀಗೆ ಅವನು ನೀರು, ' ಹಾಲು ಮತ್ತು 
ಕಿತ್ತಲೆರಸದಲ್ಲಿ ನಲವತ್ತು ದಿನ ಇದ್ದನು. ಇನ್ನು ಭಯವಿರಲಿಲ್ಲ. ಅದೊಂದು 
ಮೊಂಡು ಜ್ವರ ; ಆದರೆ ಅದು ಹತೋಟಿಗೆ ಬಂದಿದ್ದಿತು. 

ಇಂದು ಮಣಿಲಾಲ್‌, ನನ್ನ ಮಕ್ಕಳಲ್ಲೆಲ್ಲಾ ಹೆಚ್ಚು ಆರೋಗ್ಯ ದೃಢ 
ಕಾಯನಾಗಿದ್ದಾ ನೆ. ಅವನು ಜ್ವರದಿಂದ ಜೀತರಿಸಿಕೊಂಡುದು ಜೀವನ 
ಕೃಪೆಯಿಂದಲೆ ? ಅಥವಾ ಜಲಚಿಕಿತ್ಸೆಯಿಂದಲೇ ? ಅಥವಾ ಎಚ್ಚರಿಕೆ 
ಯಿಂದ ಮಿತವಾಗಿ ಕೊಟ್ಟ ಆಹಾರಕೃಮದಿಂದಲೇ ಯಾರು ಹೇಳಬಲ್ಲರು ? 
ಅವರವರು ಅವರವರ ನಂಬಿಕೆಗನುಸಾರವಾಗಿ ನಿರ್ಣಯಿಸಿಕೊಳ್ಳಲಿ, ನನ್ನ್ನ 
ಮಟ್ಟಿಗೆ, ದೇವರು ನನ್ನ ಮಾನನನ್ನು ಉಳಿಸಿದ ಎಂಬುದೀ ನನ್ನ್ನ ದೈಢ 
ನಂಬಿಕೆಯಾಗಿದ್ದಿತು. ಇಂದಿಗೂ ನನ್ನ್ನ ಆ ನಂಬಿಕೆ ಅಚ್ಚಳಿಯದೆ ಉಳಿದಿಸೆ. 


೨೩ 
ಮತ್ತೆ ದಕ್ಷಿಣ ಆಫ್ರಿಕಾಕ್ಕೆ 
ಮೆಣಿಲಾಲನಿಗೇನೋ ಗುಣವಾಯಿತು. ಆದೆಕೆ ಗಿರಿಗಾಮಿನ ಮನೆ 
ವಾಸಕ್ಕೆ ಅನುಕೂಲವಾಗಿಲ್ಲವೆಂಬುದನ್ನು ನಾನು ಕಂಡೆನು. ಅದು ತೇವ 
ವಾಗಿದ್ದಿ ತಲ್ಲದೆ ಅದರೆಲ್ಲಿ ಸಾಕಷ್ಟು ಬೆಳಕು ಇಗಲಿಲ್ಲ. ಆದುದೆರಿಂದೆ ಶ್ರೀ 
ಕೇವಾಶಂಕತ ಜಗಜೀವೆನ್‌ರೊಂದಿಗೆ ಆಲೋಚಿಸಿ ನಾನು ಜೊಂಬಾಯಿಯ 


೩೮೮ ಗಾಂಧೀ ಗ್ರಂಥಮಾಲೆ 


ಒಂದು ಬಡಾವಣೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರುವ ಒಂದು ಬಂಗಲೆ 
ಯನ್ನು ಬಾಡಿಗೆಗೆ ತೆಗೆದುಕೊಳ್ಳ ಬೇಕೆಂ 1 ನಿಸ ಯಿಸಿದೆನು. ಬಾಂದ್ರಾ 
ಮತ್ತು ಸಾಂತಾಕ್ರೂಸ್‌ ಈ ಬಡಾವಣೆಗಳಲ್ಲೆಲ್ಲ ನಾನು ತಿರುಗಾಡಿಜಿ- 
ಬಾಂದ್ರಾದಲ್ಲಿ ಕಟುಕರ ಅಂಗಡಿಯಿದ್ದುದರಿಂದೆ ಅಲ್ಲಿ ಮನೆಯನ್ನು ತೆಗೆದು 
ಕೊಳ್ಳುವ ಪ್ರಶ್ನೆಯೇ ಏಳಲಿಲ್ಲ... ಘಾಟಿಕೋಸರ್‌ ಮತ್ತು ಅದರ ಸಮೀಪದ 
ಸ್ಥಳಗಳು ಸಮುದ್ರ ದಿಂದ ದೂರವಾಗಿದ್ದು ವು. ಕೊನೆಯಲ್ಲಿ ಸಾಂತಾಕ್ರೂಸ್‌ 
ನಲ್ಲಿ ನಮಗೆ ಬಡು ಒಳ್ಳೆ ಯ ಮನೆ ಸಿಕ್ಕಿತು. ಆರೋಗ ದೃಷ್ಟಿಯಿಂದ 
ಅದು ಅತ್ಯು ತ್ರ ಮವಾದುಸೆಂಸು ಅದನ್ನು ಬಾಡಿಗೆಗೆ ತಗಿಕೊಡಿತ. 


ನಾನು ಸಾಂತಾಕ್ರೂ ಸ್‌ಸಿಂಗೆ ಚರ್ಚ್‌ ಗೇಟಿಗೆ ಒಂದು ಪ್ರಥಮ 
ದರ್ಜೆಯ “ಸೀಜನ್‌ ಅಸತ (ತಿಂಗಳು ೩ ತಿಂಗಳಿಗೆ ಒಟ್ಟಾಗಿ ಹಣಕೊಟ್ಟು 
ರಿಯಾಯಿತಿಯಲ್ಲಿ ಸಡೆಯುವ ಟೀಟು)ನ್ನು ಕೊಂಡುಕೊಂಡೆನು. ಮಿ 
ಕುಳಿತ್ತಿ ದ್ದೆ ಗಾಡಿಯಲ್ಲಿ ನಾನೊಬ್ಬ ನೇ ಪ್ರಥಮ ದರ್ಜೆಯ ಪ್ರಯಾಣಿಕ ಎಂದು 
ಅನೇಕ "ದಿನ ನಾನು ಹೆಮೆ ಗೊಂಡುದು ಜ್ಞಾ ಪಕವಿದೆ. ಅನೇಕ ದಿನಗಳು 
ಬಾಂದ್ರಾ ಕ್ರೈ ನಡೆದುಕೊಂಡು Tin ಅಲ್ಲಿಂದ ರ್ಸ್‌ ಗೇಟಿಗೆ, ವೇಗವಾಗಿ 
ಹೋಗುತ್ತಿದ್ದ ರೈಲಿ ನಲ್ಲಿ ಹೋಗುತ್ತಿದ್ದೆನು. 


ನಾನು ನಿರೀಕ್ಷಿಸಿದುದಕ್ಕಿಂತ ಚಿನ್ನಾ ಗಿಯೇ ನನ್ನ ವೃತ್ತಿಯಲ್ಲಿ ನನೆಗೆ 
ವಿಳಿಗೆಯುಂಬಾಯಿತು. ನನ್ನ ದಕ್ಷಿಣ ಆಫ್ರಿಕಾದ ಕಕ್ಷಿಗಾರರು.. ನನಗೆ 
ಆಗಾಗ್ಗೆ ಕೆಲಸವನ್ನು ವಹಿಸ ಸುತ್ತಿ ದ್ದರು. ಆದರಿಂದ ನನ್ನ ಜೀವನಕ್ಕೆ 
ಸಾಕಾಗುವ ಹಣ ಸಂಪಾದನೆಯಾಗುತ್ತಿ ದ್ದಿ ತು. 


ನನಗೆ ಇನ್ನೂ ಹೆ, ಕೋರ್ಟಿಗೆ ಸಂಬಂಧಸಟ್ಟ ಮೊಕದ್ದೆ ಮೆ ಯಾವುದೂ 
ದೊರಿತಿರಲಿಲ್ಲ. ಅದರೂ ಆ ಕಾಲದಲ್ಲಿ ನಡೆಯುತ್ತಿ ದ್ದ “ಮೂರ 
(ಚರ್ಚಾಕೂಟ)ಕ್ಕೆ ನಾನು ಹೋಗುತ್ತಿದೆ ನು. ಅದರಲ್ಲಿ ನಾನು ಭಾಗವಹಿಸು 
ತ್ತಿರಲಿಲ್ಲ. WRN ok ನಾನಾಭಾಯಿಯವರು. ಪ್ರಮುಖ ಪಾತ 
ನನ್ನು ವಹಿಸುತ್ತಿದ್ದೆದು ನನಗೆ ಜ್ಞಾ ಪಕನಿಜಿ. ಇತರ ಹೊಸ ಬ್ಯಾರಿಸ್ಟರ್‌ 
ಗೆಳಂತೆ ಹೈಕೋರ್ಟಿನಲ್ಲಿ ನೊಕದ ಮಗಳನ್ನು ನಡೆಯುವುದನ್ನು ನೋಡಲು 


ಆತ್ಮಕಥೆ ೩೮೯ 


ತಾನೂ ಹೋಗುತ್ತಿದ್ದೆ ತು. ತಾನು ಹೋಗುತ್ತಿ ದ್ದು ದು, ಪ್ಲ 
ಹೆಚ್ಚಾಗಿ ಸ ಸಮುದ್ರ ದಿ ಬೀಸುತ್ತಿದ್ದ ತೂಕಡಿಕೆ ಬರಿ ಸುವ ಗಾಳಿಯ ಸುಖ 
ವನ್ನು ಅನುಭವಿಸುವುದಕ್ಕಾಗಿ ಪಾದ ಹೇಳಬಲ್ಲೆನು. ಈ ಆನಂದವನ್ನು 
ಅನುಭವಿಸುತ್ತ ದ ವನು ನಾ ನೊಬ್ಬ ನೇ ಅಲ್ಲ ಎಂಬುದೂ ನನಗೆ ಕಾಣುತ್ತಿ ದ್ವಿತು. 

ಅದೇ " ಫ್ಯಾಷನ್‌” ಆಗಿದ್ದು ದರಿಂದ ಅದರಲ್ಲಿ ನಾಚೆಕೆಗೇನೂ ಕಾರೆಣವಿರಲಿಲ್ಲ. 


ನಾನು ಹೈಕೋರ್ಟಿನ ಪುಸ್ಮಕ ಭಂಡಾರವನ್ನು ಉಪಯೋಗ ಮಾಡಿ 
ಕೊಳ್ಳತೊಡಗಿದೆನು. ನನಗೆ ಹೆೊಇ4 ಹೊಸ ಜನರೆ ಪರಿಚಯಗಳೂ ಆಗುತ್ತಿ, 
ದ್ಹವು. ಬಹಳ ಬೇಗ ಹೈಕೋರ್ಟ್‌ ಳೆಲಸ ಸಹ ನನಗೆ ಡೊರಕುವುಡಿಂದು 
ನಾನು ತಿಳಿದುಕೊಂಡೆನು. 


ಹೀಗೆ ಒಂದು ಕಡೆ, ನನ್ನ ವೃತ್ತಿಯಲ್ಲಿ ನನಗೆ ತಕ್ಕಮಟ್ಟಿಗೆ ನಿಶ್ಚಿಂತೆ 
ಯುಂಖಬಾಯಿತು. ಮತ್ತೊ ೦ದು ಕಡೆ ಗೋಖಲೆಯವರು ನನ್ನನ್ನು ಮರೆಯದಿ 
ನನಗಾಗಿ ತಮ್ಮ ಸ ಎಂತ ಎರ್ಪಾಡುಗಳನ್ನು ಮಾಡತೊಡಗಿದ್ದರು. ಅವರು 
ವಾರಕ್ಕೆ ಎರಡು ಮೂರು ಸಲ ನನಗೆ ಪರಿಚಯಮಾಡಿಸಬೇಕಾದವರ ಜತೆ 
ಯಲ್ಲಿ ಬಂದು ಅವರ ಪರಿಚಯವನ್ನು ನನಗೆ ಮಾಡಿಸುತ್ತಿ ದ್ದರು ಮತ್ತು 
ನನ್ನನ್ನು ನೋಡಿ ತಮ್ಮ ಕಾರ್ಯಕ ಮ ವಿಧಾನಗಳನ್ನಲ್ಲ ನನಗೆ ತಿಳಿಸಿ ಹೋಗು 
ತ್ರಿ ದ್ವರು. 

ಆದರೆ ದೇವರು ನನ್ನ್ನ ಯೋಜನೆಗಳು ನಡೆಯಲು ಯಾವಾಗಲೂ ಅವ 
ಕಾಶವನ್ನು ಕೊಡಲಿಲ್ಲವೆಂದು ಹೇಳಬಹುದು. ಅವನು ಅವುಗಳನ್ನು ತನಗೆ 
ತೋರಿದಂತೆ ನಡೆಸಿದ್ದಾನೆ. 


ಹೀಗೆ ನನ್ನ್ನ ಏರ್ಪಾಡಿನಂತೆ ನಾನು ಸ್ಥಿರವಾಗಿ ನಿಲ್ಲಬೇಕೆಂದು 
ವಿಶ ಯಿಸಿದ್ದಾಗೆ ದಕ್ಷಿಇ ಆಫ್ರಿಕಾದಿಂದ ಅನಿರೀಕ್ಷಿತವಾಗಿ ಒಂದು ತಾರು 
ನನಗೆ ಬಂದಿತು. “ಮಿ. ಛೇಂಬರ್‌ ಲೇನರು ಬರುವವರಿದ್ದಾರೆ. ದೆಯವಿಟ್ಟು 
ಒಡನೆಯೇ ಹೊರಟುಬನ್ನಿ.” ನಾನು ಅವರಿಗೆ ಕೊಟ್ಟಿ ವಾಗ್ದಾನ ನನ್ನ 
ನೆನಪಿನಲ್ಲಿ ದ್ವಿ ತು. ನಾನು “ಅವರು ಕಣ ಕಳುಹಿಸಿದ ಕೊಡರೇ ಹೊರಡುವ 
ಕೆಂದು ಶ್ರತ್ಯುತ್ತ ರವನ್ನು ಕೊಟ್ಟೆನು... ಅವರು ತತ್‌ಕ್ಷಣವೇ ಹಣವನ್ನು 


| ಗಾಂಧೀ. ಗ್ರಂಮಾಲೆ 


ಕಳುಹಿಸಿದರು... ನಾನು ನನ್ನ ಆಫೀಸ್‌ ಬಾಡಿಗೆ ಕೊಠಡಿಗಳನ್ನು ಬಿಟ್ಟು 
ಕೊಟ್ಟು, ದಕ್ಷಿಣ ಆಫ್ರಿಕಾಕ್ಕೆ ಹೊರಟಿನು. 

ಅಲ್ಲಿಯ ಕೆಲಸ ಒಂದು: ವರುಷವಾದರೂ ಹಿಡಿಯಬಹುದೆಂದು ನನಗೆ 
ತೋರಿತು. ಆದುದರಿಂದ ನಾನು ಮನೆಯನ್ನು ಇಟ್ಟುಕೊಂಡು ಅಲ್ಲಿ ನನ್ನ. 
ಹೆಂಡತಿ ಮಕ್ಕಳನ್ನು ಇರಿಸಿದೆನು. | 

ಈ ದೇಶದಲ್ಲಿ ಉದ್ಯೋಗ ದೊರ 1ದೆ ಸಾಸಸಿ: ಯುವಕರು ಇತರ ಜೀತ 
ಗಳಿಗೆ ಹೋಗಬೇಕು ಎಂಬದು ನನ್ನ್ನ ಆಗಿನ ಅಭಿಪ್ರಾಯವಾಗಿದ್ದಿತು. 
ಆದುದರಿಂದ ನಾನು ನನ್ನ್ನ ಜತೆಯಲ್ಲಿ ಅಂತೆಹೆ ನಾಲ್ಕು ಐದು ಯುವಕರನ್ನು 
ಕರೆದುಕೊಂಡು ಹೋದೆನು. ಅವರ ಪೈಕಿ ಮಗನ್‌ಲಾಲ್‌ ಗಾಂಧೀ ಸಹ 
ಒಬ್ಬನಾಗಿದ್ದ ನು. 


ಗಾಂಧೀ ಮನೆತನ ದೊಡ್ಡದಾಗಿತು ; ಈಗಲೂ ಹಾಗೆಯೇ ಇದೆ. 
ಅವರಲ್ಲಿ ಹಳೆಯ ಹಾದಿಯನ್ನು ಬಿಟ್ಟು ಹೊಸ ಮಾರ್ಗದಲ್ಲಿ ಹೋಗುವ 
ಸಾಹಸವಿರುವವರನ್ಷೆ ಲ ಕಾಣಬೇಕೆಂದು ನನ್ನ ಇಷ್ಟ್ರವಾಗಿದ್ದಿತು. ನಮ್ಮ 
ತಂದೆ ಅಂತೆಹ ಅನೇಕರನ್ನು ರಾಜ್ಯ ಸರಕಾರದ ನೌಕರಿಯಲ್ಲಿ ಸೇರಿಸುತ್ತಿ ದರು, 
ಆ ನೌಕರಿ ವ್ಯಾಮೋಹದಿಂದ ಅವರನ್ನು ಬಿಡಿಸಬೇಕೆಂಬುದು ನನ್ನ್ನ ಆಸೆಯಾಗಿ 
ಡ್ರಿತು. ಅವರಿಗೆ ಇತರ ನೌಕರಿಗಳನ್ನು ಕೊಡಿಸಲು ನನಗೆ ಇಷ್ಟವೂ 
ಶಕ್ತಿಯೂ ಇರಲಿಲ್ಲ, ಅವರು ಸ್ವಾವಲಂಬಿಗಳಾಗಬೇಕೆಂಬುದು ನನ್ನ ಇಷ್ಟ 
ವಾಗಿದ್ದಿ ತು. 


ಆದರೆ ನನ್ನ ಧ್ಯೇಯಗಳು ಬೆಳೆದಂತೆ, ಈ ಯುವಕರನ್ನೂ ನನ್ನ ಧ್ಯೇಯ 
ಗಳಿಗನುಸಾರವಾಗಿ ನಡೆಯುವಂಕೆ ಪ್ರೇಶಿಸಲು ನಾನು ಪ್ರಯತ್ನಿ ಸಿದೆು. 
ಮಗೆನ್‌ ಲಾಲ್‌ನಿಗೆ ಮಾರ್ಗದರ್ಶನ ಮಾಡುವುದರಲ್ಲಿ ನಾನು ತುಂಬ ಜಯ 


ತಾಲಿಯಾದೆನು, ಅದಕೆ ಅದರ ವಿಸಯ ಮುಂಸಿ ಪ್ರಸ್ತಾನಿಸೋಣ. 

ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವುದು ಹೂಡಿದ್ದ ಸಂಸಾರ 
ವನ್ನು ಒಡೆಯುವುದು, ನಿಶ್ಚಿತ ಸ್ಥಿತಿಯಿಂದ ಅನಿಶ್ಚಿತಕ್ಕೆ ಹೋಗುವುದು, 
ಇವೆಲ್ಲ ಆ ಗಳಿಗೆಯಲ್ಲಿ ದುಃಖದಾಯಕವೇ ಆಗಿದ್ದಿತು. ಇದರ ಅಸಿಶ್ಶಿತ : 
ಜೀವನಕ್ಕೆ ನಾನು ಒಗ್ಗಿ ಹೋಗಿದ್ದೆ ನು. ಈ ಜಗತ್ತಿನಲ್ಲಿ ಇಂತಹುದು ನಿಶ್ಚಿತ 


ze AN ಹು 


ಟ್‌ ್‌ ್‌ಾ್‌ಾ್‌' 


ಆತ್ಮಕಥೆ ೩೯೧ 


ಎಂದು ನಿರೀಕ್ಷಿಸುವುದು ತಪ್ಪು. ದೇವರು ಅಥವಾ ಸತ್ಯದ ಹೊರತು ಇಲ್ಲಿ 
ಉಳಿದುದೆಲ್ಲ ಅನಿಶ್ಚಿ ತಮೇ. ನಮಗೆ ಕಾಣುವುದು ನಮ್ಮ ಸುತ್ತಮುತ್ತ 
ನಡೆಯುತ್ತಿರುವುದು ಎಲ್ಲಾ ಅನಿಶ್ಚಿತ, ನಶ್ವರ. ಆದರೆ ಅದರೊಳಗೆ ನಿಶ್ಚಿತ 
ಸಾದ ಪಿಲ್ಮ ಅಡೆಗಿದ್ದಾನೆ. ಆತನ ನಿಶ್ಚಿತ ದರ್ಶನ ದೊರೆತವರು 
ಧನ್ಯರು. ನ್‌” ಸ್ಮ ಬಾಳನ್ನು ಅವನೊಂದಿಗೆ ಸೇರಿಸಬೇಕು. ಅವನಲ್ಲಿ ನಮ್ಮ 
ಶ್ರದ್ಧೆ ಬೆಳೆಯಬೇಕು: ಆಗ ನಮ್ಮ ಬಾಳು ಸಾರ್ಥಕವಾಗುತ್ತದೆ. ಆ 
ಸತ್ಯವನ್ನು ಹುಡುಕುವುದೇ ಪರಮ ಪುರುಷಾರ್ಥ. 

ನಾನು ಡರ್ಬಾನಿನಲ್ಲಿ ಎಂದು ಇರಬೇಕಾಗಿದ್ದಿ ತೋ, ಅಂದಿಗಿಂತ ಒಂದು 
ದಿನವೂ ಮುಂಚೆ ಅಲ್ಲಿಗೆ ಸೇರಲಿಲ್ಲ. ಅಲ್ಲಿ ನನಗಾಗಿ ಕೆಲಸ ಕಾಯುತ್ತಿದ್ದಿತು. 
ಹೇಂಬಂ೦*ಲೇನ್‌ರನ್ನು ಸಂಧಿಸಲು ನಿಯೋಗಕ್ಕೆ ತಾರೀಖು ನಿಗದಿಯಾಗಿ 
ದ್ವಿತು. ಅವರಿಗೆ ಅರ್ಪಿಸಬೇಕಾದ ನಿವೇದನ ಪತ್ರಿಕೆಯನ್ನು ಸಿದ್ಧ ಸಡಿಸಿ, 
ಆ ನಿಯೋಗದೊಡನೆ ನಾನೂ ಹೋಗಬೇಕಾಗಿದ್ದಿ ತು. 


ES 
ಶ್ರೀನಿಧಿ ಪನರ್‌ ಪ್ರೆಸ್‌, ನೆಂ. 5/1, ಆರ್‌. ಕೆ. ಪುರಂ, ಬೆಂಗಳೂರು-560 009. 


ಹ ಗಾಗಾ, 


ಚು 


A 


#- 


